ಧರ್ಮ ಸಂರಕ್ಷಣೆ 


ಮಾಸ್ತಿ ವೆಂಕಟೇಶ ಅಯ್ಯಂಗಾರ್‌ 


ಧರ್ಮ ಸಂರಕ್ಷಣೆ 


ಮಾಸ್ತಿ ವೆಂಕಟೇಶ ಅಯ್ಯಂಗಾರ್‌ 


ಮಾಸ್ತಿ ವೆಂಕಟೇಶ ಅಯ್ಯಂಗಾರ್‌ 
ಜೀವನ ಕಾರ್ಯಾಲಯ ಟ್ರಸ್ಟ್‌ ರಿ.) 


ಬೆಂಗಳೂರು - 560019 


Dharma Samrakshane - An examination ofthe present condition of 
Hinduism, and suggestions for its improvement as a first step in 
salvaging religion in the life of the world. By Masti Venkatesa 


Iyengar. Pages Crown 8vo 212+viil 
Published by 
MV JK Trust (Regd.) 


Bangalore-19 


First Edition 1983 
Second Edition 1989 
ಹಕ್ಕುಗಳನ್ನು ಕಾದಿರಿಸಲಾಗಿದೆ 


ಆಕರ: 
https://archive.org/details/in.ernet.dli.2015.382032/page/n3/mode/2 
up 


ಓಸಿಆರ್‌ ಪರಿವರ್ತನೆ: ವಿಶು [https://vishwakoshaagaara.blogspot.com/] 


ಬೆಂಗಳೂರು-18 


ಮುನ್ನುಡಿ 


ಲ್ಲ 


ಕಳೆದ ಆಗಸ್ಟ್‌ ತಿಂಗಳಲ್ಲಿ ನಾನು ಪ್ರಕಟಿಸಿದ "ಅಂತರಗಂಗೆ' ಎ೦ಬ ನನ್ನ ಗ್ರಂಥದ 
ಕೊನೆಯಲ್ಲಿ ಹಿಂದೂ ಧರ್ಮದ ಇಂದಿನ ಸ್ಥಿತಿಯಲ್ಲಿ ಕಾಣುವ ಕುಂದುಕೊರತೆಗಳನ್ನು ಗುರುತಿಸಿ 
ಅದನ್ನುಪರಿಷ್ಕರಿಸಲು ಕೈಗೊಳ್ಳಬೇಕಾದ ಕಾರ್ಯಕ್ರಮವನ್ನುರೂಪಿಸುವುದು ಸಹ ಆ ಪ್ರಬಂಧದ 
ವಿಷಯಕ್ಕೆ ನಿಕಟವಾಗಿ ಸ೦ಬ೦ಧಿಸಿದ ವಿಷಯ, ಆದರೆ ಅದು ತಾನೇ ತಕ್ಕಷ್ಟು ವಿಸ್ತಾರವಾದ 
ಪರಿಶೀಲನಕ್ಕೆ ವಸ್ತು ಆ ಪ್ರಬ೦ಧದೊಳಗೆ ಅಡಗುವ ಸಣ್ಣಗಾತ್ರದ್ದಲ್ಪ ಆದ್ಧರಿಂದ ಅದನ್ನು 
ಪ್ರತ್ಯೇಕವಾಗಿ ನಡಿಸಬೇಕು, ಎ೦ದು ಅರಿಕೆ ಮಾಡಿದೆನು. ಈ ಪುಸ್ತಕದಲ್ಲಿ ಆ ಪ್ರತ್ಯೇಕ 
ಪರಿಶೀಲನವನ್ನುನಡೆಸಿದ್ದೇನೆ. ಇದು ನಮ್ಮಭಾಷೆಯ ದಿನಪತ್ರಿಕೆ 'ಕನ್ನಡಪ್ರಭ'ದಲ್ಲಿಐದು ತಿಂಗಳ 
ಕಾಲ, ವಾರ ವಾರ, ಇಪ್ಪತ್ತೆರಡು ಕ೦ತುಗಳಾಗಿ ಪ್ರಕಟವಾಯಿತು. ಕ೦ತುಗಳನ್ನು ಓದಿದ ನನ್ನ 
ಸೋದರ ಜನ ಹಲವರು ನಾನು ಹೇಳಿರುವ ವಿಷಯಗಳನ್ನು ಜನಕ್ಕೆ ಹೇಳುವ ಅವಶ್ಯಕಕೆ ಇತ್ತು 
ಎಂದೂ ಈ ಲೇಖನಗಳು ಪುಸ್ತಕ ರೂಪದಲ್ಲಿಬರುವುದು ಒಳ್ಳೆಯದೆಂದೂ ತಿಳಿಸಿ, ನನಗೆ, ಪತ್ರಿಕೆಗೆ 
ಪತ್ರಗಳನ್ನು ಬರೆದರು. ಲೇಖನಗಳನ್ನೆಲ್ಲ ಸೇರಿಸಿ ಪುಸ್ತಕವಾಗಿ ಪ್ರಕಟಿಸಬೇಕು ಎ೦ದು ನಾನೇ 
ಯೋಚಿಸಿದ್ದೆನು. ಹೀಗಾಗಿ ಈಗ ಈ ಪುಸ್ತಕವನ್ನು ನಮ್ಮಜನಕ್ಕೆ ಒಪ್ಪಿಸುತ್ತಿದ್ದೇನೆ. 


ಅಂತರಗಂಗೆ ಪುಸ್ತಕವನ್ನುರಚಿಸುವ ತಕ್ಷಣ ಪ್ರೇರಣೆ, ನಮ್ಮದೇಶದ ಉನ್ನತ ಲಕ್ಷ್ಯವನ್ನು 
ಹೊಗಳಿದ ನನ್ನ ಮಾತನ್ನು ಒಪ್ಪದ ನನ್ನ ಕಿರಿಯ ಸೋದರರೊಬ್ಬರು ನನಗ ಬರೆದ ಒಂದು 
ಪತ್ರದಿಂದ ಬಂದಿತು ಎನ್ನುವುದನ್ನು ನಾನು ಆ ಪುಸ್ತಕದ ಪ್ರಸ್ತಾವನೆಯಲ್ಲಿ ವಿಜ್ಞಾಪಿಸಿದ್ದೇನೆ ನಮ್ಮ 
ಧರ್ಮ ಸಂಸ್ಕೃತಿಗಳನ್ನುಆ ಮಿತ್ರರು ಹಳಿದಂತೆ ಹಳಿಯುವುದು ನಮ್ಮದೇಶದ ಮಕ್ಕಳಾದವರಲ್ಲಿ 
ಯುಕ್ತವಲ್ಲ ಎಂದು ತಿಳಿಸಿ ನಾನು ಆ ಮಿತ್ರರಿಗೆ ಬರೆದ ಉತ್ತರವನ್ನೂ ಆ ಪ್ರಸ್ತಾವನೆಯಲ್ಲಿ 
ಪ್ರಕಟಿಸಿದೇನೆ. ಆ ಪತ್ರಗಳನ್ನು ಈ ಪುಸ್ತಕದಲ್ಲಿಯೂ ಕೊಟ್ಟಿದೇನೆ. ನಮ್ಮ ಸಂಪ್ರದಾಯ 
ಆಚಾರಗಳಲ್ಲಿ ಇರುವ ಕು೦ದುಗಳನ್ನು ಎತ್ತಿ ತೋರಿಸಿರುವ ಈ ಪುಸ್ತಕದ ಮೊದಲ ಕೆಲವು 
ಲೇಖನಗಳನ್ನು ನೋಡಿ, ಆ ಮಿತ್ರರು ನನಗೆ ಇನ್ನೊಂದು ಪತ್ರವನ್ನು ಬರೆದದ್ದನ್ನೂ ಆ ಪುಸ್ತಕದ 
ಮುನ್ನಡಿಯಲ್ಲಿತಿಳಿಸಿದೇನೆ. 


ಈ ಎರಡನೆಯ ಪತ್ರದ ತಲೆಯಲ್ಲಿ ಈ ಮಿತ್ರರ ಹೆಸರಿನ ಮುಂದೆ 
`ಯೋಗಶಿರೋಮಣಿ' ಎಂಬ ಪದ ಇದೆ. ಮಿತ್ರರ ಹೆಸರನ್ನು ನಾನು ಆಗಲೂ ಪ್ರಕಟಿಸಲಿಲ್ಲ 


ಈಗಲೂ ಪ್ರಕಟಿಸುವುದಿಲ್ಲ ಕಾರಣ ಏನು ಎನ್ನುವುದನ್ನು ಅಂತರಗಂಗೆ ಪುಸ್ತಕದ 
ಪ್ರಸ್ತಾವನೆಯಲ್ಲಿ ತಿಳಿಸಿದ್ದೇನೆ. ಹೆಸರನ್ನು ಪ್ರಕಟಿಸದೆ ಇರುವುದಕ್ಕೆ ಕಾರಣ ನಿರ್ಲಕ್ಷ್ಯ ಅಲ್ಪ ಇದನ್ನು 
ಇಲ್ಲಿಮತ್ತೆ ಅರಿಕೆ ಮಾಡುತ್ತೇನೆ. 


ನಮ್ಮಇ೦ದಿನ ಜೀವನದಲ್ಲಿಅನೇಕ ದೋಷಗಳಿವೆ ಎಂಬುದನ್ನು ಈ ಮಿತ್ರರಂತೆ ನಾನು 
ಬಲ್ಲೆನು. ಈ ದೋಷಗಳಲ್ಲಿ ಹಲವನ್ನು ಸುಮಾರು ಅರವತ್ತು ವರ್ಷಗಳ ಒಂದೆ ಬರೆದ 
ಲೇಖನಗಳಲ್ಲಿ ನಾನು ಪ್ರಸ್ತಾಪಿಸಿದ್ದೇನೆ. ಈ ದೋಷಗಳು ಇವೆ ಎಂದು ಈ ದಿನ ನಾನು ಮತ್ತೆ 
ಹೇಳಿದರೆ ಈ ಮಿತ್ರರು ನಾನು ಅವರ ಹಳಿವಿನ ಮಾತನ್ನೆಲ್ಲ ಒಪ್ಪುತ್ತೇನೆ ಎ೦ದು ತಿಳಿಯಬಾರದು. 
ವ್ಯವಹಾರ ಜೀವನದಲ್ಲಿ ದೋಷಗಳಿವೆ ಎ೦ಬ ಕಾರಣದಿ೦ದ ದೇವರು ಎ೦ಬ ಭಾವನೆ ಭ್ರಾಂತಿ, 
ಇದಾನೆ ಎನ್ನುವುದು ವಂಚನೆ, ಎ೦ದು ಮುಂತಾಗಿ ಈ ಮಿತ್ರರು ಹೇಳುತ್ತಾರೆ. ಇವರ ಈ ವಾದ 
ಸಮಂಜಸ ಅಲ್ಲ 


ದೇವರು ಎಂಬ ತತ್ವ ಉಂಟು ಎಂದವರೆಲ್ಲ ಭ್ರಾಂತಿಗೆ ಈಡಾಗಿದ್ದರು, 
ವ೦ಚಕರಾಗಿದ್ದರು, ಎನ್ನುವುದು ತೀರ ತಪ್ಪು. ಪೂರ್ವದ ಖಷಿಗಳ ಮಾತು, ವಾಲ್ಮೀಕಿ ವ್ಯಾಸರ 
ಮಹಾಗ್ರ೦ಥಗಳ ವಾಕ್ಯಗಳು, ನಮ್ಮದೇಶದಲ್ಲಿತಲೆ ಎತ್ತಿದ ಅನೇಕ ಪ೦ಥಗಳ ಗುರುಗಳ ಮಾತು, 
ಸ್ವಾಮಿ ವಿವೇಕಾನಂದರು, ಮಹಾತ್ಮಾ ಗಾಂಧಿಯವರು, ಇವರ ಮಾತು, ಇವೆಲ್ಲ ಭ್ರಾಂತಿಯಿಂದ, 
ವಂಚನೆಯಿಂದ ಮೂಡಿದವು ಎನ್ನುವುದು ಎಲ್ಲೆ ಮರೆತ ಧೃಷ್ಟತನದ ಗಳಹು ಈ ಮಿತ್ರರು ಇಂಥ 
ಮಾತನ್ನು ಆಡಬಾರದೆ೦ದು ಇವರಲ್ಲಿ ನನ್ನ ಅರಿಕೆ. ಸ್ವಾಮಿ ವಿವೇಕಾನಂದರನ್ನು ಮಹಾತ್ಮಾ 
ಗಾಂಧಿಯವರನ್ನು ಭ್ರಾಂತರು ವಂಚಕರು ಎನ್ನುವ ಈ ಮಿತ್ರರು ಯೋಗಶಿರೋಮಣಿ 
ಅಹುದಾದರೆ ಇವರ ಯೋಗಯಾವುದು, ಎಂಥದು, ಎಂದು ನಮ್ಮಂತಹವರು 
ಪ್ರಶ್ನಿಸಬೇಕಾಗುತ್ತದೆ. ಕೆಟ್ಟಿಮಾತು ನಾನು ಹೇಳುವುದಲ್ಲ. ಆದರೆ ಇವರ ಮಾತಿನಿಂದ 
ಬೇಸರಗೊಂಡ ಯಾರೇ ಒಬ್ಬರು ಈ ಯೋಗ ಉನ್ಮಾದಯೋಗ ಎಂದು ಹೇಳಿದರೆ 
ಆಶ್ಚರ್ಯಪಡಬೇಕಾದದ್ದಿಲ್ಲ ಇವರು ತಮ್ಮ ಎರಡನೆಯ ಪತ್ರದ ಕೊನೆಯಲ್ಲಿ ಇಂಥ ಒಬ್ಬರು 
ಇವರನ್ನುಯಮದಂಡನೆಗೆ ಗುರಿಮಾಡಿ ಒ೦ದು ಪತ್ರ ಬರೆದರು ಎಂದು ತಿಳಿಸಿದ್ದಾರೆ. ಅಂಥ ಜನ 
ಇವರ ಯೋಗವನ್ನು ಕುರಿತ ಕೆಟ್ಟಿಮಾತನ್ನು ಇವರು ತಮ್ಮ ಮಾತನ್ನು ಆಡುವಂತೆಯೇ 
ಸುಲಭವಾಗಿ ಆಡುತ್ತಾರೆ. 


ಈ ಪುಸ್ತಕದ ಭಾಗಗಳನ್ನು ಬರೆಯುತ್ತ ನಾನು ಪಂಡಿತ ನೆಹರೂ ಅವರ Discovery 
of India ಗ್ರಂಥವನ್ನುಮತ್ತೆ ಓದಿದೆನು. ಪಂಡಿತ ನೆಹರೂ ಏನನ್ನೆನ೦ಬಿರಲಿ ನಂಬದೆ ಬಿಟ್ಟಿರಲಿ, 


ನಮ್ಮ ಸಂಸ್ಕೃತಿಯ ವಿಷಯದಲ್ಲಿ ನಂಬಿಕೆಯನ್ನು ಕಳೆದುಕೊ೦ಡಿರಲಿಲ್ಲ ದೇವರು ಇಲ್ಲ ಎಂದು 
ಅವರು ತಿಳಿದಿದ್ದರು ಎಂಬ ಒಂದುಮಾತಿನಿಂದ ಆಧುನಿಕ ಎಂದು ಕರೆದುಕೊಳ್ಳುವ 
ಮನೋಧರ್ಮದ ನಮ್ಮ ಮಿತ್ರರು, ನೆಹರು ನಮ್ಮ ಸಂಸ್ಕೃತಿ ಸಂಪತ್ತನ್ನೆಲ್ಲ ಹಳಿದಿದ್ದರು ಎಂದು 
ಗ್ರಹಿಸಬಾರದು. ಪಂಡಿತರು ತಮ್ಮ ಗ್ರಂಥದಲ್ಲಿ ಫ್ರೆಂಚ್‌ ಪ್ರಾಜ್ಞ ಐತಿಹಾಸಿಕ Michelet ರವರ 
ನಮ್ಮ ಆದಿಕಾವ್ಯ ರಾಮಾಯಣದ ಪ್ರಶಂಸೆಯ ಈ ಅರ್ಥದ ವಾಕ್ಯಗಳನ್ನು ಉದ್ಧರಿಸಿದ್ದಾರೆ. 
“ಅತಿಯಾಗಿ ದುಡಿದ ಅಥವಾ ಸಂಕಲ್ಪಿಸಿದ ಮನುಷ್ಯ ಈ ದೊಡ್ಡ ಬಟ್ಟಿಲಿಂದ ಜೀವ ಯೌವನಗಳ 
ದೀರ್ಥವಾದ ಒಂದು ಗುಟುಕನ್ನು ಕುಡಿಯಲಿ ಪಶ್ಚಿಮದಲ್ಲಿ ಎಲ್ಲದರ ಗಾತ್ರವೂ ಕಿರಿದು. ಗ್ರೀಸ್‌ 
ಸಣ್ಣದು, ನನಗೆ ಉಸಿರು ಕಟ್ಟುತ್ತದೆ. ಜೂಡಿಯಾ ಒಣಗಿದ, ನನಗೆ ಉಬ್ಬಸ ಆಗುತ್ತದೆ. ನನ್ನ ದೃಷ್ಟಿ 
ಉನ್ನತವಾದ ಏಷಿಯದ ಕಡೆಗೆ, ಆಳವಾದ ಪೂರ್ವದ ಕಡೆಗೆ, ತುಸು ಹೊತ್ತು ತಿರುಗಲಿ. ಅಲ್ಲಿ ಇದೆ 
ನನ್ನ ಮಹಾಕಾವ್ಯ. ಅದು ಭಾರತ ಸಾಗರದಂತೆ ವಿಸ್ತಾರವಾಗಿದೆ. ಸೂರ್ಯನು ಅದನ್ನು 
ಸ್ವರ್ಣಲೇಪದಿ೦ದ ಬೆಳಗಿದ್ದಾನೆ. ಅದು ಸಮರಸದ ದಿವ್ಯರಚನೆ. ಅದರಲ್ಲಿ ಅಪಸ್ವರ ಎನ್ನುವುದಿಲ್ಲ. 
ಅಕ್ಷುದ್ರವಾದ ಶಾಂತಿ ಒಂದು ಅಲ್ಲಿ ಆಳುತ್ತಿದೆ. ಅಲ್ಲಿ ಇವೆ ಹೊಡೆದಾಟದ ಮಧ್ಯೆ ಅನಂತ 
ಮಾಧುರ್ಯ, ಅಮಿತ ಸೌಂದರ್ಯ. ಅಲ್ಲಿ ಅವು ಎಲ್ಲ ಜೀವಜಾತವನ್ನು ಒಳಗೊಂಡು ಪ್ರೇಮ, 
ಕೃಪೆ ಕರುಣೆಯ ಆಳವರಿಯದ ಮೇರೆ ಕಾಣದ ಒ೦ದು ಸಾಗರ ಆಗಿವೆ.” 


ಪರದೇಶದ ಪ್ರಾಜ್ಞಜನ ಹಲವರು ನಮ್ಮ ಆಧ್ಯಾತ್ಮ ಸಂಪತ್ತನ್ನು ಹೊಗಳಿ ಹೇಳಿದ ಇತರ 
ವಾಕ್ಯ ಕೆಲವನ್ನು ಅಂತರಗಂಗೆ ಪುಸ್ತಕದ ಪ್ರಸ್ತಾವನೆಯಲ್ಲಿ ಅರಿಕೆಮಾಡಿ ತಿಳಿಸಿದೆ. ಅವುಗಳ 
ಜೊತೆಗೆ ನಾನು ಈಚೆಗೆ ಗಮನಿಸಿರುವ ಅಮೆರಿಕನ್‌ ತತ್ತ್ವಜ್ಞ ಎಮರ್ಸನ್‌ರವರ ಕೆಲವು 
ವಾಕ್ಯಗಳನ್ನು ಒಪ್ಪಿಸಲು ಬಯಸುತ್ತೇನೆ. ಇವು ಭಗವದ್ಗೀತೆಯನ್ನು ಕುರಿತ ವಾಕ್ಯಗಳು. 


“I owed—my friends andI owed—a magnificient debt to the 
Bhagavdgita. It was the first of books, it was ೩5 if an empire spoke to 
us, nothing small or unworthy, but large, serene, consistent, the 
voice of an old intelligence which in another age and climate had 
pondered, and thus disposed of the same questions which exercise 


16 ೨೨ 


(Illustrated Weekly, 1982 August 8-14 ಪುಟ 37ರಲ್ಲಿ ಪ್ರಕಟವಾದ 
ಒಂದು ಲೇಖನ) 


“ನಾನೂ ನನ್ನಮಿತ್ರರೂ ಭಗವದ್ಗೀತೆ ಗ್ರಂಥಕ್ಕೆ ಅಧಿಕವೆ೦ದರೆ ಅಧಿಕ ಆದ ರೀತಿಯಲ್ಲಿ 
ಖಯಣಿಗಳು. ಗ್ರಂಥಗಳಲ್ಲಿ ಅದರ ಸ್ಥಾನ ಮೊದಲದು. ಅದರ ನುಡಿ ಚಕ್ರಾಧಿಪತ್ಯವೊಂದು 
ನಮ್ಮೊಂದಿಗೆ ಮಾತಾಡುತ್ತಿದೆಯೋ ಎಂಬ ಎತ್ತರದ್ದು ಅದರಲ್ಲಿ ಅಲ್ಬವಾದದ್ವು ಅಯೋಗ್ಯ 
ಆದದ್ದು ಒಂದು ಲೇಶ ಇಲ್ವ ಎಲ್ಲವೂ ಭೂಮ, ಶಾಂತ, ಸುಸಂಘಟಿತ, ಅದರ ಧ್ವನಿ ಈ ದಿನ 
ನಮ್ಮನ್ನು ಕಾಡುತ್ತಿರುವ ಇವೇ ಸಮಸ್ಯೆಗಳನ್ನು ಹಿಂದೆ ಒಂದು ಕಾಲದಲ್ಲಿಬೇರೆ ದೇಶದಲ್ಲಿ ಹಿಡಿದು 
ಚಿಂತಿಸಿದ ಪುರಾತನ ಪ್ರಜ್ಞ ಒಂದರ ದ್ವನಿ.” 


ಹೊರಗಿನ ಜನದ ಅಭಿಪ್ರಾಯದ ಮಾನದಂಡದಿಂದ ನಮ್ಮ ಸಂಸ್ಕೃಶಿಯ 
ಯೋಗ್ಯತೆಯನ್ನು ಅಳೆಯುವ ನಮ್ಮ ಮಿತ್ರರು ಈ ವಿದೇಶಿ ತತ್ವಜ್ಞರ ಈ ಪ್ರಶಂಸೆಗೆ ಗಮನ 
ತ್ತ 
ಕೊಡಬೇಕು. 


ಈ ಎಲ್ಲಮಾತಿನ ಸಾರ ಇದು. ಇ೦ದಿನ ನಮ್ಮರಾಷ್ಟ್ರಜೀವನದಲ್ಲಿನೂರು ದೋಷ ಇವೆ. 
ದೋಷ ಇಲ್ಲದ ದೇಶ ಒಂದೂ ಇಲ್ಲ 'ನಕಶ್ಚಿನ್ನಾ ಪರಾಧ್ಯತಿ' ದೋಷ ಇವೆ ಎಂದು ಒಟ್ಟು 
ಸಂಸ್ಕೃತಿಯನ್ನೇ ತಿಪ್ಪೆಗೆ ಎಸೆಯುವ ಕ್ರಮ ವಿವೇಕವಲ್ವ ದೋಷ ಏನು ತಿಳಿದು, ಅದನ್ನು 
ಸರಿಪಡಿಸುವ ಕ್ರಮ ಯಾವುದು ಯೋಚಿಸಿ, ತಕ್ಕ ಪರಿಷ್ಕರಣ ನಡೆಸಿ, ಬಾಳುವುದು ಒ೦ದೇ 
ಯುಕ್ತವಾದ ಮಾರ್ಗ. ಈ ಮಾರ್ಗ ಯಾವುದು ಎಂದು ಈ ಪ್ರಬಂಧದಲ್ಲಿ ನನ್ನಿಂದ ಆದಷ್ಟು 
ವಿವೇಚನೆಯಿಂದ ವಿಜ್ಞಾಪಿಸಿದ್ದೇನೆ. ನಾಡಿನ ಜೀವನವನ್ನು ರೂಪಿಸುತ್ತಿರುವ ಹಿರಿಯಜನ ಈ 
ವಿಜ್ಞಾಪನೆಗೆ ಗಮನಕೊಡಬೇಕೆ೦ದು ನನ್ನ ಪ್ರಾರ್ಥನೆ. ನಮ್ಮ ಜನತೆಯೂ ಈ ವಿಜ್ಞಾಪನೆಯನ್ನು 
ಲಾಲಿಸಿ ಮು೦ದಿನ ದಾರಿ ಏನು ಎ೦ಬುದನ್ನು ಯೋಚಿಸುವಂತೆ ಆದರೆ ನನ್ನ ಲೇಖನ ಸಾರ್ಥಕ 
ಆಯಿತು. 


ಪುಸಕವನ್ನು ಲೇಖನಮಾಲೆಯಾಗಿ ಪ್ರಕಟಿಸಿದ 'ಕನ್ನಡಪ್ರಭ' ಪತ್ರಿಕೆಯ ಪ್ರವರ್ತಕರಿಗೆ 
ನನ್ನವಂದನೆ. ಇತ್ತೀಚಿನ ನನ್ನಉಳಿದ ಪುಸ್ತಕಗಳಂತೆ ಈ ಪುಸ್ತಕವನ್ನುರಚಿಸುವಲ್ಲಿಯೂ ಕೆಲಸದ 
ಹೊರೆಯನ್ನು ಹೊತ್ತ ನನ್ನ ಹಿರಿಅಳಿಯಂದಿರು ಶ್ರೀ ಶೇಷಾದ್ರಿಯವರು ನನ್ನ ಕಿರಿಯ ಮಗಳು 
ಸೌ|| ಅರವಿ೦ದಮ್ಮ, ಇವರ ಅಕ್ಕರೆಯ ಸೇವೆಯನ್ನುನಾನು ಇಲ್ಲಿನೆನೆಯುತ್ತೇನೆ. 


ಬೆ೦ಗಳೂರು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್‌ 


ದುಂದುಭಿ ಸ೦|| ಫಾಲ್ಗುಣ 


ತಾ|| ೧೨-೩-೧೯೮೩ 


ಟಿಪ್ಪಣಿ 


೫೦ನೆಯ ಪುಟದ “ದೇವರನ್ನು ಕುರಿತ ಭಾವಗಳ ಮದ್ಯೆ ಸ್ಪರ್ಧೆ”, ೫೭ನೆಯ ಪುಟದ 
“ಕ್ಷೇತ್ರಗಳ ಕಥೆಗಳು”, ೧೩೧ನೆಯ ಪುಟದ “ಪವಾಡಗಳು, ಸಿದ್ದಿಗಳು” ಹೊಸ ಪರಿಚ್ಛೇದಗಳ 
ಶೀರ್ಷಿಕೆಗಳು ಸಂಖ್ಯೆಗಳು ಬಿಟ್ಟು ಹೋಗಿವೆ. ಇದಕ್ಕೆ ಕ್ರಮವಾಗಿ ೪-ಎ, ೪-ಬಿ, ೪-ಎ-ಎಂದು 
ಓದುವವರು ಸೇರಿಸಿಕೊಳ್ಳಬೇಕೆಂದು ಬೇಡಿದೆ. 


ಪುಟ | ಸಾಲು ತಪ್ಪು ಒಪ್ಪು 

36 13 ಬಂದು ಒಂದು 
112 3 ಸಮ್ಮನೆ ಸುಮ್ಮನೆ 
117 | 21 ಸ್ವಲ್ಪ ಸ್ವಲ್ಪ 
118 | 15 ಸ್ವಸ್ಥವಾದರು ಸ್ವಸ್ಥವಾದರು 
118 | 16 | ಆಜಾರು | ಆಚಾರ್ಯರು 
126 | 13 ಹೆಣನ್ನು ಹೆಣ್ಣನ್ನು 
127 ಆಲುಲೆ ಆಮೇಲೆ 
1328 ವೃತಾ೦ತ ವೃತ್ತಾಂತ 
135 ಆಶ್ಚರ್ಯ ಆಶ್ಚರ್ಯ 
148 9 | Benediction | Benedicted 
148 | 10 | Benedicted | Benediction 


ಧರ್ಮ ಸಂರಕ್ಷಣೆ 
೧ 


ಧರ್ಮದ ಗ್ಲ್ಹಾನಿ 


ಪ್ರಪಂಚದ ವ್ಯವಹಾರದಲ್ಲಿ ಈಗ ಧರ್ಮ, ದೇವರು, ಎ೦ಬ ಭಾವನೆಗಳಿಗೆ 
ಬಹಳವೇನೂ ಎಡೆ ಇಲ್ಲ. ರೋಮನ್‌ ಕ್ಯಾಥೊಲಿಕ್‌ ಕ್ರೈಸ್ತ ರಾಷ್ಟ್ರಗಳಲ್ಲಿ ಭರತವರ್ಷದಲ್ಲಿ ಇವಕ್ಕೆ 
ಸ್ವಲ್ಪಎಡೆ ಇರುವಂತೆ ಹೊರಕ್ಕೆ ಕಾಣುತ್ತದೆ. ದಿಟದಲ್ಲಿ ಅಲ್ಲಿಯೂ ಇವುಗಳ ಪ್ರಭಾವ ಕಡಮೆಯೇ 
ಅಗಿದೆ. ಈ ಮಧ್ಯೆ ನಮ್ಮ ರಾಷ್ಟ್ರದ ಆಡಳಿತ ತಾನು ಸೆಕ್ಯುಲರ್‌ ಎ೦ದು ಹೇಳಿಕೊಳ್ಳುತ್ತ ಇತರ 
ಮತಗಳ ಗೋಜಿಗೆ ಹೋಗದೆ ಹಿ೦ದೂ ಮತದ ಬಳಕೆಗಳನ್ನು ಮಾತ್ರ ಸುಧಾರಿಸಲು ತೊಡಗಿ 
ರಾಷ್ಟ್ರದ ಬಹುಸಂಖ್ಯೆಯ ಜನರಲ್ಲಿ ಶಂಕೆಗಳನ್ನು ಮೂಡಿಸಿದೆ. ಹಿಂದೂ ವ್ಯವಹಾರದಲ್ಲಿರುವ 
ಒ೦ದು ದೋಷದ ಕಾರಣದಿ೦ದಾಗಿ ನಮ್ಮ ಸಮಾಜದ ಒ೦ದು ಸಮುದಾಯದ ಜನ ಈ 
ಮತವನ್ನು ಬಿಟ್ಟು ಇತರ ಮತಗಳನ್ನು ಸೇರುತ್ತಿದ್ದಾರೆ. ಇದರಿಂದ ಭಯಪಟ್ಟು ಹಿಂದೂ ಮತದ 
ಪ್ರಮುಖರು ವ್ಯವಹಾರದಲ್ಲಿ ಮಾರ್ಪಾಟುಗಳನ್ನು ಮಾಡಲು ಯತ್ನಿಸುತ್ತಿದ್ದಾರೆ. ಇದು ಒಳ್ಳೆಯದೇ. 
ಬೇರೆ ಮತಗಳನ್ನು ಆದರದಿ೦ದ ಕಾಣುವುದು ಹಿ೦ದೂ ಮತದ ವಿಶೇಷ ಗುಣ. ಬೇರೆ ಮತಗಳು 
ಈ ಔದಾರ್ಯವನ್ನು ಬೆಳೆಸಿಕೊ೦ಡಿಲ್ಲ ಧರ್ಮಗಳು ಉಳಿಯಬೇಕೆಂದರೆ ಮತಗಳು ಪರಸ್ಪರ 
ಆದರದಿ೦ದ ನಡೆಯಬೇಕು. ಇದನ್ನು ಇತರ ಮತಗಳು ತಿಳಿದುಕೊಳ್ಳಬೇಕಾಗಿದೆ. ಈ ಅರ್ಥದಲ್ಲಿ 
ಹಿಂದೂ ಮತ ಪರಿಷ್ಕೃತವಾಗಿ ಧರ್ಮ ಸಂರಕ್ಷಣೆಗೆ ಯುಕ್ತ ರೀತಿಯಲ್ಲಿ ಪ್ರಭಾವ ಬೀರುವ 
ಶಕ್ತಿಯನ್ನು ಗಳಿಸಬೇಕು. ಹೀಗೆ ಮಾಡಲು ಅದರ ಇಂದಿನ ವ್ಯವಹಾರದಲ್ಲಿ ಆಗಬೇಕಾದ 
ಮಾರ್ಪಾಡುಗಳು ಯಾವುವು ಎ೦ದು ನಮ್ಮ ಜನ ಈಗ ಯೋಚಿಸಬೇಕಾಗಿದೆ. ಈ ಪ್ರಬ೦ಧದಲ್ಲಿ 
ಈ ವಿಷಯವನ್ನು ಚರ್ಚಿಸಿದೆ. 


೨ 


ಭರತವರ್ಷದ ಸಂಪ್ರದಾಯ 


ಭರತವರ್ಷದ ಇತಿಹಾಸದ ವಸ್ತು ಅದರ ಜನತೆಯ ರಾಜಕೀಯ ಜೀವನಕ್ಕಿಂತ ಹೆಚ್ಚಾಗಿ 
ಅದರ ಧಾರ್ಮಿಕ ಜೀವನ. ವೇದಗಳ ಕಾಲದಲ್ಲಿ ಆರಂಭ ಆದ ಈ ಜೀವನ ಆಗ ರಾಜಕೀಯ 
ಆಗಬೇಕಾದ ಕಾರಣ ಇರಲಿಲ್ಲ ಅದು ಮುಖ್ಯವಾಗಿ ಧರ್ಮವನ್ನು ಕುರಿತಿತ್ತು ಆ ಧರ್ಮ ಸಹ 
ತನ್ನನ್ನು ತಾನು ಒ೦ದು ಹೆಸರಿ೦ದ ಕರೆದುಕೊ೦ಡ ಧರ್ಮ ಅಲ್ವ ಅದು ಈ ಧರ್ಮ, ಆ ಧರ್ಮ, 
ಅಲ್ಲ ಧರ್ಮ ಅಷ್ಟೇ. ಅಂದಿನ ಪ್ರಾಜ್ನರಿಗೆ ಗೋಚರವಾದ ಧರ್ಮ ಆಮೇಲಿನ ಕಾಲದಲ್ಲಿ ಜನ 
ಅದನ್ನು ಸನಾತನ ಧರ್ಮ ಎಂದು ಕರೆದರು. ಹೊರಗಿನ ಜನ ಅದನ್ನು ಸಿಂಧುದೇಶದ ಧರ್ಮ 
ಎಂಬ ಅರ್ಥದಲ್ಲಿ ಹಿಂದೂ ಧರ್ಮ ಎಂದು ಹೆಸರಿಸಿದರು. ಅಂದಿನ ಆ ಧರ್ಮ ಕಾಲಕ್ರಮದಲ್ಲಿ 
ಹತ್ತಾರು ರೀತಿ ಮಾರ್ಪಟ್ಟು ಇ೦ದೂ ನಮ್ಮಲ್ಲಿಬಳಕೆಯಲ್ಲಿದೆ. ಎರಡು ಸಾವಿರ ವರ್ಷಗಳಿಗೂ ಹೆಚ್ಚು 
ಹಿಂದೆ ರೂಪುಗೊಂಡ ಜೈನ, ಬೌದ್ಧ ಮತಗಳು ಈ ಧರ್ಮ ತಳೆದ ಎರಡು ಸುಧಾರಕ ರೂಪಗಳು. 
ಎಂಟು ನೂರು ವರ್ಷಗಳ ಹಿಂದೆ ಇದರಲ್ಲಿ ವೀರಶೈವ ಎ೦ಬ ಸುಧಾರಕ ಮತ, ಐದು ನೂರು 
ವರ್ಷಗಳ ಹಿಂದೆ ಸಿಖ್‌ ಎ೦ಬ ಸುಧಾರಕ ಮತ ರೂಪುಗೊ೦ಡವು. ಎಷ್ಟೇ ಮಾರ್ಪಟ್ಟರೂ ಇದು 
ಎಳ ಹರಿದಿಲ್ಲ ಅವಿಚ್ಛಿನ್ನವಾಗಿ ನಡೆದುಬ೦ದಿದೆ. ಮಧ್ಯೆ ನಮ್ಮ ದೇಶದ ರಕ್ಷಣೆಯನ್ನು ಬಯಸಿ 
ಪರ್ಷಿಯಾದಿಂದ ಜರಧೂಷ್ಟ ಗುರುವಿನ ಅನುಯಾಯಿ ಜನ ಇಲ್ಲಿಗೆ ವಲಸೆ ಬ೦ದರು. ಈ ಭೂಮಿ 
ಅವರಿಗೆ ನೆಲೆ ನೀಡಿತು. ಜರಧೂಷ್ಟ್ರ ಧರ್ಮ ಈಗ ಉಳಿದಿರುವುದು ಭರತವರ್ಷದಲ್ಲಿಯೇ ಅದರ 
ಮೂಲಸ್ಥಾನವಾದ ಪರ್ಷಿಯಾ ದೇಶದಲ್ಲಿ ಅದರ ಹೆಸರೂ ಉಳಿದಿಲ್ಲ. ಅದಕ್ಕೂ ಮೊದಲು ಕ್ರೀಸ್ತ 
ಗುರುವಿನ ಶಿಷ್ಯ ಒಬ್ಬರು ಕೇರಳಕ್ಕೆ ಬಂದರು, ಕ್ರೈಸ್ತ ಮತವನ್ನು ಪ್ರಚಾರ ಮಾಡಿದರು, ಎಂದು 
ಪ್ರತೀತಿ ಇದೆ. ಈಗ ಕೇರಳದಲ್ಲಿ ಬಾಳುತ್ತಿರುವ ಸಿರಿಯನ್‌ ಕ್ರಿಶ್ಚಿಯನ್‌ ಎಂಬ ಸಮುದಾಯ ಆಗ 
ಕ್ರೈಸ್ತ ಮತವನ್ನು ಸ್ವೀಕರಿಸಿದ ಜನ ಪೀಳಿಗೆ ಎನ್ನುವುದು ಇಂದಿನ ತಿಳುವಳಿಕೆ. ಇದು 


ks Sr 

ಪ್ರತೀತಿಯಾಗಿರುತ್ತ ಕ್ರೈಸ್ತ ಮತ ವಿಜಯನಗರಚಕ್ರಾಧಿಪತ್ಯದ ವೈಭವದ ಕಾಲದಲ್ಲಿ ಪ್ರತ್ಯಕ್ಷವಾಗಿ 
ನಮ್ಮಲ್ಲಿಗೆ ಬಂದಿತು. ಆಗ ಗೋವಾ ಭೂಮಿಯನ್ನು ಚಕ್ರವರ್ತಿಯಿಂದ ತಮ್ಮ ವ್ಯವಹಾರಕ್ಕಾಗಿ 
ಪಡೆದ ಪೋರ್ಚುಗೀಸ್‌ ಜನರು ಆ ಪ್ರದೇಶದಲ್ಲಿತಮ್ಮಮತವನ್ನು ಹರಡಲೂ ಯತ್ನನಡೆಸಿದರು. 
ಅದಕ್ಕೂ ಮುನ್ನ ಇಸ್ಲಾಂ ದಾಳಿಕಾರ ಘಸ್ನಿ ಮಹಮ್ಮದ್‌ನ ದಿನದಲ್ಲಿ ನಮ್ಮರಾಷ್ಟ್ರಕ್ಕೆ ಮಹಮ್ಮದ್‌ 
ಗುರುವಿನ ಮತ ಬಂದಿತು. ಹೊಸಕಾಲದಲ್ಲಿ ಈ ಎಲ್ಲ ಮತಗಳ ಪ್ರಚಾರ ಕಾರಣದಿಂದ 
ಧರ್ಮವನ್ನು ಕುರಿತು ಒ೦ದು ಭಾವನೆ ನಮ್ಮ ಜನತೆಯಲ್ಲಿ ಬೆಳೆದಿದೆ. ತೀರ ಈಚೆಗೆ ನಮ್ಮರಾಷ್ಟ್ರ ಕೆ 
ದೇವರು ಧರ್ಮ ಎಂಬ ಭಾವನೆಗಳನ್ನು ಅಲ್ಲಗಳೆಯುವ ಮಾರ್ಕ್ಸ್‌ವಾದ ಬಂದಿದೆ. ಇದರ 
ವಾದಿಗಳು ಧರ್ಮ ದೇವರು ಎಂಬ ಪದಗಳನ್ನು ಅಲ್ಲಗಳೆಯುತ್ತಾರೆ, ತಮ್ಮಮತ ಒಂದು ಧರ್ಮ 


ಎಂದು ಹೇಳುವುದಿಲ್ಲ ಆದರೂ ದಿಟದಲ್ಲಿ ಈ ವಾದವೂ ಒಂದು ಧರ್ಮ. ಧರ್ಮ ಎನ್ನುವುದು 


ಜನ ಸಮುದಾಯಗಳ ನಡತೆಯನ್ನು ರೂಪಿಸುವ ಭಾವಗಳ ಸಮುಚ್ಚಯ. ಮಾರ್ಕ್ಸ್‌ವಾದ ಇಂಥ 
ಒ೦ದು ಸಮುಚ್ಚಯ ಆದ್ದರಿ೦ದ ಆದೂ ಒ೦ದು ಧರ್ಮ. ಹೀಗಾಗಿ ಈಗ ನಮ್ಮರಾಷ್ಟ್ರ ಲೋಕದಲ್ಲಿ 
ಬಳಕೆಯಲ್ಲಿರುವ ಎಲ್ಲಮುಖ್ಯ ಮತಗಳ ಸಂಮಿಶ್ರಣ ಸಮ್ಮಿಳನದ ಏಕ್ಕೆಕ ಕ್ಷೇತ್ರ ಆಗಿದೆ. 


ಸಂಧಿಕಾಲ 


ಪ್ರಪಂಚದ ಇತಿಹಾಸದಲ್ಲಿ ನಮ್ಮ ಈ ಕಾಲ ಒ೦ದು ಸಂಧಿಕಾಲ. ಶಕ್ತಿವಂತ ಧೀಮಂತ 
ಆದ ಎರಡು ರಾಷ್ಟ್ರಗಳು ಇ೦ದು ಪ್ರಪಂಚದ ಪ್ರಮುಖ ರಾಷ್ಟ್ರಗಳಾಗಿವೆ. ಅಮೇರಿಕದ ಸಂಯುಕ್ತ 
ಸ೦ಸ್ಥಾನಗಳು ರಾಷ್ಟ್ರವೂ ವೀರ ಸಮತಾವಾದಿ ಆದ ರಷಿಯಾ ರಾಷ್ಟ್ರವೂ ಹತ್ತಿರ ಹತ್ತಿರ 
ಸಮಸಮಾನವಾದ ಅತ್ಯಂತ ಪ್ರಬಲ ರಾಷ್ಟ್ರಗಳಾಗಿ ವಿರೋಧಿಗಳಾಗಿ ನಿಂತಿವೆ. ಒಂದೊಂದೂ 
ಅಣು ಬಾಂಬುಗಳ ಒಂದು ಭಂಡಾರವನ್ನು ಮಾಡಿಕೊಂಡು, ಒಂದು ಕ್ಷಣದಲ್ಲಿ ಲೋಕವನ್ನೆಲ್ಲ 
ನಾಶ ಮಾಡಬಲ್ಲೆವು ಎ೦ದು ಹೇಳಬಹುದಾದಷ್ಟು ಶಕ್ತಿವಂತವಾಗಿವೆ. ಯಾವ ಒಂದು ರಾಷ್ಟ್ರ 
ದುಡುಕಿದರೂ ಆಯಿತು. ಆ ಬಳಿಕ ಲೋಕದಲ್ಲಿ ಇಂದಿನ ಜೀವನ ಇಲ್ಲ ಎರಡೂ ರಾಷ್ಟ್ರ ವಿನಾಶಕ್ಕೆ 
ಅಂಜಿ ಸದ್ಯ ದುಡುಕದೆ ಇವೆ. ಆದರೆ ಎರಡೂ, ಬೀದಿಯಲ್ಲಿ ಕಾಡಿನಲ್ಲಿ ಕೋಪಗೊಂಡು 
ಎದುರೆದುರಾಗಿರುವ ಎರಡು ನಾಯಿ ಅಥವಾ ಮಂಗ ಎಂಬಂತೆ ಗೊರ್‌ ಗೊರ್‌ ಎಂದು 
ಶಬ್ದಮಾಡುತ್ತ ಪರಸ್ಪರ ಮೂದಲೆಯಲ್ಲಿ ತೊಡಗಿವೆ. ಶಕ್ತಿಯಲ್ಲಿ ಈ ರಾಷ್ಟ್ರಗಳಿಗೆ ಸಮ ಅಲ್ಲದ 
ರಾಷ್ಟ್ರಗಳು ಅನೇಕ, ಒ೦ದಲ್ಲ ಒ೦ದು ಪಕ್ಷದಲ್ಲಿ ನಿ೦ತು, ಈ ನಾಯಕ ರಾಷ್ಟ್ರಗಳ ಮನಸ್ಸನ್ನು 
ಅನುಸರಿಸುತ್ತ ನಿ೦ತಿವೆ. ಉಳಿದವು ತಾವು ಈ ಎರಡು ರಾಷ್ಟ್ರಗಳಲ್ಲಿ ಯಾವುದರ ಪಕ್ಷದವರೂ 
ಅಲ್ಪ ನಾವು ಪಕ್ಷಗಳ ಹೊರಗಿದೇವೆ, ಎನ್ನುತ್ತಿವೆ. ಹೀಗೆನ್ನುತ್ತಿರುವ ನಿರ್ಲಿಪ್ತರ ರಾಷ್ಟ್ರಗಳಲ್ಲಿ 
ಪ್ರಮುಖವಾದ ಒಂದು ರಾಷ್ಟ್ರ ನಮ್ಮರಾಷ್ಟ್ರ ಭರತವರ್ಷ. 


ನಮ್ಮ ರಾಷ್ಟ್ರ ಅಮೇರಿಕದಂತೆ ರಷ್ಯಾದಂತೆ ಬಲಿಷ್ಠ ರಾಜ್ಯ ಅಲ್ಲದಿದ್ದರೂ ರಾಷ್ಟ್ರಗಳ 
ಸಮುದಾಯದಲ್ಲಿ ಗಣ್ಯವಾದ ಸ್ಥಾನವನ್ನು ಪಡೆದಿದೆ. ಪ್ರಜಾಸಂಖ್ಯೆ ಕೋಟಿ ಕೋಟಿ ಎನ್ನುವುದು 
ಒಂದು, ರಾಷ್ಟ್ರ ದ ಇತಿಹಾಸ ಗೌರವನೀಯ ಎನ್ನುವುದು ಒಂದು, ಇದರ ಸಂಸ್ಕ ಖೆ 


ಉನ್ನತವಾದದ್ದು ಎನ್ನುವುದು ಒಂದು, ಇವೆಲ್ಲ ಕಾರಣವಾಗಿ ಪ್ರಪಂಚದ ಎಲ್ಲ ರಾಷ್ಟ್ರಗಳೂ ನಮ್ಮ 
ರಾಷ್ಟ್ರವನ್ನು ತಕ್ಕಷ್ಟು ಮರ್ಯಾದೆಯಿಂದ ಕಾಣುತ್ತಿವೆ. ಪ್ರಜಾಸ೦ಖ್ಯೆ ಇತಿಹಾಸ ಸಂಸ್ಕೃತಿ ಎಂಬ 
ಕಾರಣಗಳಿಂದ ಚೀನಾ ಈಗ ನಲವತ್ತು ವರ್ಷಗಳವರೆಗೆ ಈ ರಾಷ್ಟ್ರದಂತೆಯೆ ಗಣ್ಯವಾದ 
ರಾಷ್ಟ್ರವಾಗಿತ್ತು ಈಗ ಅದು ಮಾರ್ಕ್ಸ್‌ವಾದವನ್ನು ಅಂಗೀಕರಿಸಿ ಬೇರೆಯಾಗಿ ನಿಂತಿದೆ. ಈ 
ಸ್ಥಿತಿಯಲ್ಲಿ ಅಮೇರಿಕಾ ರಷ್ಯಾ ರಾಷ್ಟ್ರಗಳ ಮಧ್ಯೆ ಶಾ೦ತಿಯ ಮಾತನಾಡಬಹುದಾದ ಒ೦ದು ಗಣ್ಯ 


Pay ಣು ಸ್ರ 
ರಾಷ್ಟ್ರ ಈ ನಮ್ಮರಾಷ್ಟ ಒ೦ದೇ ಆಗಿದೆ. 
ಟ್ರ 6 ಟ್ರ 


0 


ಈ ಕಾಲ ಲೋಕಜೀವನದಲ್ಲಿ ಒಂದು ಸಂಧಿಕಾಲವಾಗಿರುವುದಕ್ಕೆ ಕಾರಣ 
ಮನುಜಕುಲದ ಎದುರಿಗೆ ಒಂದು ಪ್ರಶ್ನೆ ಬಂದದ್ದು ಕುಲ ಉಳಿಯಬೇಕು; ಇದಕ್ಕ ದಾರಿ 
ಯಾವುದು? ಜನಾಂಗಗಳನ್ನು ಧರ್ಮ ಹೀಗೆ ಕೇಳುತ್ತಿದೆ. ಉಳಿಯಬೇಕೆಂದರೆ ಅವು ಅದಕ್ಕೆ 
ಸರಿಯಾದ ಉತ್ತರವನ್ನು ಕೊಡಬೇಕು. ಅಂಥ ಉತ್ತರವನ್ನು ಕೊಡಲಿಲ್ಲ ಲೋಕನಾಶ ತಪ್ಪಿದ್ದಲ್ಲ 
ಲೋಕದ ಈ ಸ್ಥಿತಿ ಈಗ ಐವತ್ತು ವರ್ಷದ ಹಿಂದೆ ನನಗೆ ಮಹಾಭಾರತದ ಯಕ್ಷಪ್ರಶ್ನೆಯ ಪ್ರಸಂಗದ 
ಸ್ಥಿತಿಯಂಥ ಸತಿ ಎಂದು ಕಂಡಿತು “ಸರೋವರದ ನೀರನ್ನು ಕುಡಿಯಬೇಕೇ ನನ್ನ ಪ್ರಶ್ನೆಗೆ 
ಸರಿಯಾದ ಉತ್ತರಕೊಡಿ, ಆಮೇಲೆ ಕುಡಿಯಿರಿ” ಎಂದು ಧರ್ಮ ಪ್ರಶ್ನೆ ಕೇಳಿತು. ಸಹದೇವ 
ನಕುಲ ಅರ್ಜುನ ಭೀಮ ಅದನ್ನು ಧಿಕ್ಕರಿಸಿ ನೀರನ್ನು ಕುಡಿಯುವೆವೆ೦ದರು, ಸತ್ತು ನೆಲದಮೇಲೆ 
ಮಲಗಿದರು. ಯುಧಿಷ್ಠಿರ ತಾಳ್ಮೆಯಿ೦ದ ಉತ್ತರಕೊಟ್ಟಿ; ತಾನೂ ಬದುಕಿದ, ತಮ್ಮಂದಿರನ್ನೂ 
ಬದುಕಿಸಿದ. ಭರತವರ್ಷ ಇ೦ದು ಇವನ ಸ್ಥಾನದಲ್ಲಿದೆ. ಧರ್ಮ ಕೇಳುತ್ತಿರುವ ಪ್ರಶ್ನೆಗಳಿಗೆ ಈ ಅಣ್ಣ 
ರಾಷ್ಟ್ರ ಸರಿಯಾದ ಉತ್ತರ ಕೊಡಬೇಕು. ತಾನು ಬದುಕಿ ಪ್ರಪಂಚದ ಸೋದರ ರಾಷ್ಟ್ರಗಳನ್ನು 
ಉಳಿಸಬೇಕು. 


ಈ ಸಾಮ್ಯವನ್ನುಬಳಸಿ ನಾನು ಅನೇಕ ವೇಳೆ ಸಭೆಗಳೆದುರು ಮಾತನಾಡಿದೇನೆ. ಸಮಸ್ಯೆ 
ಪೂರ್ಣವಾಗುವುದಕ್ಕೆ ಅವಶ್ಯಕವಾದ ಒಂದು ವಿವರ ಭರತವರ್ಷ ಲೋಕದ ಮುಂದೆ ಬಂದಿರುವ 
ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಕೊಡುವುದು. ಭರತವರ್ಷ ಈಗ ಇದನ್ನು ಮಾಡಬಲ್ಲುದೇ? 
ಇಲ್ಲ ಉತ್ತರ ಕೊಡಲು ಅವಶ್ಯಕವಾದ ಅನುಭವ ಅರಿವು ನಮ್ಮರಾಷ್ಟ್ರಕ್ರೆ ಇದೆ, ನಡತೆ ಇಲ್ಲ. ನಮ್ಮ 
ಇಂದಿನ ಜೀವನ ಹದ ತಪ್ಪಿದೆ, ಕಾಡಿನಲ್ಲಿದೆ. ಈ ದುರವನ್ನೆ ಇದ್ದುಕೊಂಡು ನಾವೂ ಬದುಕಲಾರೆವು, 
ಯಾರನ್ಶೂಬದುಕಿಸಲಾರೆವು. ಬದುಕುವ, ಬದುಕಿಸುವ ಧ್ಯೇಯ ಸಾಧಿಸಬೇಕೆ೦ದರೆ ರಾಷ್ಟ್ರ ನಮ್ಮ 
ಪೂರ್ವ ಸಂಸ್ಕೃತಿಯನ್ನು ನೆನೆದು ಅದಕ್ಕೆ ತಕ್ಕಂತೆ ಬಾಳಿ, ಹಿರಿಯ ನಡತೆಯ 
ಮೇಲ್ಪಂಕ್ತಿಯಾಗಬೇಕು. ಹೀಗಾಗುವುದು ನಮ್ಮಗುರಿ ಆಗಬೇಕು. 


ಇದು ನಮ್ಮ ಗುರಿ ಆಗಬೇಕು ಸರಿ. ಆದರೆ ಇದು ಆಗಬೇಕೆ೦ದರೆ ನಮ್ಮ ಜನದಲ್ಲಿ 
ಆತ್ಮವಿಶ್ವಾಸ ಇರಬೇಕು. ನಮ್ಮ ಇತಿಹಾಸದ ದುರ್ದೈವ ನಮ್ಮಲ್ಲಿ ಬಹುಜನರ ಮನಸ್ಸಿನಿಂದ ಈ 
ವಿಶ್ವಾಸವನ್ನು ಕಸಿದುಕೊಂಡಿದೆ. ವಿದೇಶೀ ಪ್ರಭುವಿನ ಅಧೀನದಲ್ಲಿ ನೂರುವರ್ಷ ಬಾಳಿ ನಮ್ಮಲ್ಲಿ 
ಅನೇಕರು ನಮ್ಮರಾಷ್ಟ್ರವನ್ನುಗಣ್ಯರಾಷ್ಟ್ರವಾಗಿ ಮಾಡಿರುವ ನಮ್ಮಪಿತ್ರಾರ್ಜಿತ ಅಧ್ಯಾತ್ಮಸ೦ಪತ್ತಿನ 
ಬೆಲೆ ಎಷ್ಟು ಎನ್ನುವುದನ್ನು ಕಾಣದೆ ಇದೇವೆ. ಆಂಗ್ಲ ಪ್ರಭು ಆಗಿ ನಮ್ಮರಾಜಕೀಯ ಸ್ವಾತಂತ್ರ್ಯವನ್ನು 
ಮಾತ್ರ ಅಳಿಸಲಿಲ್ಲ ನಮ್ಮ ಸಂಸ್ಕೃತಿ ಸ್ವಾತಂತ್ರ್ಯವನ್ನು ಅಳಿಸಿದ. ರಾಜಕೀಯ ಸ್ವಾತ೦ತ್ರ್ಯ ಬಂದು 
ಈಗ ಹತ್ತಿರ ಹತ್ತಿರ ನಲವತ್ತುವರ್ಷ ಆಗಿದೆ, ಆದರೆ ನಮ್ಮ ಸಂಸ್ಕೃತಿ ಸ್ವಾತಂತ್ರ್ಯ ಇನ್ನೂ ಬ೦ದಿಲ್ಲ 
ಸತ್ಯವ೦ತರಾದ ಕೆಲವರು ಆ೦ಗ್ಲೆರು ನಮ್ಮ ಅಧ್ಯಾತ್ಮ ಸಂಪತ್ತನ್ನು ಹೊಗಳಿದರಾದರೂ, ಅವರಲ್ಲಿ 
ಬಹುಜನ ನಮ್ಮನ್ನು ಕೆಲಸಕ್ಕೆ ಬಾರದ ಜನ ಎಂದರು, ನಮ್ಮ ಮತ ಕೆಲಸಕ್ಕೆ ಬಾರದ್ದು ಎಂದರು, 
ನಮ್ಮ ಸಮಾಜ ವ್ಯವಸ್ಥೆ ದುಷ್ಟ ಎಂದರು, ನಮ್ಮ ನೀತಿ ಉನ್ನತ ಅಲ್ಲ ಎಂದರು, ಇಷ್ಟ ಬಂದಂತೆ 
ಮಾತನಾಡಿ ನಮ್ಮನ್ನು ಅಲ್ಲಗಳೆದರು. ಬಲ್ಲವರೆ೦ಬ ನಮ್ಮ ಜನರಲ್ಲಿ ಬಹುಜನ ಇವರ ಮಾತನ್ನು 
ಒಪ್ಪಲಿಲ್ಲ. ಆದರೆ ಅಷ್ಟೇ ಬಹುಜನ ಈ ಮಾತೆಲ್ಲ ಸರಿ ಎಂದರು. ಆತ್ಮವಿಶ್ವಾಸವನ್ನು 
ಕಳೆದುಕೊಂಡರು. ಇದು ನಮ್ಮ ಇಂದಿನ ಸ್ಥಿತಿ. 


ಈ ಕಾರಣದಿಂದ ಇದು ನಮ್ಮರಾಷ್ಟ್ರ ಜೀವನದಲ್ಲಿಯೂ ಒಂದು ಸಂಧಿಕಾಲ ಆಗಿದೆ. 


ಇದು ನಮಗೆಲ್ಲ ತಿಳಿದಿರುವ ಸಂಗತಿ. ಇರುತ್ತ ಇದು ನನಗೆ ಈಚೆಗೆ ಒಂದು 
ಸಂದರ್ಭದಲ್ಲಿ ಬಹು ಚೆನ್ನಾಗಿ ಮನಮುಟ್ಟಿತು. 


ಮೂರು ವರ್ಷಗಳ ಹಿಂದೆ ಒ೦ದು ಕಾರ್ಯದ ಪ್ರಯುಕ್ತ ನಾನು ಕಾರ್ಕಳಕ್ಕೆ ಹೋಗಿದ್ದ 
ಸಂದರ್ಭದಲ್ಲಿ ಮಣಿಪಾಲದಿ೦ದ ಅಲ್ಲಿಗೆ ಬಂದಿದ್ದ ಕೆಲವರು ಮಿತ್ರರು ನಾನು ಅವರ ಊರಿಗೆ 
ಹೋಗಿ ಒ೦ದು ಭಾಷಣ ಮಾಡಬೇಕೆಂದು ಕರೆದರು. ಅವರ ಅಪೇಕ್ಷೆ ಮಾನ್ಯವೆ೦ದು ನಾನು 
ಮಣಿಪಾಲಕ್ಕೆ ಹೋದೆನು. ಅ೦ದು ಯುಗಾದಿ. ಹೊಸ ವರ್ಷದ ಶುಭಾಶಯವನ್ನು ಕೋರಿ ನಾನು 
ಸಭೆಯಲ್ಲಿ ಈ ವಿಜ್ಞಾಪನೆಯನ್ನು ಮಾಡಿದೆನು. “ನಮ್ಮ ಜನತೆ ಒಂದು ಕಾಲದಲ್ಲಿ ದೊಡ್ಡ 
ಗುಣಗಳನ್ನು ಬೆಳಸಿಕೊಂಡು ಸಂಸ್ಕೃತಿಯ ಉಚ್ಚವನ್ನು ಮುಟ್ಟಿತ್ತು. ಈಚೆಗೆ ಅದನ್ನು 
ಕಳೆದುಕೊಂಡಿದೆ. ಆದರೂ ಅದರ ಉನ್ನತ ಸಂಸ್ಕೃತಿ ಇನ್ನೂ ಜೀವಂತವಾಗಿದೆ. ಪ್ರಭಾವ ಕಡಿಮೆ 
ಆಗಿದ್ದರೂ ಅಳಿದಿಲ್ಲ. ಪ್ರಪಂಚದ ಇತರ ದೇಶಗಳ ಸ್ಥಿತಿ ಇದಕ್ಕಿಂತ ಕೇಡಾಗಿದೆ. ಇತರ ರಾಷ್ಟ್ರ 
ಹಲವು ನಮ್ಮ ರಾಷ್ಟ್ರಕ್ಕಿಂತ ಹೆಚ್ಚು ಶಕ್ತಿ ಸಂಪತ್ತು ಉದ್ಯಮಗಳಿಂದ ಬಾಳುತ್ತಿವೆಯಾದರೂ 
ಅವುಗಳ ಜೀವನದಲ್ಲಿಆತ್ಮದ ಕಲ್ಯಾಣವನ್ನುಕುರಿತ ವಿಚಾರಕ್ಕೆ ತಕ್ಕ ಎಡೆ ಇಲ್ಲ ನಮ್ಮರಾಷ್ಟ್ರ ನಮ್ಮ 


ಕ 
ಪ್ರ 


ಇಂದಿನ ದುರವಸ್ಥೆಯಿ೦ದ ಬಿಡಿಸಿಕೊ೦ಡು, ಹೊಸ ಕಾಲಕ್ಕೆ ತಕ್ಕಂತೆ ನಮ್ಮ ಪೂರ್ವಾರ್ಜಿತ 
ಸಂಸ್ಕೃತಿಯನ್ನು ತಿದ್ದಿಕೊಂಡು, ತಾನೂ ಬದುಕಿ, ಯಕ್ಷಪ್ರಶ್ನೆಯ ಧರ್ಮದೈವ ಕೇಳಿದ ಪ್ರಶ್ನೆಗಳಿಗೆ 
ಸರಿಯಾದ ಉತ್ತರ ಕೊಟ್ಟು ತಾನು ಬದುಕಿ, ತನ್ನ ತಮ್ಮಂದಿರನ್ನು ಬದುಕಿಸಿದ ಯುಧಿಷ್ಠಿರನಂತೆ, 
ಲೋಕದ ರಾಷ್ಟ್ರಗಳ ಅಣ್ಣ ರಾಷ್ಟ್ರವಾಗಿ ನಡೆದುಕೊಳ್ಳಬೇಕು” ಅಂದು ನಾನು ಆಡಿದ ಮಾತಿನ 
ಒಂದು ವರದಿಯನ್ನು ನೋಡಿದ ನನ್ನ ಸೋದರರೊಬ್ಬರು ನನಗೆ ಒ೦ದು ಪತ್ರವನ್ನು ಬರೆದರು. 
ಅದರ ಒಕ್ಕಣೆ ಹೀಗಿತ್ತು. 


(ಅಂಚೆ ವಿಳಾಸ) ೨೦-೩-೮೦ 


ಪೂಜ್ಯ ಶ್ರೀ ಮಾಸ್ತಿಯವರ ಸನ್ನಿಧಿಯಲ್ಲಿ ಅನ೦ತ ಸಪ್ರೇಮ ಹಾಗೂ ವಿನಯಪೂರ್ವಕ 
ಪ್ರಣಾಮಗಳು 


ದ್‌ ದ್‌ 
ಸನ್ಮಾನ್ಯ ಪೂಜ್ಯರೆ, 


ತಮ್ಮ ಹೇಳಿಕೆ ಹಾಗೂ ಭಾಷಣ ಪ್ರಕಟಣೆಗಳನ್ನು ಆಗಾಗ ಪತ್ರಿಕೆಗಳಲ್ಲಿ ಆಸಕ್ತಿಯಿ೦ದ 
ಓದುತ್ತಿರುತ್ತೇನೆ. ನೀವೇ ಹೇಳಿದ ಮೇರೆಗೆ (ದಿನಾ೦ಕ ೬-೭-೭೩, ಬೆ೦ಗಳೂರು ಟೌನ್‌ಹಾಲ್‌) 
ನೀವು ಮುದುಕರಲ್ಲ. ಹುರುಪಿನ ಯುವಕರೇ ಆಗಿರುವಿರಿ. ಇನ್ನೂ ಯುವಕರಾಗಿಯೇ 
ಇರಬೇಕೆಂಬುದು ನನ್ನ ಆಶಯ. ಆದರೆ ಮತಿಗೆ ಬುದ್ದಿಗೆ ಹಳೆಯ ಜಾಡಿನ ಮುದಿತನ 
ಬರಬಾರದು. ಮುದಿಸಿದ್ದನ್ನೇ ಹಾಡುವ ಗ್ರಾಮಫೋನ್‌ ರಿಕಾರ್ಡ್‌ ಆಗಬಾರದೆಂಬುದು ನನ್ನ 
ಆಶಯ. ವೇದ ಉಪನಿಷತ್ತುಗಳನ್ನು ಬರೆದ ಬುದ್ದಿವ೦ತರು ಕಾಣದ-ತಿಳಿಯದ, ಅಸ್ತಿತ್ವದಲ್ಲಿಯೇ 
ಇಲ್ಲದ, ದೇವರೆಂಬುದರ ಬಾಯಿಗೆ ತುರುಕಿ ಶಿವ ಉವಾಚ, ಬ್ರಹ್ಮ ಉವಾಚ, ವಿಷ್ಣು ಉವಾಚ, 
ಭಗವಾನು ಉವಾಚ, ಪಾರ್ವತಿ ಉವಾಚ, ಎ೦ದು ಮುಂತಾಗಿ ಹೇಳಿ ಭಯ ಹುಟ್ಟಿಸಿ ನಂಬಿಸಿ 
ಜನರನ್ನುಮೋಸಗೊಳಿಸುತ್ತಾ ಬಂದಿದಾರೆ ಎಂಬುದು ತಿಳಿದ ವಿಷಯವೇ ಆಗಿದೆ. ಇದನ್ನುಡಾ| | 
ಶಿವರಾಮ ಕಾರ೦ತರು ತಮ್ಮ'ಮೂಕಜ್ಜಿಯ ಕನಸಿ'ನಲ್ಲಿ ಚಿತ್ರಿಸಿದ್ದಾರೆ. 


ನೀವು ಉಡುಪಿಯಲ್ಲಿ ಮಾತನಾಡುತ್ತಾ “ಪ್ರಪಂಚಕ್ಕೆ ಶಾಂತಿ ಮಂತ್ರವನ್ನು ಹೇಳುವ 
ಅರ್ಹತೆ ನಮ್ಮ ದೇಶಕ್ಕಿದೆ. ಜೀವನ ಧರ್ಮವನ್ನು ಬೋಧಿಸುವ ದೇಶ ನಮ್ಮದು” ಎಂದು 
ಹೇಳಿರುವಿರಿ. 


ಈ ದೇಶದ ಜನಕ್ಕೆ ಹೇಳುವ ಬೋಧಿಸುವ ಬುದ್ದಿವಂತಿಕೆ ಇದೆಯೇ ಹೊರತು, ಹೇಳುವ 
ಚಾತುರ್ಯವಿದೆಯೇ ಹೊರತು, ಪಾಲನೆ ಮಾಡುವ ಬುದ್ಧಿ ಇಲ್ಲ ಜ್ಞಾನವಿಲ್ಲ. ತದ್ವಿರುದ್ದ 
ನಡೆದುಕೊಂಡು ಜನರನ್ನು ಮೋಸಗೊಳಿಸುವ: ವಂಚಿಸುವ ಜನ-ತಿಳಿವಳಿಕಸ್ತ(?) 
ಆಚಾರವಾದಿಗಳಿದ್ದಾರೆ. 


“ದೇವರು-ಧರ್ಮಕ್ಕೆ ಉಚ್ಚಸ್ಥಾನ ಕೊಟ್ಟಿ ನಮ್ಮ ದೇಶದಲ್ಲಿ ಸಂವಿಧಾನ ಬರೆಯುವಾಗ 
ದೇವರ ಪ್ರಸ್ತಾವ ಮಾಡಲಿಲ್ಲ” ಎ೦ದು ಸಹ ಉಡುಪಿಯಲ್ಲಿ ಹೇಳಿದಿರಿ. ದೇವರನ್ನುನಂಬದ, ಜೈನ 
ಮತಸ್ಥರೆಂದು ಭಾವಿಸುವ ಶ್ರೀ ಹಂಪ ನಾಗರಾಜಯ್ಯನವರೇ ಅಧ್ಯಕ್ಷತೆ ವಹಿಸಿದ್ದರು. 


ನಾವು ಏನನ್ನು ಸೃಷ್ಟಿಸಲು ಸಾಧ್ಯವಿಲ್ಲದಿದ್ದರೂ ಲೆಕ್ಕವಿಲ್ಲದಷ್ಟು ದೇವರನ್ನು ಸೃಷ್ಟಿಸಿದ್ದೇವೆ. 
(ಮನುಷ್ಯ ಒಬ್ಬ ಹುಚ್ಚ ಒ೦ದು ಹುಳವನ್ನೂ ಅವನು ಸೃಷ್ಟಿಸಲಾರ. ಆದರೂ ನೂರಾರುಗಟ್ಟಳೆ 
ದೇವರುಗಳನ್ನು ಸೃಷ್ಟಿಸುತ್ತಾನೆ-ಮಾಂಟೇಯ್ಸ್‌) ಎ೦ದು ಪಾಶ್ನಾತ್ಯರೊಬ್ಬರು ಹೇಳಿದ್ದಾರೆ. 


ದೇವರು ಮೊದಲು ಹುಟ್ಟಿದನೋ-ಮನುಷ್ಯ ಮೊದಲು ಹುಟ್ಟಿದನೋ ಹೇಳುವವರಾರು. 
ನಾವು ದೇವರನ್ನು ಸೃಷ್ಟಿಸಿದ್ದೇವೆಯೇ ವಿನಹ ದೇವರು ನಮ್ಮನ್ನು ಸೃಷ್ಟಿಸಿಲ್ಲ ಸ್ವಲ್ಪ ಬುದ್ದಿ ಇರುವ ಈ 
ಮನುಷ್ಯ ಪ್ರಾಣಿ ಮಾತ್ರ ದೇವರ-ಭಯಪಟ್ಟು-ಚಿ೦ತನೆ ಮಾಡಿದ್ದಾನೆ. ಈ ಪ್ರಪಂಚದಲ್ಲಿ 
ಅಸಂಖ್ಯಾತ ಪ್ರಪ೦ಚಗಳಲ್ಲಿ ಇರಬಹುದಾದ ಯಾವ ಜೀವಿಗಳೂ ದೇವರ ಚಿಂತನೆ ಮಾಡಿಲ್ವ 
ಅವೂ ಸಹ ಮನುಷ್ಯ ಪ್ರಾಣಿಯಂತೆ ಹುಟ್ಟಿವೆ, ಬೆಳೆದಿವೆ, ಸಾಯುತ್ತಿವೆ. ದೇವರ ಚಿಂತನೆ 


ಮಾಡದಿರುವ ಇತರ ಪ್ರಾಣಿಗಳು ಜೀವಿಸಿಲ್ಲವೆ? 


ಭಾರತ ಸಂವಿಧಾನವನ್ನು ಸೃಷ್ಟಿಸಿದ-ಬರೆದ-ವರು ಸದ್ಯ ದೇವರನ್ನು ಸೃಷ್ಟಿಸಿಲ್ಲ 
ಬೇರೊ೦ದು ಧರ್ಮವನ್ನು ಹೇಳಲಿಲ್ಲ. ಮಾನವ ಧರ್ಮ, ಮಾನವ ಮೌಲ್ಯಗಳ ಬಗ್ಗೆ ಮಾತ್ರ 
ಪ್ರಸ್ತಾಪ ಮಾಡಿದ್ದಾರೆ. ಇಷ್ಟು ಸಾಲದೆ? ಲೆಕ್ಕವಿಲ್ಲದ ದೇವರ ಪಟ್ಟಿಗೆ ಇನ್ನೊಂದು ದೇವರು 
ಸೇರಬೇಕಾಗಿತ್ತೆ? ಮನುಷ್ಯ ಪ್ರಾಣಿಯನ್ನೇ ಮನುಷ್ಯನೆಂದು ಪರಿಗಣಿಸದ ಧರ್ಮ- ಜಾತಿ ಇನ್ನೂ 
ಉಳಿದು ಬರಬೇಕೆ ? ಮನುಷ್ಯನನ್ನೇ ಮನುಷ್ಯನೆಂದು ಪರಿಗಣಿಸದ ಭಾರತ ಸಂಸ್ಕ ಪಿ ಅದಾವ 
ಸಂಸ್ಕೃತಿ ಹೇಳಬಲ್ಲಿರಾ? ಮಠಾಧಿಪತಿಗಳು, ಪೀಠಾಧಿಪತಿಗಳು, ಸ್ವಾಮಿಗಳು, ಗುರುಗಳು, 
ಬಾಬಾಗಳು, ಸಾಧುಗಳು, ಸಂನ್ಯಾಸಿಗಳು ಇನ್ನೂ ಎಷ್ಟು ಕಾಲ ಈ ದೇಶದ ಜನರನ್ನು ಮೌಢ್ಯದಲ್ಲಿ 
ಇಡಬೇಕೆ೦ದು ಮಾಡಿದ್ದಾರೋ ತಿಳಿಯದು. 


ಜನ ಮೌಢ್ಯದಲ್ಲಿದ್ದಷ್ಟು ಕಾಲ ಇಂಥ ಮೇಲ್ಕಂಡವರಿಗೆ ಅನುಕೂಲ ಸುಖಭೋಗಗಳು 
ದೊರೆಯಲೆಂಬುದೇ ಆಶಯವಾಗಿರುವಂತೆ ಕಾಣುತ್ತದೆ. 


ತಾವು ಹಿರಿಯರು, ಜ್ಞಾನಿಗಳು, ವಿಚಾರವ೦ತರು, ಮಾರ್ಗದರ್ಶನ ಮಾಡುವವರು, 
ದೇವರ ಅಸ್ತಿತ್ವವನ್ನು ಕಂಡವರು. ದೇವರ ಅಡ್ರಸ್ನನ್ನುದಯಮಾಡಿ ತಿಳಿಸುವಿರಾ! 


ಇತಿ ಅತ್ಯಂತ ವಿನಯಪೂರ್ವಕವಾಗಿ 
(ರುಜು) ೫777 


ಈ ಪತ್ರ ಹೊರನೋಟಕ್ಕೆ ವಿನಯವನ್ನು ನಟಿಸಿ ಆರಂಭ ಆಗಿ, ಒಡನೆಯೇ ಒಂದು 
ಅವಿನಯದ ಮಾತನ್ನಾಡಿ, ಕೊನೆಯಲ್ಲಿ “ನೀವು ದೇವರನ್ನು ನೋಡಿರುವವರು, ಅವನ 
ವಿಳಾಸವನ್ನುತಿಳಿಸುತ್ತೀರಾ” ಎ೦ದು ವ್ಯಂಗ್ಯದಲ್ಲಿಮುಗಿದಿದೆ. ಸಾಮಾನ್ಯವಾಗಿ ಈ ತೆರನ ಪತ್ರವನ್ನು 
ಕ೦ಡಾಗ ಅದನ್ನು ಪಡೆದವರಿಗೆ ಕೋಪ ಬರಬೇಕು. ನನಗೆ ಈ ಪತ್ರವನ್ನು ನೋಡಿದಾಗ ಇದನ್ನು 
ಬರೆದ ಮಿತ್ರರ ಮೇಲೆ ಕೋಪ ಬರಲಿಲ್ವ ಇವರ ಮನಸ್ಸಿನ ಸ್ಥಿತಿಯನ್ನು ಕುರಿತು ವ್ಯಥೆ ಆಯಿತು, 
ಇವರನ್ನು ಕುರಿತು ಕನಿಕರ ಮೂಡಿತು. ನನ್ನ ಕಿರಿಯ ಸೋದರ ಇವರು ನಮ್ಮ ಮಾತ್ಯಭೂಮಿಯ 
ವಿಷಯ ಇಂಥ ತಪ್ಪು ಭಾವನೆಗಳನ್ನು ಬೆಳೆಸಿಕೊ೦ಡಿದ್ದಾರಲ್ಲ ಎ೦ದು ವ್ಯಥೆ, ಇದರಿ೦ದ ಇವರು 
ದುಃಖಪಡುತ್ತಿದ್ದಾರಲ್ಲಎ೦ದು ಕನಿಕರ. ಇವರಿಗೆ ನಾನು ಈ ಉತ್ತರವನ್ನು ಬರೆದೆನು 


೨೪-೩-೮೦ 
ಮಾನ್ಯ ಮಹನೀಯರು ೫%7ರವರಿಗೆ ನಮಸ್ಕಾರ 


೨೦-೩-೮೦ರ ತಮ್ಮ ಪತ್ರ ಸಕಾಲದಲ್ಲಿ ಮುಟ್ಟಿತು. ಯಾವುದೋ ಕೆಲಸದ ಮಧ್ಯೆ ಇದ್ದೆ 
ಒಡನೆ ಉತ್ತರ ಬರೆಯಲಾಗಲಿಲ್ಲ ದಯವಿಟ್ಟು ಮನ್ನಿಸಿರಿ. 


ತಾವು ತಮ್ಮ ಪತ್ರವನ್ನು “ಪೂಜ್ಯ ಶ್ರೀ ಮಾಸ್ತಿಯವರ ಸನ್ನಿಧಿಯಲ್ಲಿ” ಎಂಬ, 
“ವಿನಯಪೂರ್ವಕ” ಎ೦ಬ ಪದಗಳಿಂದ ಆರಂಭಿಸಿದ್ದೀರಿ. ಆಮೇಲಿನ ನಾಲ್ಕನೆಯ ಪಂಕ್ತಿಯಲ್ಲಿ 
ನನ್ನ ಬುದ್ಧಿ ಮುದಿಯಾಗಿದೆ ಎಂದು ಸೂಚಿಸಿದ್ದೀರಿ. ನಿಮ್ಮ “ಪೂಜ್ಯ”, “ವಿನಯ” ಪದಗಳಿಗೆ 
ಅರ್ಥವಿದೆಯೇ? ನಿಮಗೆ ನಾನು ಪೂಜ್ಯನಲ್ಪ ನನ್ನದು ಸನ್ನಿಧಿ ಅಲ್ಲ ಆದ್ಧರಿಂದ ನಿಮ್ಮ ಮಾತಿನಲ್ಲಿ 


ವಿನಯ ಇಲ್ಲ ನನ್ನನ್ನು ಪೂಜಿಸಿ ಎ೦ದು ನಾನು ನಿಮಗೆ ಹೇಳುತ್ತಿಲ್ಲ. ನಿಮ್ಮ ವಾಕ್ಯಗಳು 
ಒಂದರೊಡನೊಂದು ಹೊಂದಿ ಇರಲಿ ಎಂದಷ್ಟೇ ಸೂಚಿಸುತ್ತಿದ್ದೇನೆ. 


ಬಳಿಕ ನೀವು “ಅಸ್ತಿತ್ವವೇ ಇಲ್ಲದ ದೇವರು” ಎ೦ದು ಬರೆದಿದ್ದೀರಿ. “ದೇವರು” ಎ೦ದು 
ನೀವು ಹೇಳುವ ದೇವರು, “ದೇವರು” ಎಂದು ನಾನು ಹೇಳುವ ದೇವರು ಒಂದೇ ವಸ್ತು ಅಲ್ಲ ಪದ 
ಒಂದೇ ಆದದ್ದರಿ೦ದ ಅರ್ಥ ಒಂದೇ ಎಂದು ತಿಳಿದಿರುವುದು ದೇವರನ್ನು ಕುರಿತು ಇಂಥ 
ಚರ್ಚೆಗಳನ್ನೆಲ್ಲ ದಾರಿ ತಪ್ಪಿಸಿರುವ ಭ್ರಾಂತಿ. ನಾನು ದೇವರು ಎನ್ನುವುದು ನಮ್ಮ ಪೂರ್ವಿಕರು 
ಹೇಳಿದ ದೇವರು. ಉಡುಪಿಯಲ್ಲಿ ನಾನು ಆಡಿದ ಮಾತಿನಲ್ಲಿ ನಾನು ಇದನ್ನೆ ಮೊದಲ 
ಸ೦ಗತಿಯಾಗಿ ಹೇಳಿದೆನು. ಪತ್ರಿಕೆಯಲ್ಲಿವರದಿ ಆಯಿತೊ ಇಲ್ಲವೋ ನನಗೆ ತಿಳಿಯದು. 


ನಮ್ಮ ಹಿರಿಯರ ನಂಬಿಕೆ “ಸರ್ವಂ ಖಲ್ಲಿದಂ ಬ್ರಹ್ಮಾ”. ಇರುವುದು ದೇವರೆ. ನಾನು 
ನೀವು ಉಳಿದದ್ದೆಲ್ಲದೇವರಲ್ಲೆ ಇದೇವೆ. ಸೃಷ್ಟಿಯ ಒಂದೊ೦ದು ಕಣದಲ್ಲೂದೇವರು ಇದಾನೆ. 


ನಮ್ಮ ದೇಶ ಬೆಳೆಸಿಕೊಂಡು ಬಂದ ಸಂಸ್ಕ ಶೆ ಲೋಕವನ್ನು ರಕ್ಷಿಸಬಲ್ಲ ಸಂಸ್ಕ ಶೆ 
ಎಂಬುದು ನನ್ನನಂಬಿಕೆ. ಈ ನಂಬಿಕೆ ತಪ್ಪಎಂದು ನಿಮ್ಮ ತಿಳಿವಳಿಕೆ. ಇದರಿಂದ ಆದದ್ದೇನು? 


ನನ್ನವಿಷಯಕ್ಕೆ ನಿಮ್ಮವಿಷಯಕ್ಕೆ “ಹೇಳುವ ಬುದ್ದಿವಂತಿಕೆ ಇದೆ. ಮಾಡುವ ಬುದ್ಧಿ ಇಲ್ಲ” 
ಎನ್ನುವ ಮಾತು ಸಲ್ಪಬಹುದು. ನಮೃಂತೆ ಇನ್ನು ಲಕ್ಷ ಜನರ ವಿಷಯಕ್ಕೆ ಸಲ್ಲಬಹುದು. 
ಕೋಟಿಯಲ್ಲಿ ಒಬ್ಬರ ವಿಷಯಕ್ಕೆ ಈ ಮಾತು ಇಲ್ಲದೆ ಇರಬಹುದು. ಇ೦ಥ ಒಬ್ಬ ಮನುಷ್ಯರು 
ಮಹಾತ್ಮಾಗಾಂಧಿ. 


ನೀವು ಮಹಾತ್ಮಾಗಾಂಧಿಯವರನ್ನೂ ಅಲ್ಲಗಳೆಯುತ್ತೀರಾ ಹೇಗೆ? 


ನೀವೂ ನಿಮ್ಮಂತೆ ಯೋಚಿಸುವ ಮಿತ್ರರೂ ಅಲ್ಲಗಳೆದರೂ ಗಾಂಧೀಜಿಯಂಥ ಜನ 
ಲೋಕದ ಎಲ್ಲದೇಶಗಳ ಜಾಣ ಜನರ ಮನಸ್ಸಿಗೆ ಸಮ್ಮತರೆ೦ದು ಕಂಡಿದ್ದಾರೆ, ಕಾಣುತ್ತಾರೆ. ಇಂಥ 
ಜನರ ಯತ್ನದಿ೦ದ ಲೋಕ ಬದುಕಬೇಕು. ಬದುಕುತ್ತದೆ ಎ೦ದು ನಾವು ನಿರೀಕ್ಷಿಸಬಹುದಾಗಿದೆ. 


ದೇವರ ಹೆಸರಿನಲ್ಲಿಮೋಸಮಾಡಿ ಬಾಳುವ ಜನ ಇದ್ದಾರೆ, ದಿಟ. ಆದರೆ ಅದು ದೇವರು 
ಎಂಬ ತತ್ವವನ್ನು ಅಳಿಸಿ ಹಾಕುವುದಿಲ್ಲ 


ಸಂವಿಧಾನದಲ್ಲಿ ದೇವರಿಗೆ ವಂದನೆ ಸಲ್ಲಿಸಬೇಕೆಂಬ ಸಲಹೆಯನ್ನು ನಮ್ಮ 
ನಾಯಕರುಗಳು ಒಪ್ಪಲಿಲ್ಲ. ಇದು ಇವರ ತಿಳುವಳಿಕೆಯಂತೆ ಸ೦ಯಾಗಿದ್ದಿರಬಹುದು. ಆದರೆ 
ನಮ್ಮಜನಾ೦ಗದ ಪ್ರತಿನಿಧಿಗಳ ನಿಲುವು ಎನ್ನಲಾಗದು. ಇದನ್ನುನಾನು ಅನೇಕ ವೇಳೆ ಹೇಳಿದೇನೆ. 


ನಮ್ಮದು ಒ೦ದು “ಡೆಮಾಕ್ರಸಿ”. ಅದರ ಮಾತು ನಡತೆಯಲ್ಲಿನಾಯಕ ಒಬ್ಬನ ಮನಸ್ಸು 
ಮುಂದಾಗಿ ಲಕ್ಷಲಕ್ಷ ಜನದ ಮನಸ್ಸು ಹಿ೦ದಾಗಬಾರದು. ಈ ಲಕ್ಷಲಕ್ಷ ಜನದ ಮನಸ್ಸು ತಪ್ಪು 
ಮಾಡುತ್ತಿರಬಹುದು. ತಪ್ಪಾಗಿದ್ದಲ್ಲಿ ಆ ಜನಕೆ, ತಿಳಿವಳಿಕೆ ಕೊಟ್ಟು ಅವರ ಮನಸ್ಸನ್ನು ತಿದ್ದುವುದು 
ನಾಯಕನ ಹೊಣೆ. ಹಾಗೆ ತಿದ್ದದೆ ತನ್ನ ಮನಸ್ಸಿನಂತೆ ನಡೆಯುವುದು ಸರ್ವಾಧಿಕಾರಿತನ, 
ಡೆಮಾಕ್ರಸಿಗೆ ಹೊಂದುವುದಿಲ್ಲ. 


“ಲಕ್ಷದಷ್ಟು ದೇವರನ್ನು ಸೃಷ್ಟಿಸಿದೇವೆ” ಎಂದ ಪಾಶ್ನಾತ್ಯರೊಬ್ಬರ ಮಾತು ನಿಮಗೆ 
ವಧ್ಯವಾಗಿ ಕಾಣುತ್ತಿದೆ. “ಏಕಂ ಸತ್‌ ವಿಪ್ರಾ ಬಹುಧಾ ವದಂತಿ” ಎಂಬ ವೇದದ ವಾಕ್ಯ 
“ದೇವರೊಬ್ಬ ನಾಮ ಹಲವು” ಎ೦ಬ ಬಸವಣ್ಣನವರ ವಾಕ್ಯ ನಿಮ್ಮ ಕಿವಿಗೆ ಬಿದ್ದಿಲ್ಲವೆ? 
ಬಿದ್ದಿರಬೇಕಲ್ಲ! ಆ ದೂರದ ಮಾತನ್ನು ಕೇಳುವ ಕಿವಿಯ ಸೂಕ್ಷ್ಮ ಈ ಹತ್ತಿರದ ಮಾತನ್ನು 
ಕೇಳಿಸಿಕೊಳ್ಳದೆ? “ದೇವರು” ಶಬ್ದಕ್ಕೆ ಈ ಮುನ್ನಹೇಳಿರುವ ಅರ್ಥವನ್ನು ಇಟ್ಟುಕೊಂಡರೆ ಮನುಷ್ಯ 
ದೇವರನ್ನು ಮಾಡಿದ ಎನ್ನುವುದು ವಿಸ೦ಗತ ಆಗುತ್ತದೆ. ಮನುಷ್ಯ ಮಾಡುವುದೆಲ್ಲ ದೇವರು 


ಅವನಿಂದ ಮಾಡಿಸುತ್ತಿರುವ ವ್ಯಾಪಾರ. 


ಮೃಗಗಳು ಇಂಥ ಯೋಚನೆ ಮಾಡುತ್ತಿಲ್ಲ ಆದ್ದರಿಂದ ಮನುಷ್ಯನು ಮಾಡುವ 
ಅಗತ್ಯವಿಲ್ಲ ಎನ್ನುವುದು ಮನುಷ್ಯನ ಮಾತಾಗುವುದಿಲ್ಬ ಮೃಗದ ಮಾತಾಗುತ್ತದೆ. 
ಮೃಗವಾಗಿಯೂ, ಮೃಗ ಅಷ್ಟೇ ಆಗದೆ ಬಾಳನ್ನು ಬೆಳೆಸಿಕೊಂಡಿರುವುದೇ ಮನುಷ್ಯ ಜಾತಿಯ 
ಮನುಷ್ಯತ್ವದ ತಿರುಳು. 


ಧರ್ಮ, ಮಾನವ ಧರ್ಮ, ಬೇರೊಂದು ಧರ್ಮ, ಹಲವು ಇಲ್ಲ. ಧರ್ಮ ಒಂದೇ. ಅದನ್ನು 
ಕಂಡುಕೊಳ್ಳಲು ಮನುಷ್ಯ ಜಾತಿ ಪ್ರಯತ್ನ ಮಾಡುತ್ತಿದೆ. ಆ ಪ್ರಯತ್ನ ಇನ್ನೂ ಮುಗಿದಿಲ್ಲ. ಇನ್ನೂ 
ನಡೆಯುತ್ತಿದೆ ನೀವು, “ಪ್ರಯತ್ನ ಮುಗಿದಿದೆ. ನೀವು ಆಡುತ್ತಿರುವುದು ಕೊನೆಯ ನಿರ್ಣಯದ 
ಮಾತು,” ಎಂದು ತಿಳಿದಿದೀರಿ. ಬಹುಜನ ನಿಮ್ಮಷ್ಟೇ ಜಾಣರಾದವರು ಇದನ್ನು ಒಪ್ಪಲಾರರು 
ಪ್ರಯತ್ನದಲ್ಲಿ ನಿಮ್ಮದೂ ಒಂದು ಭಾಗ. 


ಭಾರತ ಸಂಸ್ಕೃತಿ ಎ೦ದು ನಾನು ವರ್ಜಿಸುವ ಸಂಸ್ಕೃತಿ ರಾಮಕೃಷ್ಣಪರಮಹಂ೦ಸರನ್ನು 
ಮಹಾತ್ಮ ಗಾಂಧಿಯವರನ್ನು ಪಡೆದ ಸಂಸ್ಕೃತಿ. ಮನುಷ್ಯನನ್ನು ಮನುಷ್ಯ ಎನ್ನದ ಅಸಂಸ್ಕೃತಿ 
ಒಂದು ನಮ್ಮ ಜನದಲ್ಲಿ ಬಳಕೆಯಲ್ಲಿರಬಹುದು. ಅದೇ ಭಾರತ ಸಂಸ್ಕೃತಿ ಎನ್ನುವುದು ಭಾರತ 
ಸ೦ಸ್ಕೃತಿಯ ವಿಷಯಕ್ಕೆ ಅಪಚಾರ. 


ಸಾಧುಗಳು ಬಾಬಾಗಳು ನಮ್ಮ ಸ೦ಸ್ಕೃತಿಯ ಪ್ರತಿನಿಧಿಗಳಲ್ಲ. ಎಲ್ಲ ದೇಶಗಳಲ್ಲಿ ಎಲ್ಲ 
ಧರ್ಮಗಳಲ್ಲಿ ಇಂಥ ಜನ ಇದಾರೆ. ಅಷ್ಟರಿ೦ದ ಸಂಸ್ಕೃತಿಯೂ ಧರ್ಮವೂ ಸುಳ್ಳಾಗುವುದಿಲ್ಲ 


ಜನರ ಮೌಢ್ಯನಿತ್ಯವಾಗಿರಲಿ, ಸುಳ್ಳರು ಅದನ್ನು ಬಳಸಿ ಸುಖವಾಗಿರಲಿ, ಎ೦ದು ನಾನೂ 
ಎ೦ದೂ ಹೇಳಲಿಲ್ಲ 


“ತಾವು ಹಿರಿಯರು, ಜ್ಞಾನಿಗಳು, ವಿಚಾರವ೦ತರು, ಮಾರ್ಗದರ್ಶನ ಮಾಡುವವರು, 
ದೇವರ ಅಸ್ತಿತ್ವವನ್ನು ಕ೦ಡವರು, ದೇವರ ಅಡ್ರಸ್ತನ್ನು ದಯಮಾಡಿ ತಿಳಿಸುವಿರಾ?” ಇದು ನಿಮ್ಮ 
ವಿನಯಪೂರ್ವಕವಾದ ಪತ್ರದ ಕಡೆಯ ವಾಕ್ಯ 


ಅವಶ್ಯಕವಾಗಿ ತಿಳಿಸುತ್ತೇನೆ. ಆ ವಿಳಾಸ, ದೇವರು, ಶ್ರೀ X೪2ರವರ ಹೃದಯ 0/0 (ಈ 
ಮಿತ್ರರ ವಿಳಾಸ). 


ನಮಸ್ಕಾರ 


ವಿ.ಸೂ. . ಪಾಶ್ಚಾತ್ಯರ ಮಾರ್ಗದರ್ಶನವನ್ನು ಸ್ವೀಕರಿಸುವ ತಾವು ಶ್ರೀ ಫೆನರ್‌ ಬ್ರಾಕ್‌ವೇ 
ದೆಹಲಿಯಲ್ಲಿ ರಾಜಾಜಿಯವರನ್ನು ಕುರಿತ ಭಾಷಣದಲ್ಲಿ ಮೊನ್ನೆ “ಭರತವರ್ಷ”ವನ್ನು ಕುರಿತು 
ಆಡಿದ ಮಾತನ್ನು ಗಮನಿಸಜೇಕು. 


ಮಾ. 


ಮಿತ್ರರ ಪತ್ರಕ್ಕೆ ಬರೆದ ಉತ್ತರದಲ್ಲಿ ನಾನು ಅವರ ಒಂದೊಂದು ಮಾತಿಗೂ ಪ್ರತಿಯಾಗಿ 
ಸಮಾಧಾನ ಹೇಳಬೇಕೆ೦ದು ಯತ್ನಿಸಲಿಲ್ವ ಒಟ್ಟು ಅವರ ನಿಲುವನ್ನು ಕುರಿತು ನನಗೆ ಏನು 
ತೋರುತ್ತದೆ ಎಂಬುದನ್ನು ಹೇಳುವುದು ಅಷ್ಟೇ ಆಗ ಪ್ರಕೃತ ಆಗಿತ್ತು. ಹೀಗಿದ್ದೂ ಹಲವು 
ವಿಷಯದಲ್ಲಿ ಅವರ ತಿಳುವಳಿಕೆ ನನ್ನ ತಿಳುವಳಿಕೆ ಒ೦ದೇ ಎನ್ನುವುದನ್ನು ಉತ್ತರದಲ್ಲಿ 
ಕಾಣಬಹುದು. ನಮ್ಮಲ್ಲಿಬಹುಜನಕ್ಕೆ ಹೇಳುವ ಬುದ್ಧಿವಂತಿಕೆ ಇದೆ, ಮಾಡುವ ಬುದ್ಧಿಇಲ್ಲ; ದೇವರ 


ಹೆಸರನ್ನುಬಳಸಿ ಮೋಸ ಮಾಡುವ ಜನ ನಮ್ಮಲ್ಲಿಉ೦ಟು, ಏಕಂ ಸತ್‌ ವಿಪ್ರಾ ಬಹುಧಾ ವದಂತಿ 
ಎ೦ಬ ಮಾತನ್ನು ಮರೆತು ಹಿಂದೂ ಧರ್ಮದಲ್ಲಿ ನೂರಾರು ಪಂಥದ ದೇವರುಗಳನ್ನು ಸೃಷ್ಟಿ 
ಮಾಡಿದ್ದೇವೆ. ಇದೆಲ್ಲ ದಿಟ. ಭಾರತ ಸ೦ವಿಧಾನ ದೇವರು ಇದಾನೆ ಎನ್ನದಿದ್ದರೂ ಜನಾ೦ಗಕ್ಕೆ ಆ 
ತತ್ವಕ್ಕೆ ಸಮನಾದ ಒ೦ದು ಗುರಿಯನ್ನು ಒದಗಿಸಿದೆ. ಅದು ಮಾನವ ಧರ್ಮವನ್ನು ಮಾತ್ರ 
ಹೇಳುತ್ತದೆ, ದಿಟ ಇದಕ್ಕೆ ಕಾರಣ, ಇರುವುದು ಒ೦ದು ಧರ್ಮ, ಮಾನವ ಧರ್ಮ, ಬೇರೆ ಒ೦ದು 
ಧರ್ಮ ಇಲ್ಲ ಹಿಂದೂ ಧರ್ಮದಲ್ಲಿ ಒಂದು ದೊಡ್ಡ ಪಂಗಡವನ್ನು ಅಸ್ಪೃಶ್ಯರೆ೦ದು ಬಹುಕೆಟ್ಟಿ 
ರೀತಿಯಲ್ಲಿ ನಡೆಸಿಕೊ೦ಡಿರುವುದು ದಿಟ. ಇದು ಧರ್ಮದಲ್ಲಿ ಒಂದು ಕುಂದು. ಜಾತಿಯೆಂಬ 
ಭಾವನೆಯ ಒಂದು ಅತಿರೇಕ. ಮಠಾಧಿಪತಿಗಳು, ಪೀಠಾಧಿಪತಿಗಳು, ಸ್ವಾಮಿಗಳು, ಗುರುಗಳು 
ಎಲ್ಲರೂ ತಮ್ಮ ಸ್ಥಾನಕ್ಕೆ ತಕ್ಕಂತೆ ನಡೆಯುತ್ತಿಲ್ಯ ಬಾಬಾಗಳು, ಸಾಧುಗಳು, ಸಂನ್ಯಾಸಿಗಳು ಜನರ 
ಮೌಢ್ಯವನ್ನು ಪೋಷಿಸಿ ಪ್ರಯೋಜನ ಪಡೆಯುತ್ತಿದ್ದಾರೆ. ಅದಿಷ್ಟೂ ಒಪ್ಪಿಗೆಯ ಮಾತು. ಒಪ್ಪದ 
ಮಾತು ಇವು. ವೇದ ಉಪನಿಷತ್ತುಗಳನ್ನು ಬರೆದ ಬುದ್ಧಿವಂತರು ಅಸ್ತಿತ್ವ ಇಲ್ಲದ ದೈವದ ಬಾಯಿಗೆ 
ಏತೇತರಲ್ಲೋ ಮಾತುಗಳನ್ನು ತುರುಕಿಸಿ ಭಯ ಹುಟ್ಟಸಿ ನಂಬಿಸಿ ಜನರನ್ನು ಮೋಸಗೊಳಿಸುತ್ತಾ 
ಬಂದಿದ್ದಾರೆ ಎನ್ನುವುದು, ಮನುಷ್ಯ ದೇವರನ್ನು ಸೃಷ್ಟಿಸಿದ್ದಾನೆ ಎನ್ನುವುದು, ಇತರ ಪ್ರಾಣಿಗಳು 
ದೇವರ ಮಾತನ್ನು ಆಡುತ್ತಿಲ್ವ ಜೀವಿಸಿವೆ, ಮನುಷ್ಯನಿಗೆ ಮಾತ್ರ ದೇವರು ಏಕೆ ಬೇಕು ಎನ್ನುವುದು, 
ನಮ್ಮ ಆಚಾರದಲ್ಲಿ ವ್ಯವಹಾರದಲ್ಲಿ ತಾವು ಕಂಡಿರುವ ಕು೦ದುಗಳು ನಮ್ಮ ಧರ್ಮದ ಕುಂದು 
ಎಂದಿರುವುದು, ಇವು ಇವೆ ಎ೦ಬುದನ್ನು ಈ ಮುನ್ನಬಲ್ಲಜನ ಕಂಡಿದ್ದರು ಎನ್ನುವುದನ್ನುಕಾಣದೆ 
ಇರುವುದು, ದೇವರನ್ನುಕಾಣುವುದು ಎ೦ಬಲ್ಲಿ“ಕಾಣು” ಪದಕ್ಕೆ ತಪ್ಪು ಅರ್ಥವನ್ನು ಕೊಡುವುದು, 
ಮೇಲಾಗಿ, ಒಂದು ಗಂಭೀರ ವಿಷಯವನ್ನು ಚರ್ಚಿಸುವಲ್ಲಿ ವ್ಯಂಗ್ಯವಾಗಿ ನುಡಿದಿರುವುದು, 
ಭರತವರ್ಷ ತನ್ನ ಹೊಣೆಯನ್ನು ನಿರ್ವಹಿಸಬೇಕೆಂದರೆ ಇಂದಿನ ದುರವಸ್ಥೆಯಿಂದ 
ಬಿಡಿಸಿಕೊಂಡು ಹಿಂದಿನಿಂದ ಬಂದಿರುವ ಸಂಸ್ಕೃತಿಯನ್ನು ತಿದ್ದಿಕೊಳ್ಳಬೇಕು ಎಂದು ನಾನು 
ಹೇಳಿರುವುದನ್ನು ಗಮನಿಸದಿರುವುದು. 


ಈ ನನ್ನ ಮಿತ್ರರು ಇಂದಿನ ನಮ್ಮ ವಿಚಾರವಂತರ ಒಂದು ಸಮುದಾಯದ ಒಬ್ಬ 
ಪ್ರತಿನಿಧಿ. ನಮ್ಮ ಸಂಸ್ಕೃತಿಯನ್ನು ಹೊಗಳುವ ಜನರು ಹೇಗೋ ಹಾಗೆ ಇವರೂ ದೇಶದ 
ಪ್ರೇಮಿಗಳೇ. ದೇಶಪ್ರೇಮಿಗಳಾದದ್ದರಿ೦ದಲೇ ನಮ್ಮ ಇ೦ದಿನ ದುರವಸ್ಥೆಯನ್ನು ನೋಡಿ ಇವರ 
ಮನಸ್ಸು ರೋಸಿದೆ, ಇದರಿ೦ದ ದೇಶವನ್ನು ಕುರಿತು ಕೆಟ್ಟಿಮಾತನ್ನಾಡಿಸುತ್ತದೆ. ಈ ಮನೋಧರ್ಮ 
ನಮಗೆ ನಮ್ಮಆ೦ಗ್ಲವಿದ್ಯೆಯಿ೦ದ ಬಂದಿತು ಎ೦ದದ್ದಾಗಿದೆ. ಆದರೆ ಹಿಂದೆ ಸಹ ನಮ್ಮಜೀವನದಲ್ಲಿ 


ಇಂಥ ಪ್ರಜ್ಞೆ ಬಂದದ್ದುಂಟು. ಈಗ ಆಂಗ್ಲ ವಿದ್ಯೆಯಿಂದ ಮೂಡಿದ ವಿಚಾರ ಕ್ರಮ ದಿಟವಾಗಿ 
ಕು೦ದುಗಳಾದ ವಿವರಗಳಲ್ಲಿ ಬೇಸರವನ್ನು ಮೂಡಿಸಿದಂತೆ ನಮ್ಮನು ಅವಿಶ್ವಾಸದ ದಾರಿಗೂ 
ಸೆಳೆಯಿತು. ಅನ್ನದಲ್ಲಿ ಕಲ್ಲು ಸಿಕ್ಕಿತು ಎ೦ದು ಅನ್ನವನ್ನೆಲ್ಲ ಎಸೆಯುವಂತೆ, ಕು೦ದು ಕ೦ಡದ್ದರಿ೦ದ 
ನಮ್ಮಸಂಸ್ಕೃತಿಯನ್ನೇ ತೊರೆಯುವ ಎನ್ನುವಂತೆ ಮಾಡಿತು. ಇಂಥ ವೇಳೆ ನಾವು ಸ್ವಲ್ಪತಾಳ್ಕೆಯನ್ನು 
ಬಳಸಬೇಕು. ನೆಗಡಿ ಹಿಡಿಯಿತು ಎ೦ದು ಮೂಗನ್ನು ಕೊಯ್ಯುವರುಂಟೆ? ಇನ್ನಷ್ಟು ವಿಚಾರಮಾಡಿ 
ಸಂಸ್ಕೃತಿಯಲ್ಲಿ ಒಳ್ಳೆಯದು ಏನಿದೆ ಅದನ್ನು ಉಳಿಸಿಕೊಳ್ಳಬೇಕು. ಅವಶ್ಯಕ ಕಂಡಲ್ಲಿ ಅದನ್ನು 
ತಿದ್ದಿಕೊಳ್ಳಬೇಕು. 


ಉದ್ದಾರವಾಗಬೇಕಾದರೆ ನಮಗೆ ಇದಲ್ಲದೆ ಬೇರೆ ಗತಿಯಿಲ್ಲ ಹತ್ತಿರ ಹತ್ತಿರ ಅರವತ್ತು 
ವರ್ಷಗಳ ಹಿಂದೆ ನಾನೇ ಒಂದು ಸ೦ದರ್ಭದಲ್ಲಿ ನಮ್ಮ ಜನರಲ್ಲಿ ಈ ಅರಿಕೆಯನ್ನು ಮಾಡಿದೆನು. 
ಮನೆಯಲ್ಲಿ ಮೃಷ್ಟಾನ್ನ ಸಿದ್ಧವಾಗಿದೆ. ಇದನ್ನು ಕಾಣದೆ ನಾವು ಭಿಕ್ಷಾಪಾತ್ರೆಯನ್ನು ಹಿಡಿದು ಬೀದಿ 
ಬೀದಿ ಅಲೆಯುತ್ತಿದ್ದೇವೆ. ಅನ್ನಬೇಕಾದ ಹಾಗಿದೆ. ತಿನ್ನುವ ಪುಣ್ಯವಿಲ್ಲ ಪಾಶ್ಚಾತ್ಯವಿದ್ಯೆಯನ್ನುಕಲಿತ 
ಈ ನಮ್ಮ ಮಿತ್ರರಂಧವರು ಮಾ೦ಟೇಯ್ನನ್ನು ಬಲ್ಲರು, ವಾಲ್ಚೇರನ್ನು ಕಾಣರು. ಸಾಕ್ರೆಟಿಸ್‌, 
ಎಪಿಕ್ಸಿಟಿಸ್‌, ಸ್ಟಿನೋಜ, ಸೆ೦ಟ್‌ಫ್ರಾನ್‌ಸಿಸ್‌, ಇಂಥವರ ಗ್ರಂಥಗಳನ್ನು ಓದಿ ತಿಳಿದುಕೊಳ್ಳುವವರ 
ಸಂಖ್ಯೆ ಕಡಿಮೆ. ಹಾಗೆ ನೋಡುವವರಿಗೆ ಅಲ್ಲಿ ಸಿಕ್ಕುವ ವಿಷಯವೂ ನಮ್ಮ 
ಸಂಸ್ಕೃತಿಯಲ್ಲಿರುವುದೇ ಬೇರೆಯಲ್ಲ ಎಷ್ಟು ಯುಗ ತಪಸ್ಸುಮಾಡಿ ಭರತವರ್ಷ ಈ ತತ್ವವನ್ನು 
ತಿಳಿಯಿತೋ ಇದನ್ನು ಇನ್ನೂ ಅಶ್ರದ್ದೆಯಿಂದ ನೋಡೋಣವೇ? ಇದಕ್ಕೆ ಬ್ರಾಹ್ಮಣರಿಲ್ಪ 
ಬ್ರಾಹ್ಮಣೇತರರಿಲ್ಲ ಹಿಂದೂಗಳಿಲ್ಪ ಮುಸಲ್ಫಾನರಿಲ್ಲ. ಈ ಧರ್ಮ ವಿಶ್ವಧರ್ಮ, ಸನಾತನ ಧರ್ಮ. 
ಇದರ ಪ್ರಭು ಅಚ್ಯುತನು. ಈ ಧರ್ಮವನ್ನೂ ಇದರ ಪ್ರಭುವನ್ನೂ ದೇಶದೇಶದ ಜನರು 
ಬೇರೆಬೇರೆಯ ಹೆಸರಿನಿಂದ ಕರೆಯಬಹುದು. ಆದರೆ ಇದು ಮಾನವನ ವರ್ಗದ ಧರ್ಮ ಧರ್ಮ 
ವಿವೇಚನೆಯೆಲ್ಲದರ ಸಾರತತ್ವವಾಗಿದೆ. ಇದನ್ನು ನಮ್ಮ ಹಿರಿಯರು ಹಿಂದೆ ಪುರಾಣ ಇತಿಹಾಸ 
ಹರಿಕಥಾ ಪ್ರಸ೦ಗ ಮು೦ತಾದ ರೂಪಗಳಲ್ಲಿಜನಸಾಮಾನ್ಯರಲ್ಲಿಪ್ರಚಾರ ಮಾಡಿದರು. ಅದರ ಫಲ 
ಎಷ್ಟೇ ಜೀರ್ಣವಾಗಿಯಾದರೂ ಈಗಲೂ ನಮ್ಮ ಜನರ ಬದುಕಿನಲ್ಲಿ ಕಾಣುತ್ತಿದೆ. ನಾವು ಅದನ್ನು 
ಜನರಲ್ಲಿ ಮತ್ತೆ ತರಬೇಕು. ಜನಾಂಗದ ಜೀವನದ ಎಲ್ಲಾ ಕಾರ್ಪಣ್ಯಕ್ಕೂ ಎಲ್ಲಾ ದೌರ್ಬಲ್ಯಕ್ಕೂ ಇಲ್ಲಿ 
ಉಪಶಮನವಿದೆ, ಎಲ್ಲ ಅಭ್ಯುದಯಕ್ಕೂ ಶ್ರೇಯಸ್ಸಾಧನೆಗೂ ಇಲ್ಲಿ ಮೂಲಮಂತ್ರವಿದೆ. ನಾವು 
ಇದನ್ನು ವರಿಸಬೇಕು, ಜಾತಿಮತ ಭೇದಗಳ ವಿರಸತೆಯನ್ನು ಬಿಟ್ಟು ಸಾರ್ವಜನಿಕವಾದ ಸುಖದ 
ಮುಖ್ಯ ಸೂತ್ರವನ್ನು ಹಿಡಿದು ನಡೆಯಬೇಕು. 


ಇದೇ ದಿನಗಳಲ್ಲಿ ಇನ್ನೊಂದು ಸ೦ದರ್ಭದಲ್ಲಿ ನಾನು ಧರ್ಮಗಳನ್ನು ಕುರಿತು ಈ 
ಮಾತುಗಳನ್ನೂ ಅರಿಕೆ ಮಾಡಿದೆನು. 


ಒಂದೊಂದು ಮತದ ಜನರೂ ಇತರ ಎಲ್ಲ ಮತಗಳ ಗುರುಗಳ ವಿಷಯದಲ್ಲಿ ಅವರ 
ಉಪದೇಶದ ವಿಷಯದಲ್ಲಿ ಅವರ ಅನುಯಾಯಿಗಳ ವಿಷಯದಲ್ಲಿ ಸಮಾಧಾನ ಬುದ್ದಿಯಿಂದ 
ನಡೆದುಕೊಳ್ಳುವುದು ಬಹಳ ಅವಶ್ಯಕ. ಹೀಗೆ ನಡೆದುಕೊಳ್ಳದ್ದರಿಂದ ಮಾನವನ ಚರಿತ್ರೆಯಲ್ಲಿ ಈ 
ಮೊದಲು ಅನೇಕ ಅನರ್ಥಗಳು ಸಂಭವಿಸಿದ್ದುಂಟು, ಈಗಲೂ ಸಂಭವಿಸುತ್ತಿವೆ. ಇನ್ನು 
ಮೇಲಾದರೂ ಮಾನವ ವರ್ಗ ಒಂದು ಮುಖವಾಗಿ ಮುಂದುವರಿಯಬೇಕಾದರೆ ಇಂಥ 
ಸಮಾಧಾನ ಬಹಳ ಅಗತ್ಯ. ಆದರೆ ಈಗ ನಾವೆಲ್ಲ ಸಾಮಾನ್ಯವಾಗಿ ನಾವು ಯಾವ ಮಠದಲ್ಲಿ 
ಹುಟ್ಟಿದೇವೋ ಆ ಮತ ಇತರ ಎಲ್ಲಮತಗಳಿ೦ದ ಶ್ರೇಷ್ಠವೆಂಬಂತೆ ನಡೆಯುತ್ತೇವೆ. ನಮ್ಮದೆನ್ನುವ 
ಆ ಮತ ಇತರ ಎಲ್ಲ ಮತಗಳಿಗಿಂತ ಒಳ್ಳೆಯದನ್ನುವುದಕ್ಕೆ ನಿಜವಾದ ಕಾರಣಗಳಿರಬಹುದು, 
ಅದನ್ನು ತಿಳಿದಿರುವುದಿಲ್ಲ. ಇತರ ಮತ ಹೇಳುವುದೇನು ಎ೦ದು ನಮಗೆ ಬೇಕಿಲ್ಲ ಆದರೆ ನಮ್ಮ 
ಮತ ದೊಡ್ಡದಿರಬೇಕು ಎ೦ದು ನಮ್ಮ ಭಾವನೆ. ಅದರಲ್ಲಿ ನಾವು ಹುಟ್ಟಿದ್ದರಿಂದ ಅದು ದೊಡ್ಡದು 
ಎಂಬುದೇ ಪ್ರಾಯಶಃ ನಮ್ಮ ಆಂತರ್ಯದ ನಂಬಿಕೆ ಎಂಬಂತೆ ಕಾಣುತ್ತದೆ. ಹೀಗೆ ನಾವೆಲ್ಲನಮ್ಮ 
ನಮ್ಮ ಮತಗಳಿಗೆ ನಮ್ಮ ಅಭಿಮಾನದ ಗೊ೦ಗಡಿಯೊಂದನ್ನು ಹಾಕಿ ಸತ್ಯದ ದೇವರಿಗೆ ಕತ್ತಲ 
ಹಣತೆಯನ್ನು ಹಚ್ಚಿಟ್ಟು ಪೂಜೆ ಮಾಡುತ್ತೇವೆ. ನಾವು ಕಂಡೆವೆಂಬ ದೇವರನ್ನು ನಮ್ಮ ದೇವರು 
ಮಾತ್ರ ಎ೦ದು ಭಾವಿಸಿ ನಮ್ಮ ಬೊಮ್ಮ ಉಳಿದ ಜನರಿಗೆಲ್ಲಾ ಗುಮ್ಮನಾಗುವಂತೆ ನಡೆಯುತ್ತೇವೆ. 
ಅನುಯಾಯಿಗಳೇ ಹೀಗಾದ ಮೇಲೆ ಆಯಾ ಮತದ ಪ್ರಚಾರಕರ ಮಾತನ್ನು ಹೇಳಬೇಕಾದದ್ದೇ 
ಇಲ್ಲ ತನ್ನ ಮಗುವಿನ ತಂದೆ ತನ್ನ ಸವತಿಯ ಮಗುವಿಗೂ ತಂದೆ ಎಂದು ನೆನೆಯದೆ ತಂದೆಯ 
ತೊಡೆಯಮೇಲೆ ಕುಳಿತುಕೊಳ್ಳಕೂಡದೆ೦ದು ಧ್ರುವನನ್ನು ಅಟ್ಟಿದ ಸುರುಚಿಯಂತೆ ಇವರು 
ತಮ್ಮವರಲ್ಲವೆ೦ದವರನ್ನುಲೋಕೇಶ್ವರನ ಸಮಕ್ಷಮಕ್ಕೆ ಬಿಡುವುದಿಲ್ಲಎನ್ನುತ್ತಾರೆ. 


ಸನಾತನ ಧರ್ಮ 


ನಮ್ಮ ನಮ್ಮ ಮತಗಳನ್ನು ನಾವು ಮತದ ದೃಷ್ಟಿಯಿಂದ ನೋಡಿದರೆ ವಿವಾದ ತಪ್ಪಿದ್ದಲ್ಲ 
ಅದರಲ್ಲಿಯೂ ಮಮತೆಯಿಂದ ನೋಡಿದೆವಾದರೆ ಯುದ್ಧವೇ ಸಿದ್ಧ ನಮ್ಮ ಮತ ಹಿರಿಯದು 
ಎನ್ನಬೇಕು ಎನ್ನುವವರು ನಮ್ಮಮತದ ಉತ್ತಮ ಭಾಗವನ್ನೂ ಇತರ ಮತದ ನಿಕೃಷ್ಟಭಾಗಗಳನ್ನೂ 


ತೆಗೆದುಕೊಳ್ಳುತ್ತೇವೆ. ಅವರೂ ಹಾಗೆಯೇ ಅವರ ಅತ್ಯುತ್ತಮ ತತ್ವಗಳನ್ನೂ ನಮ್ಮಲ್ಲಿ ಪ್ರಚಾರಕ್ಕೆ 
ಬಂದಿರುವ ತಪ್ಪುಗಳನ್ನೂ ತಮ್ಮಉಪದೇಶದ ನೀತಿಯನ್ನೂ ನಮ್ಮಆಚಾರದ ಕೀಳ್ವ್ಕೆಯನ್ನೂವತ್ತಿ 
ತೋರಿಸುತ್ತಾರೆ. ಇದು ವ್ಯಷ್ಟಿಯ ದೃಷ್ಟಿ. ತಂಡದ ದೃಷ್ಟಿ ಖಂಡ ದೃಷ್ಟಿ ಮಾನವ ವರ್ಗವೆಲ್ಲದರ ದೃಷ್ಟಿ 
ಈ ಖಂಡದೃಷ್ಟಿಯಾಗಲಾರದು. ಮತವೆಂಬ ಹೆಸರು ಒಪ್ಪುವ ಎಲ್ಲಮತದಲ್ಲಿಯೂ ಉತ್ತಮವಾದ 
ನೀತಿಬೋಧೆ ಇದ್ದೇ ಇದೆ. ಅದನ್ನು ಅನುಸರಿಸುವ ಜನರಲ್ಲಿ ಉತ್ತಮ ಜೀವನವೂ ಇದೆ ನಿಕೃಷ್ಟ 
ಆಚಾರವೂ ಇದೆ. ಒಟ್ಟಿನ ದೃಷ್ಟಿಯಿಂದ ನೋಡುವವನಿಗೆ ಆಯಾ ಮತದ ಉನ್ನತ ಭಾಗವೇ 
ಮುಖ್ಯವೆಂದು ಕಾಣುವುದು; ಎಲ್ಲ ಮತಗಳೂ ಮನುಷ್ಯನನ್ನು ಉದ್ಧರಿಸುವ ಹಿರಿಯ ಕೆಲಸದಲ್ಲಿ 
ತೊಡಗಿರುವುವೆ೦ದು ತೋರುವುದು ಕಾಣುವುದು. 


ಸನಾತನ ಧರ್ಮ ಮಾನವ ಧರ್ಮವಾಗಿಯೇ ಆರ೦ಭವಾಯಿತು. ಇದು ಎಲ್ಲದೇವರಿಗೆ 
ಮಾಡುವ ನಮಸ್ಕಾರಗಳೂ ಕೇಶವನನ್ನು ಸೇರುತ್ತವೆ ಎ೦ದು ಹೇಳುತ್ತದೆ, ಭಗವ೦ತನನ್ನು ಹಲವು 
ಮತಗಳು ಹಲವು ಹೆಸರಿನಿಂದ ಕರೆಯುವ ತ್ರೈಲೋಕ್ಕನಾಥನು ಎಂದು ವರ್ಜಿಸುತ್ತದೆ. 
ಕೇಶವನೇನು, ಶಿವನೇನು ಎ೦ದೂ, ಇಬ್ಬರಲ್ಲಿ ಭೇದವಿಲ್ಲವೆ೦ದೂ ಬೋಧಿಸುತ್ತದೆ. ಹೀಗೆ 
ವಿಶ್ವಧರ್ಮವಾಗಬೇಕೆಂದು ಹೊರಟ ಸನಾಶನ ಧರ್ಮಲತೆ ಮಧ್ಯೆ ಎಲ್ಲೋ ಮುರುಟಿಕೊಂಡಿತು 
ನಿಜ. ಈಗ ಅದು, ಇತರ ಮತಗಳ ಮಾತು ಹಾಗಿರಲಿ, ತನ್ನೊಳಗೇ ತಾನೇ ಜಗಳವನ್ನು 
ಮಾಡಿಕೊಂಡಿದೆ. ಶಿವನೇನು, ವಿಷ್ಣುವೇನು ಎನ್ನುವುದನ್ನು ಮರೆತು ನಾವು ಈಚೆಗೆ 
ಸರ್ವಾಧಿಕಾರದ ಸಲುವಾಗಿ ಗುದ್ದಾಡುವುದಕ್ಕೆ ಶಿವನನ್ನೂ ವಿಷ್ಣುವನ್ಸೂ ಕುಸ್ತಿಯ ಕಣಕ್ಕೆ 
ಬಿಟ್ಟಿದ್ದೇವೆ. ಇವನ ಮುಂದೆ ಅವನನ್ನು ಕೈಮುಗಿಸಿ ನಿಲ್ಲಿಸುವುದೂ, ಅವನ ಕಾಲಿಗೆ ಇವರಿಂದ 
ನಮಸ್ಕಾರ ಮಾಡಿಸುವುದೂ ನಮ್ಮಜನಕ್ಕೆ ಈಗ ಮಕ್ಕಳ ಆಟದಂತೆ ಸುಲಭವಾಗಿದೆ. ಆದರೆ ಇದು 
ಸನಾತನ ಧರ್ಮಕ್ಕೆ ಈಚೆಗೆ ಬಂದ ಒಂದು ಅವಸ್ಥೆ ಮಾತ್ರ. ಇದು ಸದಾಕಾಲವೂ ಇರಲಾರದು. 
ನಮ್ಮ ಧರ್ಮವನ್ನು ನಾವು ಹೇಗೆ ಸಣ್ಣದು ಮಾಡಿದರೂ ಅದು ಹಿಮಾಲಯದಂತೆ ಶುಭ್ರವಾಗಿ 
ಅಚಲವಾಗಿ ನಿಂತಿದೆ. ಅದಕ್ಕೆ ಬುದ್ದಧರ್ಮ ಬೇರೆಯಲ್ಲ ಕ್ರಿಸ್ತದರ್ಮ ದೂರವಲ್ಲ ಮಹಮ್ಮದನ 
ಧರ್ಮ ಹಗೆಯಲ್ಲ ಮರಳಿ ಬುದ್ದಿ ಬಂದಾಗ್ಯೆ ನಾವು ಅದರ ಹಿರಿಯ ಭಾವಗಳನ್ನು ಅನುಷ್ಠಾನ 
ಮಾಡುವೆವು. ಆಗ್ಯೆ ಅದರ. ಆಚಾರದಲ್ಲಿ ಬುದ್ದ ಧರ್ಮದಲ್ಲಿ ಆಚಾರದಲ್ಲಿರುವ 
ಭಾವವೈಶಾಲ್ಯವನ್ನೂ ಕ್ರಿಸ್ತಧರ್ಮದ ಆಚಾರದಲ್ಲಿರುವ ದೀನವಾತಲ್ಯವನ್ನೂ, ಮಹಮ್ಮದನ 
ಧರ್ಮದ ಆಚಾರದಲ್ಲಿರುವ ಸಮದರ್ಶಿತೆಯನ್ನೂ ಸೇರಿಸಿಕೊಳ್ಳುವೆವು. ಆಗ ಸನಾತನ ಧರ್ಮವು 


ಹಿ೦ದೆ ಉದ್ದೇಶಿಸಿದ೦ತೆ ವಿಶ್ಚಧರ್ಮವಾಗುವುದು. ಆ ಧರ್ಮದಲ್ಲಿ ಆಗ್ಯೆ ಹಿಂದೂಗಳು, ಕ್ಲೈಸ್ಟರು, 


೨ ೨ 


ಮಹಮ್ಮದೀಯರು, ಬೌದ್ಧರು, ಇತರ ಎಲ್ಲಮತಗಳ ಜನರು ತಮ್ಮತಮ್ಮ ಮತವನ್ನು ಕಾಣುವರು. 


ಮೂವತ್ತು ವರ್ಷಗಳ ಬಳಿಕ ಇನ್ನೊಂದು ಸ೦ದರ್ಭದಲ್ಲಿ ನಾನು ಧರ್ಮಗಳು ಪರಸ್ಪರ 
ಸಮಾಧಾನವಾಗಿ ನಡೆಯಬೇಕು ಎಂಬಲ್ಲಿ ಈ ಮುಂದಿನ ಮಾತನ್ನುಅರಿಕೆ ಮಾಡಿದೆನು. 


ಗಮನಿಸಿ ನೋಡಿದರೆ ನಮ್ಮ ಸಂಸ್ಕೃತಿಯನ್ನು ಕುರಿತ ಒಂದು ವಿಷಯ ನಮಗೆ 
ಮನತಟ್ಟುತ್ತದೆ. ಸಾವಿರಾರು ವರ್ಷ ಎಳೆಹರಿಯದೆ ನಡೆದುಬಂದಿರುವ ಈ ಸಂಸ್ಕೃತಿ ಅದರ ಈ 
ದೀರ್ಪ ಇತಿಹಾಸದ ಒಂದಲ್ಲ ಒಂದು ಸಮಯದಲ್ಲಿ ಜನತೆಯ ಕ್ಷೇಮವನ್ನು ಸಾಧಿಸಲು ಅದು 
ಎಷ್ಟೆಷ್ಟೋ ಉಪಾಯಗಳನ್ನು ಹೂಡಿ ಕೆಲವಲ್ಲಿ ಸೋತು ಕೆಲವಲ್ಲಿ ಗೆದ್ದುಅನ್ಯಾದೃಶ ಅನುಭವವನ್ನು 
ಪಡೆದಿದೆ. ಹೀಗಾಗಿ ನಾವು ಯಾವುದನ್ನು ಇ೦ದು ಹೊಸತು ಎನ್ನುತ್ತೇವೋ ಅದು ದಿಟದಲ್ಲಿ ಅಷ್ಟು 
ಹೊಸತೂ ಅಲ್ವ ಅಷ್ಟು ಬೇರೆಯೂ ಅಲ್ಲ ಆಗುತ್ತದೆ. ನಮ್ಮ ಹರಿಜನೋದ್ದರಣದ ಸಮಸ್ಯೆಯನ್ನು 
ತೆಗೆದುಕೊಳ್ಳೋಣ. ಎಷ್ಟು ಬಿಚ್ಚದರೂ ಗ೦ಟಾಗಿ ನಿ೦ತ ಈ ತೊಡಕಿನಿ೦ದ ಬೇಸರಗೊಂಡು ತುಂಬ 
ಜಾಣರಾದ ನಮ್ಮಹರಿಜನ ನಾಯಕರೊಬ್ಬರು ಹಿ೦ದೂ ಧರ್ಮವನ್ನುತ್ಯಜಿಸಿ ಬೌದ್ಧಧರ್ಮವನ್ನು 
ಸ್ವೀಕರಿಸಿದರು. ಆದರೆ ನನ್ನಲ್ಲಿ ಹರಿಜನರನ್ನು ಇತರ ಜನರು ಕಾಣುವ ರೀತಿ ಹಿಂದೂ ಧರ್ಮದ 
ಒಂದು ಅಂಗ ಎಂದು ನಾನಾಗಲಿ ಈ ನಾಯಕರಾಗಲಿ ತಿಳಿಯುವುದು ಸರಿಯೆ? 
“ಚ೦ಡಾಲೋಸಸ್ತು ನತು ದ್ವಿಜೋಪಸ್ತು ಗುರುರಿತಿ ಏಷಾ ಮನೀಷಾ ಮಮ” ಎಂದು 
ಶಂಕರಾಚಾರ್ಯರು ಹೇಳಿದರಲ್ಲ? ನಂದನಾರ್‌ ಅ೦ತ್ಯಜನಾದರೂ ಭಕ್ತಶಿರೋಮಣಿಯಾಗಿ 
ನಟಿರಾಜನ ಸನ್ನಿಧಿಯಲ್ಲಿ ಸ್ಥಾನ ಪಡೆದವನೇ. ಅ೦ತ್ಯಜ ತಿರುಪಾಣಿಯನ್ನು ಭಕ್ತಗೋಷ್ಠಿಯ 
ಮೊದಲಿಗ ಬ್ರಾಹ್ಮಣ ಲೋಕಸಾರ೦ಗ ತನ್ನಹೆಗಲಮೇಲೆ ಕೂರಿಸಿಕೊ೦ಡು ರಂಗನಾಥನ ಸನ್ನಿದಿಗೆ 
ಒಯ್ದನಲ್ಲವೆ? ರಾಮಾನುಜಾಚಾರ್ಯರು ಎಂಟುನೂರು ವರ್ಷದ ಹಿಂದೆ ಹರಿಜನರಿಗೆ ಕೆಲವು 
ದೇವಾಲಯಗಳಲ್ಲಿ ಪ್ರವೇಶ ಕೊಡಲಿಲ್ಲವೆ? ಬಸವಣ್ಣನವರು ಶಿವಶರಣರಾದ ಹರಿಜನರನ್ನುತನ್ನ 
ತ೦ದೆಯೆಂದು, ಹಿರಿಯನೆ೦ದು ಪೂಜಿಸಲಿಲ್ಲವೆ? ಮನೆತನದ ಈ ಹಿರಿಯರ ನಡತೆ ಲೆಕ್ಕಕ್ಕಿಲ್ಲ 
ಇಷ್ಟು ಮುಖ್ಯರಲ್ಲದ, ತಿಳಿವು ಸಾಲದ, ಇಂದಿನ ಸಾಮಾನ್ಯ ಜನದ ನಡತೆಯೇ ಲೆಕ್ಕಕ್ಕೆ ಬರಬೇಕೆ? 
ಸಾಮಾನ್ಯ ಜನತೆಯ ತಪ್ಪನ್ನು ಎತ್ತಿ ಹಿಡಿದು ನಿಮಗೆ ಬುದ್ದಿ ಇಲ್ಲ ಎ೦ದು ಹೇಳುವುದು ಆ 
ತಪ್ಪುಗಳನ್ನು ತಿದ್ದುವುದಕ್ಕೆ ತಕ್ಕ ಮಾರ್ಗವಲ್ಲ ದೋಷದ ವಿಷಯದಲ್ಲಿ ಸಹನೆ ಸಲ್ಲ. ಆದರೆ 
ಅದನ್ನು ತಿದ್ದುವುದರಲ್ಲಿ ತಾಳ್ಮೆ ಕೆಡಬಾರದು. ನಮ್ಮ ಜನದ ಜೀವನವನ್ನು ಪರಿಷ್ಕರಿಸಬಯಸುವ 


ನಾವು ನಮ್ಮಪೈತಾಮಹ ಸಂಸ್ಕೃತಿಯ ಸಲಕ್ಷಣಗಳನ್ನು ತಿಳಿದುಕೊಂಡು ಅವುಗಳನ್ನುಸನ್ನೆಯಾಗಿ 
ಉಪಯೋಗಿಸಬೇಕು. 


ನಮ್ಮ ಸಂಸ್ಕೃತಿಯ ಇಂದಿನ ಸ್ಥಿತಿಯಲ್ಲಿ ಕುಂದುಗಳು ಇವೆ ಎ೦ಬ ವಿಷಯದಲ್ಲಿ 
ಅಭಿಪ್ರಾಯ ಬೇದ ಇಲ್ಲ. ಭೇದ ಇರುವುದು ಈಗ ನಾವು ಹೇಗೆ ನಡೆಯಬೇಕು ಎ೦ಬ ವಿಷಯದಲ್ಲಿ 
ಕು೦ದುಗಳ ಕಾರಣದಿಂದ ಈ ಮಿತ್ರರು ಧರ್ಮವನ್ನು ಅಲ್ಲಗಳೆಯುತ್ತಾರೆ. ನನ್ನಮತ್ತು ನನ್ನಂಥವರ 
ವಿಜ್ಞಾಪನೆ, ಆಚಾರದಲ್ಲಿ ತಪ್ಪಿದ್ದೇವೆ ಎಂಬ ಕಾರಣದಿ೦ದ ಅದರ ತಳಹದಿಯಾದ ಧರ್ಮವನ್ನು 
ತೊರೆಯುವುದು ಜಾಣಲ್ಲ ಎನ್ನುವುದು. ಸಾವಿರಾರು ವರ್ಷದ ಜೀವನದಲ್ಲಿ ಆಚಾರದಲ್ಲಿ ಸಾವಿರ 
ತಪ್ಪುಗಳು ಮೊಳೆತವು, ಮೆರೆದವು, ಬೆಳೆದವು, ಉಳಿದವು, ಅಳಿದವು. ನಮ್ಮ ಧರ್ಮ ಸನಾತನ 
ಧರ್ಮ. ಅದು ಸದಾ ಬೆಳೆಯುತ್ತಿರುವ ಧರ್ಮ ಈಗಲೂ ಬೆಳೆಯುತ್ತಿದೆ, ಮುಂದೂ 
ಬೆಳೆಯಬಲ್ಲದು. ಅದನ್ನುಬೆಳೆಸುವ ಹೂಣೆ ಅದರ ವಲಯದಲ್ಲಿಜನ್ಮತಳೆದಿರುವ ಜನರದು. ನನ್ನ 
ಮಿತ್ರರು, ನಾನು, ಎಲ್ಲ ಇಂಥ ಜನ. ಈ ಹೊಣೆಯನ್ನು ನಾವು ಒಪ್ಪಿಕೊಳ್ಳಬೇಕು. ಇದನ್ನು 
ನಿರ್ವಹಿಸಲು ಯತ್ನಮಾಡಬೇಕು. ಸನಾತನ ಧರ್ಮದ ಹೆಸರನ್ನು ಹೇಳುವ ಮನುಷ್ಯ ದಿಟದಲ್ಲಿ 
ವಿಚಾರವ೦ತನಾದರೆ ತನ್ನ ವಿಚಾರವನ್ನು ಆ ಧರ್ಮದಲ್ಲಿ ಸ್ಥಾಪಿಸಲು ಯತ್ನಮಾಡಬೇಕು. 
ಆಚಾರದಲ್ಲಿ ಬಂದಿರುವ ದೋಷಗಳನ್ನು ಬೇಸಾಯಗಾರ ಕಳೆಯನ್ನು ಕೀಳುವಂತೆ ಕಿತ್ತು ಎಸೆದು 
ವೈರಾದ ಬೆಳೆಯನ್ನು ಬೆಳೆಯುವಂತೆ ಯೋಗ್ಯ ಆಚಾರವನ್ನು ಬೆಳೆಸಬೇಕು. 


ತಪ್ಪುಎಂದು ಕ೦ಡದ್ದನ್ನುಸರಿಪಡಿಸದೆ ತಪ್ಪಾಯಿತು ಎಂದು ಹೇಳಿ ತೃಪ್ತನಾಗಿ ಸುಮ್ಮನೆ 
ಕುಳ್ಳಿರುವ ವಿಚಾರವಂತ ಜನ ತನ್ನ ಧರ್ಮವನ್ನು ಮರೆತಿದ್ದಾನೆ ಇದನ್ನು ನಾನು, ಕೋಣೆಯಲ್ಲಿ ಕಸ 
ಹೆಚ್ಚಿತು ಎ೦ದು ದೂರುತ್ತಾ ಮೂಲೆಯಲ್ಲಿ ನಿಲ್ಲುವ ವರಕೆಯ ವರ್ತನೆಯೆಂದು ವರ್ಣಿಸಿದ್ದುಂಟು. 
ತಮ್ಮನ್ನು ಹೆತ್ತ ಧರ್ಮವನ್ನು ಇನ್ನೂ ಹಿಡಿದು ನಡೆಯುತ್ತಿರುವ ಈ ಮಿತ್ರರಂಥ ನಮ್ಮಸೋದರರಲ್ಲಿ 
ನಮ್ಮಆಚಾರ ವ್ಯವಹಾರಗಳಲ್ಲಿ ತಪ್ಪುಗಳನ್ನು ತಿದ್ದಿಕೊಳ್ಳುವ ಯತ್ನ ಒ೦ದೇ ಸರಿಯಾದ ವರ್ತನೆ. 


ಮತ್ತೆ ಇಲ್ಲಿ ನಾನು ಈ ಮುನ್ನ ನಮ್ಮ ಧರ್ಮವನ್ನು ಕುರಿತು ಮಾಡಿದ ವಿಜ್ಞಾಪನೆಯನ್ನು 
ಅರಿಕೆ ಮಾಡಬಯಸುತ್ತೇನೆ. ಸನಾತನ ಧರ್ಮದ ಬೆಳವಣಿಗೆಯಲ್ಲಿ ಒಬ್ಬ ದೇವರ ಹತ್ತು ಹೆಸರು 
ಹತ್ತು ದೇವರಾಗಿ, ಒಬ್ಬೊಬ್ಬ ದೇವರ ಅನುಯಾಯಿಗಳೂ ತಮ್ಮ ದೇವರು ಹಿರಿಯರೆನ್ನುವುದಕ್ಕೆ 
ಇಲ್ಲದ ಕಥೆಗಳನ್ನು ಹೆರವರ ದೇವರು ಕಡಿಮೆ ಎನ್ನುವುದಕ್ಕೆ ಸಲ್ಲದ ಕಥೆಗಳನ್ನು ಕಟ್ಟಿ ತಮ್ಮ ಈ 
ಹೋರಟೆಯ ವ್ಯಾಪಾರದಿಂದ ನಮ್ಮ ಧರ್ಮದ ಜೀವಂತ ಸೂತ್ರಗಳನ್ನು ಅತಧ್ಯದ ಹೊದರಿನಲ್ಲಿ 
ಮುಚ್ಚಿ ಮರೆಮಾಡಿರುವುದು ಕಾಣುತ್ತದೆ. ಇದರಿಂದ ಈ ಮುನ್ನ ಸಮಾಜದಲ್ಲಿ ತಕ್ಕಷ್ಟು ಕೇಡಾಗಿದೆ, 


ಈಗಲೂ ಆಗುತ್ತಿದೆ. ಸನಾತನ ಧರ್ಮ ನಮ್ಮ ಜೀವನದಲ್ಲಿ ವಾಸ್ತವವಾಗಿ ಉಳಿಯಬೇಕೆಂದರೆ 
ನಮ್ಮ ಜನತೆಯ ಮನಸ್ಸು ಇಂಥ ಹೊದರುಗಳಿಂದ ಬಿಡಿಸಿಕೊಳ್ಳಬೇಕು, ಧರ್ಮದ ಜೀವಂತ 
ಸೂತ್ರಗಳನ್ನು ಪಟ್ಟಾಗಿ ಹಿಡಿಯಬೇಕು. 


೩ 


ಧರ್ಮದ ಮೂಲ 


ಸ್ವಾತಂತ್ರ್ಯವನ್ನು ಅನುಗ್ರಹಿಸಿದ ಬಗ್ಗೆ ರಾಷ್ಟ್ರದ ಸಂವಿಧಾನದಲ್ಲಿ ದೇವರಿಗೆ ವಂದನೆ 
ಸಲ್ಲಿಸದೆ ಬಿಟ್ಟಿದ್ದುಯುಕ್ತವಾಗಲಿಲ್ಲ ಎನ್ನುವುದಕ್ಕೆ ಕಾರಣ ದೇವರಲ್ಲಿ ನಂಬಿಕೆ ಇರುವ ಜನಾಂಗದ 
ಪ್ರತಿನಿಧಿಗಳು ಜನತೆಯ ಇಚ್ಛೆಯನ್ನು ಕಡೆಗಣಿಸಿ ತಮ್ಮಲ್ಲಿ ಬಹು ಪ್ರಾಜ್ಞರೆಂಬ ಜನರ ಇಚ್ಛೆಯನ್ನು 
ಮಾನ್ಯ ಮಾಡಿದ್ದು ಎ೦ದು ಈ ಮುನ್ನ ಹೇಳಿದ್ದಾಗಿದೆ. ಇದು ಪ್ರಜಾಪ್ರಭುತ್ವದ ಕ್ರಮ ಅಲ್ಲ. ಇದು 
ನಮ್ಮ ಜನಾ೦ಗದ ಭಾವನೆಯೇ? ವ೦ದನೆಯ ವಾಕ್ಯ ಚರ್ಚೆಗೆ ಬ೦ದಾಗ ಪಂಡಿತ ನೆಹರೂ ಅದು 
ಅನವಶ್ಯಕ ಎ೦ದರು ಅವರ ಭಾವವನ್ನು ಒಪ್ಪಿಯೋ ಒಪ್ಪದೆಯೋ ಸಭೆಯ ಪ್ರಮುಖರು ಈ 
ವಾಕ್ಯವನ್ನು ಬಿಡಬಹುದು ಎ೦ದರು. ಉಳಿದ ಸಭಿಕರು ಅಡ್ಡಿ ಹೇಳಲಿಲ್ಲ ಸಭೆ ವಾಕ್ಯವನ್ನು ಬಿಟ್ಟು 
ಮುಂದುವರಿಯಿತು. 


ನಮ್ಮ ಜನರ ಜೀವನದಲ್ಲಿ ದೇವರು ಎ೦ಬ ಭಾವನೆ ಈಗಲೂ ಕೇಂದ್ರವಾಗಿದೆ. ಆ 
ಜೀವನವನ್ನು ಮೇಲಮೇಲಿಂದ ನೋಡುವವರಿಗೆ ಕೂಡ ಇದು ಸ್ಪಷ್ಟವಾಗುತ್ತದೆ. ತಿರುಪತಿಗೆ 
ಬದರಿಗೆ ಹೋಗುವ ಯಾತ್ರಿಕರ ಸ೦ಖ್ಯೆ ಪರ್ವದ ದಿನಗಳಲ್ಲಿಗ೦ಗೆಯಲ್ಲಿ ಕಾವೇರಿಯಲ್ಲಿ ಸ್ನಾನಕ್ಕೆ 
ಹೋಗುವವರ ಸಂಖ್ಯೆ ಬೆಂಗಳೂರಿನಂಥ ನಗರದಲ್ಲಿ ವಿನಾಯಕನ ಚೌತಿ, ರಾಮನವಮಿಯಲ್ಲಿ 
ನಡೆಯುವ ಉತ್ಸವಗಳು ಈ ವಿವರಗಳು ಈ ಮಾತಿಗೆ ತಕ್ಕಷ್ಟು ಪ್ರಮಾಣವನ್ನು ಒದಗಿಸುತ್ತವೆ. 
ಇದರ ಜೊತೆಗೆ ಸಂವಿಧಾನದ ಕರ್ತರು ಇನ್ನೊಂದು ಸಂಗತಿಯನ್ನು ಮನಸ್ಸಿಗೆ 
ತೆಗೆದುಕೊಳ್ಳಬೇಕಾಗಿತ್ತು ಎಂದೂ ವಿಜ್ಞಾಪಿಸಬೇಕು. ರಾಷ್ಟ್ರಕ್ಕೆ ಸ್ಟಾತ೦ತ್ರ್ಯವನ್ನು ಗಳಿಸಿ ತಂದ 
ನಾಯಕರಲ್ಲಿ ಮೊದಲಿಗರು ಗಾಂಧೀಜಿ. ದೇವರಿಗೆ ವಂದನೆ ಸಲ್ಲಿಸುವ ವಾಕ್ಯ ಇರಬೇಕೇ ಎಂದು 
ಕೇಳಿದ್ದರೆ ಅವರು ಏನು ಹೇಳುತ್ತಿದರು? ಸ್ವಾತಂತ್ರ್ಯ ಸಂಗ್ರಾಮದ ಉದ್ದಕ್ಕೂ ದೇವರನ್ನು ನಂಬಿ 
ಸೇವೆಯನ್ನು ನಡೆಸಿದ ನಾಯಕ, ದಿನವೂ ಸಂಜಿ ಪ್ರಾರ್ಥನೆಯಲ್ಲಿ ದೇವರನ್ನು ನೆನೆದು ಬಾಳಿದ 


ನಾಯಕ, ಬುದ್ಧಿ ಸಾಲದ ಸೋದರ ಒಬ್ಬ ಗುಂಡಿಕ್ಕಿ ಆ ಗುಂಡಿನಿಂದ ತಾನು ಸಾಯುವ ಕ್ಷಣದಲ್ಲಿ 
'ಹೇ ರಾಮ್‌' ಎಂದು ದೇವರನ್ನುನೆನೆದು ದೇವರನ್ನು ತೊರೆದ ನಾಯಕ, ದೇವರಿಗೆ ವಂದನೆ ಏಕೆ 
ಎನ್ನುತ್ತಿದರೇ? ಇಲ್ಲ ಎ೦ದು ತೋರುತ್ತದೆ. ಜಯ ಬಂದದ್ದು ದೇವರ ಕೃಪೆಯಿಂದ ಎಂದೇ 
ಗಾಂಧೀಜಿ ಹೇಳುತ್ತಿದ್ದರು. ಇದು ಅವರಿಗೆ ಹುಟ್ಟುತ್ತ ಬಂದಿದ್ದ ನಂಬಿಕೆ; ಬೆಳೆಯುತ್ತ ಬೆಳೆದಿದ್ದ 
ನಂಬಿಕೆ, ಸಾಯುತ್ತ ಶಾಂತಿ ಕೊಟ್ಟಿ ನಂಬಿಕೆ. ಇದು ನಮ್ಮ ಧರ್ಮದ ಒ೦ದು ಮೂಲಭೂತವಾದ 
ನಂಬಿಕೆ. ಇದಕ್ಕೆ ಉಪನಿಷತ್ತು ಪ್ರಮಾಣ. 


ಬ್ರಹ್ಮ ಒಮ್ಮೆ ದೇವತೆಗಳಿಗೆ ಜಯವನ್ನು ಗಳಿಸಿಕೊಟ್ಟಿತು. ದೇವತೆಗಳು ತಾನೇ ಗೆದ್ದೆವು 
ಎ೦ದು ತಿಳಿದುಕೊ೦ಡರು ಬ್ರಹ್ಮ ಇದನ್ನು ತಿಳಿದು ಅವರೆದುರಿಗೆ ನಿ೦ತಿತು. ದೇವತೆಗಳು ಈ 
ಮಹಾಸತ್ವವನ್ನು ಗುರುತಿಸಲಿಲ್ಲ ಅವರು ಅಗ್ನಿಗೆ “ಜಾತವೇದಸ್‌ ಇದು ಯಾರು? ಕಂಡುಹಿಡಿ” 
ಎಂದರು. ಅಗ್ನಿಅದರ ಬಳಿ ಸಾರಿದನು. ಅದು “ನೀನು ಯಾರು?” ಎಂದು ಕೇಳಿತು ಅಗ್ನಿ “ನಾನು 
ಆಗ್ನಿ” ಎ೦ದನು. “ನಿನ್ನಲ್ಲಿಯಾವ ಶಕ್ತಿ ಇದೆ?” “ನಾನು ಯಾವುದನ್ನುಬೇಕಾದರೂ ಸುಡಬಲ್ಲೆನು.” 
ಆ ಸತ್ತ್ವ ಅಗ್ನಿಯ ಎದುರಿಗೆ ಒಂದು ಹುಲ್ಲುಕಡ್ಡಿಯನ್ನು ಇಟ್ಟು ಇದನ್ನು ಸುಡು ಎಂದಿತು. ಅಗ್ನಿ 
ಅದರ ಮೇಲೆ ಬಿದ್ದನು. ಅದನ್ನು ಸುಡಲಾಗಲಿಲ್ವ ಸೋತು ಹಿಂತಿರುಗಿ ಅವನು ದೇವತೆಗಳಿಗೆ “ಆ 
ಮಹಾಸತ್ವ ಯಾರು ಎಂದು ಕಂಡುಹಿಡಿಯಲಾಗಲಿಲ್ಲ” ಎಂದನು. ವಾಯು ಅದರ ಬಳಿಗೆ 
ಹೋದನು. “ನೀನು ಯಾರು?” “ನಾನು ವಾಯು” “ನಿನ್ನ ಶಕ್ತಿ ಏನು?” “ನಾನು ಯಾವುದನ್ನು 
ಬೇಕಾದರೂ ಹಾರಿಸಬಲ್ಲೆ”. ಮಹಾಸತ್ವ ಅವನೆದುರಿಗೆ ಅದೇ ಹುಲ್ಲುಕಡ್ಡಿಯನ್ನು ಇಕ್ಕಿತು. ಇದನ್ನು 
ಹಾರಿಸು ಎ೦ದಿತು. ವಾಯು ಆ ಕಡ್ಡಿಯ ಮೇಲೆ ಎರಗಿದನು. ಆದರೆ ಅದನ್ನು ಹಾರಿಸಲಾರದೇ 
ಹೋದನು. ಅವನೂ ಹಿಂದಿರುಗಿ ಅದೇ ಮಾತನ್ನು ಹೇಳಿದನು. 


ದೇವತೆಗಳು ಆಗ ಇಂದ್ರನಿಗೆ “ಒಡೆಯ, ಈ ಮಹಾಸತ್ವ ಯಾರು? ನೀನೇ ಹೋಗಿ 
ಕಂಡುಹಿಡಿ” ಎಂದರು ಅವನು ಒಪ್ಪಿ ಅದರ ಬಳಿಗೆ ನಡೆದನು. ಅದು ಅವನ ಕಣ್ಣಿಗೆ ಕಾಣದೆ 
ಮರೆಯಾಯಿತು. ಅದು ಇದ್ದ ಸ್ಥಳದಲ್ಲಿ ಹಿಮವತ್ಕುಮಾರಿ ಅತ್ಯಂತ ಸುಂದರಿ ಮಹಿಳೆ ಕಂಡಳು. 
ಅವನು ಆ ಸತ್ವ ಯಾರು ಎಂದು ಆಕೆಯನ್ನು ಕೇಳಿದನು. ಆಕೆ “ಅದು ಬ್ರಹ್ಮ” ಎ೦ದು ಹೇಳಿದಳು 
“ಅವನಿಂದಲೇ ನೀವು ಜಯವನ್ನುಪಡೆದಿರಿ” ಎಂದು ತಿಳಿಸಿದಳು. 


ಜ್ಞಾನದ ಅಭಿಮಾನಿ ದೇವತೆ ಉಮಾದೇವಿ ದೇವತೆಗಳಿಗೆ “ನಿಮಗೆ ಜಯ ದೊರೆತದ್ದು 
ಬ್ರಹ್ಮದ ಅನುಗ್ರಹದಿಂದ” ಎ೦ದು ಹೇಳಿದ ಮೇಲೆ ದೇವತೆಗಳು ತಮ್ಮಗೆಲುವು ತಮ್ಮಶಕ್ತಿಯಿ೦ದ 
ದೊರೆತದ್ದಲ್ಪ ಎಂದು ತಿಳಿದರು. ಜಯ ಸಹಜವಾಗಿ ಆತ್ಮವಿಶ್ವಾಸವನ್ನು ಬೆಳೆಸುತ್ತದೆ. ಇಂಥ 


ವೇಳೆಯಲ್ಲಿ ಅದು ಯಾರದೋ ಅನುಗ್ರಹದಿ೦ದ ದೊರೆಯಿತು ಎನ್ನುವುದನ್ನು ತಾವೇ 
ಕಾಣುವುದು ದೇವತೆಗಳಿಗೆ ಸಾಧ್ಯವಾಗಲಿಲ್ಲಎನ್ನುವ ಉಪನಿಷತ್ತಿನಲ್ಲಿಯ ಕಥೆ ಮನುಷ್ಯರ ಪಾಡು 
ಏನು ಎ೦ಬುದನ್ನು ಸ್ಪಷ್ಟವಾಗಿ ಹೇಳುತ್ತದೆ. ಜಯ ದೊರೆತ ಹೊತ್ತಿನಲ್ಲಿನಾವು ಅದರ ಗುಂಗಿನಲ್ಲಿ 
ಸಿಕ್ಕಿ ನಾವೇ ಗೆದ್ದೆವು ಎ೦ದು ತಿಳಿದುಕೊಳ್ಳುವುದು ಸಹಜ, ಅನಿವಾರ್ಯ. 


ಇಂದ್ರ ಅಗ್ನಿ ವಾಯು ಇವರು ಬ್ರಹ್ಮದಿಂದ ಬೇರೆ ಎಂಬ ಭಾವದ ಈ ಕಥೆ 
ಕೇನೋಪನಿಷತ್ತಿನಲ್ಲಿ ಬರುತ್ತದೆ. ಉಪನಿಷತ್ತುಗಳು ವೇದದ ಶಿರಸ್ಸು ಎ೦ದರೆ ಕೊನೆಯ ಭಾಗ, 
ಇವು ದೈವವನ್ನು ಕುರಿತ ವಿಚಾರಗಳ ಪರಿಣತ ಸ್ಥಿತಿಯನ್ನು ಬಿಂಬಿಸುವ ಕೃತಿಗಳು. ಆರಂಭದಲ್ಲಿ 
ವೇದಗಳು ಇಂದ್ರ ಅಗ್ನಿ ವಾಯುಗಳನ್ನು ಇಂಥ ಇತರ ದೇವತೆಗಳನ್ನೂ ಬೇರೆಬೇರೆಯಾಗಿ 
ಒಂದೊಂದೂ ಪ್ರಮುಖ ದೈವ ಎಂಬಂತೆ ಹೊಗಳಿದವು. ಹೀಗೆ ಹೊಗಳಿಕೆ ಪಡೆದ ಇತರ 
ದೈವಗಳು ವರುಣ ಆದಿತ್ಯರು ಪೂಷನ್‌ ಉಷಸ್‌ ರುದ್ರ ಸೋಮ ದ್ಯಾವಾ ಪೃಥಿವೀ ಇತ್ಯಾದಿ. 


ದೇವತೆಗಳನ್ನು ಕುರಿತ ಈ ಭಾವಗಳು ಈ ಮಾತುಗಳನ್ನಾಡಿದವರ ಮನಸ್ಸುಗಳಲ್ಲಿ 
ಸಹಜವಾಗಿ ಉದಿಸಿದ ಭಾವಗಳು. ಮತಗಳ ಆಚಾರಗಳಲ್ಲಿ ಈಗ ನಾವು ಕಾಣುವ 
ದುಷ್ಟಭಾಗಗಳು ಮತಗಳ ಬೆಳವಣಿಗೆಯಲ್ಲಿ ಅವಕ್ಕೆ ಸೇರಿ ಬ೦ದ ಭಾಗಗಳು. ಇವನ್ನು ಬೆಳೆಸಿದ 
ಜನ ವಂಚಕರು, ಮೋಸಗಾರರು, ಇವರು ಮತಗಳನ್ನು ಹುಟ್ಟು ಹಾಕಿದವರಲ್ಪ ಸತ್ಯವ೦ತರಾದ 
ಪೂರ್ವಿಕರು ರೂಪಿಸಿದ್ದಧರ್ಮವನ್ನುದುರುಪಯೋಗ ಮಾಡಿದವರು. ಆ ಪೂರ್ವಿಕರು ರೂಪಿಸಿದ 
ಧರ್ಮ ಶುದ್ಧ ಚೇತನರಾದ ಜಾಣ ಜನರ ಸಹಜ ಪ್ರವೃತ್ತಿಗಳಿ೦ದ ಉದಿಸುವ ಧರ್ಮ. ಮನುಷ್ಯ 
ಸೃಷ್ಟಿಯನ್ನು ಮೊದಲು ನೋಡಿದಾಗ ಇದರ ವಿಸ್ತಾರ ವೈವಿಧ್ಯ ವೈಚಿತ್ರ್ಯ ಸೌಂದರ್ಯವನ್ನು ಕಂಡು 
ಆಶ್ಚರ್ಯವಡುತ್ತಾನೆ. ಅದರ ವ್ಯಾಪಾರಗಳಲ್ಲಿ ಕಾಣುವ ಪ್ರಚ೦ಡ ಶಕ್ತಿ ಸಂಯಮ, ಕ್ರಮ ಇವನ್ನು 
ಕುರಿತು ವಿಸ್ಮಯಪಡುತ್ತಾನೆ. ಅದರ ಸೌಂದರ್ಯಕ್ಕೆ ಮನಸೋಲುತ್ತಾನೆ. ಅದರ ವೈಚಿತ್ರದಿ೦ದ 
ಮರುಳಾಗುತ್ತಾನೆ. ಈ ಭಾವಗಳನ್ನು ಅನುಭವಿಸಿದ ಖಷಿಗಳು ಇದನ್ನು ಪ್ರಕಟಿಸಿದ ಕೃತಿಗಳು 
ಖಗ್ದೇದದ ಸಂಹಿತೆಯ ಭಾಗ. ಈ ಭಾಗದಲ್ಲಿ ನಾವು ಈ ಎಲ್ಲ ದೇವತೆಗಳ ಸ್ತೋತ್ರ ರೂಪದ 
ಖಯಕ್ಕುಗಳನ್ನು ಕಾಣುತ್ತೇವೆ. ಯಕ್ಕುಗಳ ಸ್ವರೂಪ ತಿಳಿಯುವಂತೆ ಇಂದ್ರ ಅಗ್ನಿ ವಾಯುಗಳನ್ನು 
ಕುರಿತ ಕೆಲವು ಮಂತ್ರಗಳ ಅರ್ಥವನ್ನು ನೋಡಬಹುದು. 


ಇಂದ್ರನನ್ನು ಕುರಿತ ಸ್ತೋತ್ರದ ಎರಡು ಯಕ್ಕುಗಳ ಅರ್ಥ. 


ಯಾವ ದೇವನು ಹುಟ್ಟಿನಿಂದ ಮನೋವಂತರ ಮೊದಲಿಗನಾಗಿ ಇತರ ದೇವತೆಗಳನ್ನು 
ತನ್ನ ಕಾರ್ಯಗಳ ಮೂಲಕ ಅಧೀನರಾಗಿ ಮಾಡಿದನು, ಯಾರ ಬಲದ ದೆಸೆಯಿಂದ 
ದ್ಯಾವಾಪ್ಯಥಿವಿಗಳು ಭಯಪಟ್ಟು ನಡುಗಿದುವು, ಮಹಾ ಪರಾಕ್ರಮಶಾಲಿಯಾದ ಆತ, ಓ 
ಅಸುರರೇ ಇಂದ್ರ. 


ಅಸ್ಥಿರವಾದ ಪೃಢಿವಿಯನ್ನು ದೃಢಮಾಡಿ ನಿಲ್ಲಿಸಿದನು ಯಾರು, ಚಪಲವಾದ 
ಪರ್ವತಗಳನ್ನು ಯಾರು ಅವುಗಳ ಸ್ಥಾನದಲ್ಲಿ ಸ್ಥಾಪಿಸುವನು, ಯಾವಾತನು ಉರುತಮವಾದ 
ಅ೦ತರಿಕ್ಷವನ್ನು ವಿಸ್ತರಿಸಿ ಹರಡಿ ನಭವನ್ನು ಸ್ತಂಭಿಸಿದನು, ಅವನು, ಓ ಅಸುರರೇ, ಇಂದ್ರ. 


ಅಗ್ನಿಯನ್ನು ಕುರಿತ ಒಂದು ಮಂತ್ರದ ಅರ್ಥ. 


ಇವನ ಹೊಗರು ಅಜರ, ಇವನ ರಶ್ಮಿಗಳು ಸು೦ದರ. ಸುಮುಖನಾದ ಇವನ ದೀಪ್ತಿಗಳು 
ಬೆಳಗುತ್ತವೆ. ಶಕ್ತನಾದ ಅಗ್ನಿಯ ಪ್ರವಾಹಗಳು ಅತಂದ್ರಿತವಾಗಿ ಅಜರವಾಗಿ ಇರುಳನ್ನು 
ನಡುಗಿಸುವಂತೆ ತೋರುತ್ತವೆ. 


ಇದು (ವಾಯು) ಮರುತ್ತುಗಳನ್ನು ಕುರಿತ ಮೂರು ಮಂತ್ರಗಳ ಅರ್ಥ. 


ಶಕ್ತಿವಂತರಾದ ನೀವು ರಥವನ್ನು ಸಿದ್ಧಪಡಿಸಿದರೆ೦ದರೆ ಸಾಕು, ಪರ್ವತಗಳು (ನಿಮಗೆ 
ದಾರಿ ಕೊಟ್ಟು) ತಮ್ಮಸ್ಥಾನವನ್ನು ಬಿಡುತ್ತವೆ. 


ನೀವು ಹೊರಟರೆಂದರೆ ಗಿರಿಗಳು ನದಿಗಳು ತಾವು ಉಳಿಯುವ ಆಶೆಯಿಂದ ನಿಮ್ಮ 
ಶಕ್ತಿಯ ಎದುರಲ್ಲಿ ತಗ್ಗುತ್ತವೆ. 

ಪೀಡಿತವಾಗಿ ಬಾಧೆಪಟ್ಟು ಗಿರಿಗಿರಿಗಳೇ ಕುಗ್ಗುತ್ತವೆ. ಪರ್ವತಗಳು ಕೂಡಾ ಅಡಗುತ್ತವೆ. 

ತಾವು ಹೀಗೆ ಬೇರೆ ಬೇರೆ ದೇವರು ಎಂಬಂತೆ ಹಲವು ಹೆಸರುಗಳಿಂದ ಕರೆದು 
ಪೂಜಿಸಿದ ಸತ್ವ ಒ೦ದೇ ಎ೦ಬ ಭಾವ ಬೆಳೆದು ಒ೦ದು ಘಟ್ಟದಲ್ಲಿ ಯಷಿಗಳು, ಈ ಹೆಸರುಗಳೆಲ್ಲ 


ಒಂದೇ ಒಂದಾದ ದೈವದ ಹೆಸರುಗಳು, ಬಲ್ಲವರು ಆ ಒಂದೇ ದಿವ್ಯಸತ್ವವನ್ನು ಈ ಹೆಸರುಗಳಾದ 
ಕರೆಯುತ್ತಾರೆ, ಎ೦ದು ಸಾರಿದರು. “ಏಕಂ ಸತ್‌ ವಿಪ್ರಾಃ ಬಹುಧಾ ವದಂತಿ” 


ಈ ಒ೦ದು ಸತ್ಯವನ್ನು ಕುರಿತು ಕೆಲವು ಸೂಕ್ತಗಳು ರೂಪುಗೊಂಡವು. ಸೃಷ್ಟಿಯ ಆರಂಭ 
ಹೇಗೆ ಎನ್ನುವುದನ್ನು ಕುರಿತ ಸೂಕ್ತ ಈ ಖಕ್ಕಿನಿ೦ದ ಮುಗಿಯುತ್ತದೆ. 


ಎಂ 
ಇಯಂ ವಿಸೃಷ್ಟಿಃ 


ಯತ ಆ ಬಭೂವ 
ಯದಿವಾದಧೇಯದಿವಾನ 
ಯೋ ಅಸಾಧ್ಯಕ್ಷಃ ಪರಮೇ ವ್ಯೋಮನ್‌ 


ಸೋ ಅಂಗ ವೇದ ಯದಿ ವಾನ ವೇದ 


ಈ ವಿವಿಧ ಸೃಷ್ಟಿ ಎಲ್ಲಿಂದ ಉಂಟಾಯಿತು? ಇದು ಮಾಡಿ ಆಯಿತೆ? ಇದನ್ನು ಮಾಡಲೇ 
ಇಲ್ಲವೇ? ಸರ್ವೋನ್ನತ ವ್ಯೋಮದಲ್ಲಿ ಇದರ ಅಧ್ಯಕ್ಷನಾಗಿ ಇರುವವನು. ಯಾರು ಅವನು ಇದನ್ನು 
ಕಂಡಿರಬಹುದು. ಇಲ್ಲಕಾಣದೆಯೂ ಇರಬಹುದು. 


ಈ ಮಂತ್ರದಲ್ಲಿ ಕಾಣುವ ಸರ್ವೋನ್ನತ ವ್ಯೋಮ, ಅದರಲ್ಲಿರುವ ಅತ್ಯಧಿಕ ಆದ ಸತ್ವ 
ಒಂದೇ. ಆಮೇಲೆ, “ನಾವು ಹವಿಸ್ಸನ್ನು ಒಪ್ಪಿಸುವುದು ಎಂಥ ದೈವಕ್ಕೆ” ಎಂಬ ಅರ್ಥದ ಕಸ್ಮ್ಯೈ 
ದೇವಾಯ ಹವಿಷಾ ವಿಧೇಮ ಸೂಕ್ತ ಬಂದಿತು 


ಹಿರಣ್ಯ ಗರ್ಭಃ ಸಮವರ್ತತಾಗ್ರೇ 
ಭೂತಸ್ಯ ಜಾತಃ ಪತಿರೇಕ ಆಸೀತ್‌ 
ಸ ದಾಧಾರ ಪೃಥಿವೀಂ ದ್ಯಾಮುತೇಮಾಂ 


ಕಸ್ಕೈದೇವಾಯ ಹವಿಷಾ ವಿಧೇಮ 


ಯ ಆತ್ಮದಾ ಬಲದಾ ಯಸ್ಯ ವಿಶ್ವ 
ಉಪಾಸತೇ ಪ್ರಾಶಿಷಂ ಯಸ್ಯದೇವಾ 
ಯಸ್ಯ ಛಾಯಾಮ್ಯತಂ೦ ಯಸ್ಯ ಮೃತ್ಯುಃ 


ಕಸ್ಕೈದೇವಾಯ ಹವಿಷಾ ವಿಧೇಮ 


ಯಃ ಪ್ರಾಣತೋ ನಿಮಿಷತೋ ಮಕಹಿತ್ವ್ವೈಕ 
ಇದ್ರಾಜಾ ಜಗತೋ ಬಭೂವ 
ಯ ಈಶೇ ಅಸ್ಯದ್ವಿವದ ಶ್ಚತುಪ್ಪದಃ 


ಕಸ್ಕೈದೇವಾಯ ಹವಿಷಾ ವಿಧೇಮ 


ಯಶ್ಚಿದಾವೋ ಮಹಿನಾ ಪರ್ಯಷೇದ್ದಕ್ಷಂ 

ಯಧಾನಾ ಜನಯಂ೦ತೀರ್ಯಜ್ಞ೦ 

ಯೋ ದೇವೇವ್ಯಧಿದೇವ ಏಕ ಆಸೀತ್‌ 

ಕಸ್ಕೈದೇವಾಯ ಹವಿಷಾ ವಿಧೇಮ 

ಆರ೦ಭದಲ್ಲಿ ಹಿರಣ್ಯಗರ್ಭನು ಜನಿಸಿದನು. ಜನಿಸಿದವನು ಎಲ್ಲರ ಏಕಪ್ರಭು ಆದನು. 


ಪೃಥ್ವಿಯನ್ನೂ ಅಂತರಿಕ್ಷವನ್ನೂಧರಿಸಿದನು. 


ಅವನು ಆತ್ಮದಾತಾ, ಬಲದಾತಾ ಅವನ ಆಜ್ಞೆಯನ್ನು ವಿಶ್ವ ನಡೆಸುತ್ತದೆ, ದೇವತೆಗಳೂ 
ನಡೆಸುತ್ತಾರೆ ಅಮರತ್ವ ಅವನ ನೆರಳು, ಮೃತ್ಯುಸಹ ಅವನ ನೆರಳೇ. 


ಉಸಿರಾಡುವ ಎವೆ ಇಕ್ಕುವ ಜಗತ್ತಿಗೆ ಅವನು ತನ್ನ ಮಹಿಮೆಯ ಕಾರಣ ಏಕಪ್ರಭು 
ಆಗಿದ್ದಾನೆ. ಅವನು ದ್ವಿಪದ ಚತುಷ್ಟದ ಜೀವರಾಶಿಯನ್ನು ಆಳುತ್ತಾನೆ. 


ಅವನು ತನ್ನ ಮಹಿಮಾವಂ೦ತ ದೃಷ್ಟಿಯಿಂದ ಜಲರಾಶಿಯನ್ನುನೋಡಿದನು. ಶಕ್ತಿಯನ್ನು 
ನೀಡಿದನು; ಶಕ್ತಿಯನ್ನು ಏರ್ಪಡಿಸಿದನು. ದೇವತೆಗಳ ಅಧಿದೇವತೆ ಆದನು. 


ಹೀಗೆಂದ ಸೂಕ್ತಗಳು ಕೊನೆಯ ಫಟ್ಟಿದಲ್ಲಿ ಅಧಿದೇವತೆ ಒಂದನ್ನು ವರ್ಣಿಸಿದವು. ಆ 
ವರ್ಣನೆ ಪುರುಷಸೂಕ್ತ ಎ೦ಬ ಪ್ರಸಿದ್ಧವಾದ ರಚನೆಯಲ್ಲಿ ಮತ್ತಷ್ಟು ತುಂಬಿಕೊಂಡಿತು 


ಪುರುಷ ಏವೇದಗ್‌ಂ ಸರ್ವಂ ಯದ್‌ಭೂತಂ ಯಚ್ಚಭವ್ಯಂ 
ಉತಾಮ್ಯತತ್ವಸ್ಯೇಶಾನಃ ಯದನ್ನೇ ನಾತಿರೋಹತಿ 
ಏತಾವಾನಸ್ಯ ಮಹಿಮಾ ಅಧೋ ಜ್ಯಾಯಾಗ್‌೦ಶ್ಚಪೂರುಷಃ 
ಪಾದೋಸ್ಯವಿಶ್ವಾಭೂತಾನಿ ತ್ರಿಪಾದಸ್ಯಾಮೃತಂದಿವಿ 
ತ್ರಿಪಾದೂರ್ಧ್ವ ಮುದೈತ್ಬುರುಷಃ ವಾದೋಸ್ಕೇಹಾಭವಾತ್ಸುನಃ 
ತತೋ ವಿಶ್ವಂವ್ಯಕ್ರಾಮತ್‌ ಸಾಶನಾನಶನ ಅಭಿ 
ತಸ್ಮಾದ್ವಿರಾಡಜಾಯತ ವಿರಾಜೋ ಅಧಿ ಪೂರುಷಃ 
ಯತ್ನುರುಷೇಣ ಹವಿಷಾ ದೇವಾ ಯಜ್ಞ, ಮತನ್ವತ 

% kk 
ತಸ್ಮಾದ್ಯಜ್ಞಾತ್ಸರ್ವಹುತಃ ಖಚಸ್ಸಾಮಾನಿಜಜ್ಜಿರೇ 

ಇ ಇ 

ಛಂದಾಗ್‌ಂಸಿಜಜ್ಞಿರೇ ತಸ್ಮಾತ್‌ ಯಜುತ್ತಸ್ಮಾದಜಾಯ ತ 
ಮುಖಂ ಕಿಮಸ್ಕಕೌಬಾಹೂ ಕಾ ವೂರೂ ಪಾದಾವುಚ್ಯೇತೇ 
ಬ್ರಾಹ್ಮಣೋ*ಸ್ಯ ಮುಖಮಾಸೀತ್‌ ಬಾಹೂ ರಾಜನ್ಯಃಕೃತಃ 
ಊರೂ ತದಸ್ಯಯದ್ವೈಶ್ಯಃ ವದ್ಭ್ಯಾಗ್‌ಂ ಶೂದ್ರೋ ಅಜಾಯತ 
ಸರ್ವಾಣಿ ರೂಪಾಣಿ ವಿಚಿತ್ಯಧೀರಃ 
ನಾಮಾನಿಕೃತ್ವಾಃ ಭಿವದನ್‌ ಯದಾಸ್ತೇ 

% kk 
ತಮೇವಂ ವಿದ್ವಾನಮೃತ ಇಹಭವತಿ 


ನಾನ್ಯಃ ಪಂಥಾ ಅಯನಾಯ ವಿದ್ಯತೇ 


ಪರಮ ಪುರುಷನು ಸಾವಿರ ತಲೆ, ಸಾವಿರ ಕಣ್ಣು ಸಾವಿರ ಪಾದ ಉಳ್ಳವನು ಅವನು 
ಭೂಮಿಯನ್ನು ಎಲ್ಲ ಕಡೆಯಿಂದ ಆವರಿಸಿ ಆಚೆ ಹತ್ತು ಅಂಗುಲ ವ್ಯಾಪಿಸಿದಾನೆ. 


ಇದು ಸರ್ವವೂ, ಹಿಂದೆ ಆದದ್ದುಮುಂದೆ ಆಗುವುದು ಸೇರಿ, ಪರಮ ಪುರುಷನೇ ಇಷ್ಟೇ 
ಅಲ್ಲ ಅವನು ಅನ್ನದ ಮೇರೆಯನ್ನುಮೀರಿದ ಅಮೃತಶತ್ಥದ ಪ್ರಭು. 


ಅವನ ಮಹಿಮೆ ಇಂಥದು. ಅದರ ಕಾರಣದಿಂದ ಅವನು ಪುರುಷರಲ್ಲಿ ಶ್ರೇಷ್ಠನು. 
ಅವನಲ್ಲಿನಾಲ್ವರಲ್ಲಿಒ೦ದು ಭಾಗ ಎಲ್ಲ ಸೃಷ್ಟಿ ಮೂರು ಭಾಗ ಪರಮ ಪಥದಲ್ಲಿ ಅಮರವಾಗಿದೆ. 


ಮೂರು ಭಾಗ ಊರ್ಧ್ವದಲ್ಲೆ ಇದ್ದುಒ೦ದು ಭಾಗ ಇಲ್ಲಿ ಆವಿರ್ಭವಿಸಿತು. ಬಳಿಕ ಸಾಶನ 
ಅನಶನ ವಸ್ತುರೂಪವಾಗಿ ಎಲ್ಲ ಕಡೆಯನ್ನೂ ಆಕ್ರಮಿಸಿತು. ಅದರಿ೦ದ ವಿರಾಟ್‌ ಹುಟ್ಟಿತು. 
ಪುರುಷನು ಅದಕ್ಕೆ ಹೆಚ್ಚಿನವನು. ಆ ಪುರುಷನನ್ನು ಹವಿಸ್ಸಾಗಿಮಾಡಿ ದೇವತೆಗಳು ಯಜ್ಞವನ್ನು 
ನಡೆಸಿದರು. ಸರ್ವಹುತ ಆದ ಆ ಯಜ್ಞದಿಂದಲೆ ಯಕ್‌ ಸಾಮಗಳು ಜನಿಸಿದವು. ಅದರಿಂದ 
ಛಂದಸ್ಸುಗಳು, ಅದರಿಂದ ಯಜುಸ್ಕು ಜನಿಸಿದವು. 


ಪುರುಷನನ್ನು ಪಶುವಾಗಿ ಮಾಡಿದವೇಳೆ ಎಷ್ಟು ವಿಧವಾಗಿ ಕಲ್ಪಿಸಿದರು? ಅವನ ಮುಖ 
ಯಾವುದು? ತೋಳು ಯಾವುವು, ತೊಡೆ ಯಾವುವು, ಪಾದ ಯಾವುವು, ಎಂದು ಹೇಳಿದೆ? 


ಬ್ರಾಹ್ಮಣ ಅವನ ಮುಖ, ರಾಜನ್ಯ ತೋಳುಗಳು, ಯಾವುದು ವೈಶ್ಯ ಅದು ಅವನ 
ತೊಡೆಗಳು. ಪಾದಗಳಿ೦ದ ಶೂದ್ರನು ಜನಿಸಿದನು. 


ಸಮಸ್ತ ರೂಪಗಳನ್ನೂ ನೋಡಿ ಆ ದೃಢಚಿತ್ತನು ಹೆಸರುಗಳನ್ನು ಮಾಡಿ ನುಡಿದು 
ನಿಂತಿದಾನೆ. 


ಅವನನ್ನು ಹೀಗೆಂದು ತಿಳಿದು ಮನುಷ್ಯನು ಇಹದಲ್ಲಿಯೇ ಅಮೃತನಾಗುತ್ತಾನೆ. 
ಇದಲ್ಲದೆ ಮುಂದೆ ಹೋಗಲು ಬೇರೆಯ ದಾರಿ ಒಂದಿಲ್ಲ. 


ಉಪನಿಷತ್ತುಗಳು ಪರಾತ್ನರ ತತ್ವವನ್ನು ಕುರಿತ ಈ ಭಾವವನ್ನು ಮತ್ತಷ್ಟು ಮುಂದಕ್ಕೆ 
ಒಯವು. 


೦ 


ಬ್ರಹ್ಮಎನ್ನುವುದು ಏನು? 


ಯಾವುದು ಅದು, ಮನಸ್ಸನ್ನು ಹೊರಕ್ಕೆ ಅಟ್ಟಿ ಅಲ್ಲಿ ಕಾಣುವ ವಸ್ತುಗಳ ಮೇಲೆ 
ಬೀಳಿಸುವುದು, ಯಾವುದು ಪ್ರಾಣವನ್ನು ಅದರ ಕಾರ್ಯದಲ್ಲಿ ತೊಡಗಿಸುತ್ತದೆ, ಯಾವುದು 
ಕಲಿಸಿದ್ದರಿಂದ ಮಾನವರು ಈ ಮಾತುಗಳನ್ನು ಆಡುತ್ತಾರೆ, ಯಾವ ತೇಜೋರೂಪ ಕಿವಿಗಳನ್ನು 
ನಿರ್ದೇಶಿಸುತ್ತದೆ, ಕಿವಿಯ ಕಿವಿ, ಮನಸ್ಸಿನ ಮನಸ್ಸು ಮಾತಿನಲ್ಲಿಮಾತು, ಪ್ರಾಣದಲ್ಲಿ ಪ್ರಾಣ, ಕಣ್ಣಿನ 
ಕಣ್ಣು ಯಾವುದನ್ನು ಬೇರೆಮಾಡಿ ಜಾಣರು ಈ ಲೋಕವನ್ನುಳಿದು ಅಮ್ಮತರಾಗುತ್ತಾರೆ, ಅದು 
ಬ್ರಹ್ಮ 


ಅದು ಇರುವಲ್ಲಿಗೆ ಕಣ್ಣುಮಾತು ಮನಸ್ಸುಹೋಗಲಾರವು; ನಾವು ಅದನ್ನು ಬಲ್ಲವರಲ್ಲ 
ಅದನ್ನು ತಿಳಿಸುವುದು ಹೇಗೆ ಎನ್ನುವುದನ್ನು ಸಹ ನಾವು ಕಾಣೆವು. 


ಬ್ರಹ್ಮ ಮಾತಿನಿಂದ ಉದಿಸಿದ್ದಲ್ಲ ಮಾತು ಅದರಿಂದ ಉದಿಸುತ್ತದೆ. ಅದು ಬ್ರಹ್ಮಾಇನ್ನು 
ಯಾವುದೂ ಅಲ್ಲಇದನ್ನುತಿಳಿ ನೀನು ಈಗ ಉಪಾಸಿಸುತ್ತಿರುವುದು ಯಾವುದು ಇದು ಬ್ರಹ್ಮಅಲ್ವ 


ಮಿಂಚಿನಲ್ಲಿ ಮಿಂಚುವುದು ಬ್ರಹ್ಮ ; ಕಣ್ಣಿನಲ್ಲಿ ಎವೆ ಇಕ್ಕುವುದು ಬ್ರಹ್ಮ ಅದು ನಮ್ಮ 
ಆ೦ತರ್ಯದಲ್ಲಿ ಇದೆ. ಅದು ಇರುವುದರಿ೦ದ ನಮ್ಮ ಮನಸ್ಸು ಹೊರಗಿನ ಜಗತ್ತನ್ನು ಕಾಣುತ್ತದೆ. 
ತನ್ನಲ್ಲಿ ತಾನು ನೆನೆಯುತ್ತದೆ ಸ೦ಕಲ್ಪಿಸುತ್ತದೆ. 


ಅದು ಕದಲುತ್ತದೆ. ಅಷ್ಟೇ ದಿಟವಾಗಿ ಕದಲದೆ ನಿಂತಿರುತ್ತದೆ. ಅದು ದೂರ ಅಷ್ಟೇ 
ದಿಟವಾಗಿ ಹತ್ತಿರ. ಅದು ಇದೆಲ್ಲದರ ಒಳಗಡೆ ಇದೆ. ಹಾಗೆಯೇ ಇದೆಲ್ಲದರ ಹೊರಗೂ ಇದೆ. 


ಪ್ರಭು ವಿಶ್ವದ ಈಶ್ವರ ಅಕ್ಷರ, ವ್ಯಕ್ತ ಅವ್ಯಕ್ತ ಎಲ್ಲವನ್ನೂ ನೋಡಿಕೊಳ್ಳುತ್ತಿದ್ದಾನೆ. 


ಎಳ್ಳಿನ ಕಾಳಿನಲ್ಲಿ ಎಣ್ಣೆ ಮೊಸರಿನಲ್ಲಿ ಬೆಣ್ಣೆ ಚಿಲುಮೆಯಲ್ಲಿ ನೀರು, ಮರದಲ್ಲಿ ಕಿಚ್ಚು 
ಇರುವಂತೆ ಜೀವಾತ್ಮನಲ್ಲಿ ಪರಮಾತ್ಮಇದಾನೆ. 


ಅಗ್ನಿಯಲ್ಲಿನೀರಿನಲ್ಲಿಯಾವ ದೈವ ಇದೆ, ಯಾವುದು ವಿಶ್ವಭುವನವನ್ನು ಪ್ರವೇಶಿಸಿ ಇದೆ, 
ಗಿಡಗಳಲ್ಲಿ ಮರಗಳಲ್ಲಿ ಸಹ ಯಾವುದಿದೆ, ಆ ದೇವತೆಗೆ ಮತ್ತೆ ಮತ್ತೆ ನಮನ. 


ಅವನ ರೂಪ ನಮ್ಮ ದೃಷ್ಟಿಯ ವಳಿತದಲ್ಲಿ ಇಲ್ಲ ಯಾರೂ ಅವನನ್ನು ಕಣ್ಣಿಂದ 


ಆ “ಅಟ 


ನೋಡಲಾರರು. ಹೃದಯದಲ್ಲಿ ಇರುವ ಅವನನ್ನು ತೆರೆದ ಮನಸ್ಸಿನಿ೦ದ ಯಾರು ತಿಳಿಯುತ್ತಾರೆ 
ಅವರು ತಿಳಿವಿನಿ೦ದ ಅಮರರಾಗುತ್ತಾರೆ. 


ಓ ಪರತತ್ವವೇ ನಮ್ಮನ್ನು ಇಲ್ಲಮೆಯಿ೦ದ ಇರುವಿಕೆಗೆ ನಡೆಸು, ಕತ್ತಲಿಂದ ಬೆಳಕಿಗೆ 
ನಡೆಸು, ಮೃತ್ಯುಸ್ಥಾನದಿಂದ ಅಮೃತತ್ವಕ್ಕೆ ನಡೆಸು. 


ಧರ್ಮದ ಬೆಳವಣಿಗೆ 


ಇದೆಲ್ಲ ಆರಂಭದ ಸ್ಥಿತಿಯ ಯೋಚನೆ ಸೂಕ್ಷ್ಮಬುದ್ದಿಯ ಜನ ಮಾತ್ರ ಗ್ರಹಿಸಬಹುದಾದ 
ವಿಚಾರ. ಬರಬರುತ್ತ ದೈವವನ್ನು ಬುದ್ಧಿಗೆ ಮಾತ್ರ ಅಲ್ವ ಕಣ್ಣಿಗೂ ಕಾಣುವಂತೆ ಮಾಡಿಕೊಳ್ಳಬೇಕು 
ಎಂದು ಅದನ್ನು ನಂಬಿದ ಜನರಿಗೆ ಅಪೇಕ್ಷೆ ಆಯಿತು. ಇದಕ್ಕಾಗಿ ನಮ್ಮ ಪೂರ್ವಿಕರು ದೇವರಿಗೆ 
ಒ೦ದು ಮೂರ್ತಿಯನ್ನು ಕಲ್ಪಿಸಿದರು. “ನತೇ ರೂಪಂ, ನಚ ಆಕಾರೋ ನ ಆಯಧಾನಿ 
ನಚಾಸ್ಥದಂ ತಥಾಪಿ ಪುರುಷಾಕಾರಃ ಭಕ್ತಾನಾಂ ತ್ವಂ ಪ್ರಕಾಶಸೇ” ಎಂಬುದು 
ಪಾ೦ಚರಾತ್ರಾಗಮದ ಒ೦ದು ಶ್ಲೋಕ “ಆಯುಧ ಆಕಾರ ರೂಪ ನೆಲೆ ಯಾವುದೂ ಇಲ್ಲದ ದೈವ 
ತನ್ನನ್ನು ನಂಬಿದ ಭಕ್ತರಿಗಾಗಿ ವ್ಯಕ್ತಿಯ ಆಕಾರವನ್ನು ಧರಿಸುತ್ತದೆ” ಈ ವೇಳೆಗೆ ರಾಮಾಯಣ 
ಭಾರತ ಕಾವ್ಯಗಳು ಸೃಷ್ಟಿಯಾಗಿದ್ದವು. ದೇವರು ಲೋಕರಕ್ಷಣಕ್ಕಾಗಿ ಭೂಮಿಯಲ್ಲಿ 
ಅವತರಿಸುತ್ತಾನೆ ಎ೦ಬ ಭಾವ ಮೂಡಿತ್ತು. ರಾಮ ಕೃಷ್ಣ ದೇವರ ಅವತಾರಗಳಾದರು. ಬೇರೆ 
ಪ್ರಾಜ್ಞರು ಮತ್ತಷ್ಟು ಅವತಾರಗಳ ಕಲ್ಪನೆಗೆ ರೂಪು ಕೊಟ್ಟರು, ಅದನ್ನು ಕುರಿತು ಕಥೆಗಳನ್ನು 
ರಚಿಸಿದರು. ಹೀಗೆ ಮಾಡುವಲ್ಲಿ ದೈವ ಎ೦ಬ ಭಾವವನ್ನು ಮನುಷ್ಯ ಅಲ್ಲದೆ ಮನುಷ್ಯಸಮನಾದ 
ಇತರ ಜೀವ ಎಂಬಂತೆ ಚಿತ್ರಿಸಿದರು. ಕಥೆಗಾಗಿ ದೈವ ಒಂದು ದೇಹವನ್ನು ತಳೆಯಬೇಕು. 
ಪುರಾಣಗಳು ವಿಷ್ಣು ಹತ್ತು ಅವತಾರಗಳನ್ನು ಎತ್ತಿದನು ಎ೦ದು ಹೇಳಿದವು. ಮತ್ಸ್ಯ ಕೂರ್ಮ, 
ವರಾಹ, ನಾರಸಿಂಹ, ವಾಮನ, ಪರಶುರಾಮ, ರಾಮ, ಬಲರಾಮ (ಕೃಷ್ಣು, ಬುದ್ಧ ಕಲ್ಕಿ. ಕಲ್ಕಿ 
ಅವತಾರ ಇನ್ನುಮೇಲೆ ಬರತಕ್ಕದ್ದು ಉಳಿದ ಒ೦ಬತ್ತು ಮುಗಿದಿವೆ. 


ಈ ದೇಹಗಳೆಲ್ಲ ಮನುಷ್ಯ ದೇಹಗಳಲ್ಲ ಎನ್ನುವುದು ಸ್ಪಷ್ಟ. ಮತ್ಸ್ಯ ಕೂರ್ಮ, ವರಾಹ, 
ಮೀನು, ಆಮೆ, ಹ೦ದಿ ಆದರೂ ದೈವದ ಸ್ವರೂಪಗಳು ದೈವ ಮನುಷ್ಯಶರೀರದಲ್ಲಿರುತ್ತ 
ಲೋಕವನ್ನು ಉದ್ಭರಿಸಿದ೦ತೆ ಈ ಸ್ವರೂಪಗಳಿಂದಲೂ ಲೋಕವನ್ನು ಉದ್ಧರಿಸಿತು. ಮನುಷ್ಯ 
ಅಲ್ಲದ ಈ ಪ್ರಾಣಿಗಳ ರೂಪದಲ್ಲಿ ದೈವ ಅವತಾರ ಮಾಡಿತು ಎ೦ಬ ಈ ಭಾವನೆ ಅತ್ಯಂತ 
ಉದಾತ್ತವಾದದ್ದು ಹಿ೦ದೂ ಧರ್ಮದ ಒಂದು ವಿಶಿಷ್ಟ ಲಕ್ಷಣ ಇದು. ಈ ಅವತಾರಗಳನ್ನುಕುರಿತು 
ಜಯದೇವಕವಿ ಈ ಶ್ಲೋಕವನ್ನುರಚಿಸಿದನು. 


ವೇದಾನುದ್ದರತೇ ಗಿರಿಂ ನಿವಹತೇ ಭೂಗೋಲಮುದ್ದಿಬ್ರತೇ 
ದೈತ್ಯಂ ದಾರಯತೇ ಬಲಿಂ ಛಲಯತೇ ಕ್ಷತ್ರಕ್ಷಯಂ ಕುರ್ವತೇ 
ಪೌಲಸ್ವೃಂ ಜಯತೇ ಹಲಂ ಕಲಯತೇ ಕಾರುಣ್ಯಮಾತನ್ವತೇ 


ಮ್ಲೇಚ್ಛಾನ್ಮೂರ್ಭಯತೇ ದಶಾಕೃತಿಕೃತೇ ಕೃಷ್ಣಾಯ ತಸ್ಮೈ ನಮಃ 


ಕಾ [J 


ಮತ್ಸ್ಯನಾಗಿ ಅವತಾರಮಾಡಿ ಕೃಷ್ಣ ವೇದಗಳನ್ನು ಉಳಿಸಿದನು. ಅಮೆಯಾಗಿ ಗಿರಿ 
ನೀರಿನಲ್ಲಿ ಮುಳುಗಿ ಹೋಗದಂತೆ ಅದನ್ನು ಹೊತ್ತನು. ಹಿರಣ್ಯಾಕ್ಷನನ್ನು ಕೊಂದು ಭೂದೇವಿಯನ್ನು 
ಎತ್ತಿ ರಕ್ಷಿಸಿದರು. ನರಸಿಂಹ ಅವತಾರವಾಗಿ ಹಿರಣ್ಯಕಶ್ವಪನನ್ನು ಕೊಂದನು. ವಾಮನನಂತೆ 
ಹೋಗಿ ಬಲಿಯನ್ನು ವಂಚಿಸಿದನು. ಜಮದಗ್ನಿ ಪುತ್ರ ರಾಮನಾಗಿ ಕ್ಷತ್ರಿಯ ವಂಶಗಳನ್ನು 
ನಾಶಮಾಡಿದನು. ದಶರಥ ಪುತ್ರ ರಾಮನಾಗಿ ರಾವಣನನ್ನು ಕೊ೦ದನು. ಬಲರಾಮನಾಗಿ 
ನೇಗಿಲನ್ನು ಹೊತ್ತನು. ಬುದ್ಧನಾಗಿ ಕರುಣೆಯನ್ನು ಸ್ಥಾಪಿಸಿದನು. ಕಲ್ಕಿಯಾಗಿ ಯುಗದ ಅಂತರದಲ್ಲಿ 
ಮ್ಲೇಚ್ಛರನ್ನು ಮೂರ್ಛೆಗೊಳಿಸುತ್ತಾನೆ. ಆ ಕೃಷ್ಣನಿಗೆ ನಮಸ್ಕಾರ. 


ಮೊದಲ ಮೂರು ಅವತಾರಗಳ ಹಿಂದಿನ ಭಾವ ಏನು, ಇದು ಈಗ ಸ್ಪಷ್ಟ ಅಲ್ಲ 
ನರಸಿ೦ಹಾವತಾರದ ಕಥೆಯನ್ನುಎಲ್ಲರೂ ಬಲ್ಲೆವು. ಹಿರಣ್ಯಕಶಿಪು ತಾನೇ ಲೋಕನಾಯಕ ಎಂದು 
ತಿಳಿದು ಮಗ ಪ್ರಹ್ಲಾದ ಹರಿ ಲೋಕರಕ್ಷಕ ಸತ್ವ ಎಂದ ಮಾತನ್ನು ಒಪ್ಪದೆ, ಅವನನ್ನು ಹಿಂಸಿಸಿದನು. 
ಹಾಗೂ ಮಗ ತನ್ನ ಹರವನ್ನು ಬಿಡದೆ ಇರಲು, ನಿನ್ನ ಹರಿ ಎಲ್ಲಿದ್ದಾನೆ, ಎ೦ದು ಕೇಳಿದನು. ಮಗ 
ಅವನು ಎಲ್ಲೆಲ್ಲೂ ಇದ್ದಾನೆ ಎ೦ದು ಹೇಳಲು, ಎದುರಿಗಿದ್ದ ಒ೦ದು ಕಂಬವನ್ನು ತೋರಿಸಿ 
ಇದರಲ್ಲಿದ್ದಾನೆಯೇ ಎಂದು ಪ್ರಶ್ನಿಸಿದನು. ಇದ್ದಾನೆ ಎ೦ಬ ಉತ್ತರವನ್ನು ಕೇಳಿ, ಕಂಬವನ್ನು 
ಒಡೆದನು. ಅದರಿ೦ದ ಅರ್ಧ ಮನುಷ್ಯ ಅರ್ಧ ಸಿಂಹ ಆದ ಒಂದು ದೇಹ ಹೊರಕ್ಕೆ ಬಂದಿತು. 
ತಂದೆಯನ್ನು ಕೊಂದು ಮಗನನ್ನು ಉಳಿಸಿತು. 


ವಾಮನನ ಕಥೆ ಇದು. ಹಿರಣ ಕಶಿಪುವಿನ ಮಗ ಭಕ್ತಪ್ರಹ್ಲಾದನ ಮೊಮ್ಮಗ ಬಲಿ 
ದೇವತೆಗಳಿಗೆ ಕ೦ಟಕನಾಗಿ ನಿಂತಾಗ ವಿಷ್ಣುಸಣ್ಣಆಕಾರದ ಒಬ್ಬವಟುವಾಗಿ ಬಂದು ತನ್ನಮೂರು 
ಹೆಜ್ಜೆಗೆ ಸ್ಥಳ ಬೇಕು ಎ೦ದು ಬೇಡಿದನು. ಬಲಿ ಅದನ್ನು ತೆಗೆದುಕೋ ಎ೦ದು ಹೇಳಿದ ಮೇಲೆ 
ಬಾಲಕ ಸಣ್ಣ ಆಕಾರವನ್ನುಅ೦ತರಿಕ್ಷ ಮುಟ್ಟುವಂತೆ ದೂಡ್ಡದಾಗಿ ಬೆಳೆಸಿ, ಭೂಮಿಯನ್ನೆಲ್ಲಅಳೆದು 
ಒಂದೆ ಹೆಜ್ಜೆ ಆಯಿತು ಎಂದು, ಆಕಾಶವನ್ನೆಲ್ಲ ಅಳೆದು ಇನ್ನೊಂದು ಹೆಜ್ಜೆ ಆಯಿತು ಎಂದು 


ಮೂರನೆಯ ಹೆಜ್ಜೆಗೆ ಸ್ಥಳ ಕೊಡು ಎಂದು ಕೇಳಿದನು. ಬಲಿ, “ಅದನ್ನು ನನ್ನ ತಲೆಯಮೇಲಿಡು” 
ಎಂದು ಹೇಳಲು, ಅವನ ತಲೆಯನ್ನು ಮೆಟ್ಟಿ ಅವನನ್ನು ಪಾತಾಳಕ್ಕೆ ಅವುಕಿ, ದೇವತೆಗಳನ್ನು 
ರಕ್ಷಿಸಿದನು. 


ಈ ಎರಡು ಕಥೆ ವಾಸ್ತವವಾದ ವ್ಯವಹಾರಗಳ ಕಥೆ ಅಲ್ಲ ಎನ್ನುವುದು ಸ್ಪಷ್ಟ. ಇವಕ್ಕೆ 
ಸಂಕೇತಾರ್ಥ ಇರಬೇಕು. ಕ್ಷತ್ರಿಯರನ್ನುಕೊ೦ದ ಪರಶುರಾಮನ ಕಥೆ ಸಹಜ ಆಗಿರುವುದು ಸಾಧ್ಯ. 
ಶ್ರೀರಾಮ ರಾವಣನನ್ನು ಕೊ೦ದ ಕಥೆಯೂ ಸಹಜ. ಬಲರಾಮ, ಕೃಷ್ಣರ ಕಥೆ ಮೂಲದಲ್ಲಿ ಸಹಜ. 
ಇರುತ್ತ ಈ ಎರಡು ಕಥೆಗಳ ಮೂರ್ತಿಗಳನ್ನು ಪ್ರಭಾವಶಾಲಿಯಾಗಿ ಮಾಡಲು ಪೌರಾಣಿಕರು 
ಅದ್ಭುತಗಳನ್ನು ಆರೋಪಿಸಿ ಶ್ರೀರಾಮ, ಶ್ರೀಕೃಷ್ಣ ಇವರನ್ನು ಮಹಿಮಾವಂತರಾಗಿ ಮಾರ್ಪಡಿಸಿದ್ದು 
ಕಾಣುತ್ತದೆ. ಶ್ಲೋಕದ ಬೌದ್ಧಾವತಾರದ ಕಲ್ಪನೆ ಜಿನಮತವನ್ನುಕುರಿತದ್ದುಎಂದು ಕಾಣುತ್ತದೆ. ಕಲ್ಕಿ 
ಅವತಾರ ಪೌರಾಣಿಕರ ಅಪೇಕ್ಷಯ ಅವತಾರ. 


ವಿಷ್ಣುವಿನ ಈ ಅವತಾರಗಳಲ್ಲದೆ, ಪುರಾಣಗಳು ಇತರ ದೇವತೆಗಳನ್ನು ಕುರಿತು 
ಕಥೆಗಳನ್ನು ನಿರ್ಮಿಸಿದವು. ಪುರಾಣಗಳೇ ಹದಿನೆ೦ಟು ಇವೆ. ಜೊತೆಗೆ ಹದಿನೆಂಟು 
ಉಪಪುರಾಣಗಳು ಉಂಟು. ಇವುಗಳಲ್ಲಿ ಈಗಲೂ ಪ್ರಚಾರದಲ್ಲಿರುವುವು ಎರಡು, 
ವಿಷ್ಣುಪುರಾಣ, ಭಾಗವತ. ವಿಷ್ಣುಪುರಾಣ ಭಾರತದ ಕೃಷ್ಣನನ್ನು ಅವತಾರ ಪುರುಷನನ್ನಾಗಿ ಭಾವಿಸಿ, 
ಅವನ ಮಹಿಮೆಯನ್ನು ಪ್ರಕಟಿಸುವ ಅನೇಕ ಅದ್ಭುತಗಳನ್ನು ವರ್ಣಿಸುತ್ತದೆ. ಭಾಗವತ ಪುರಾಣ 
ಈ ಮನೋಧರ್ಮವನ್ನು ಮುಂದರಿಸಿ ಕೃಷ್ಣನನ್ನು ಮತ್ತಷ್ಟು ಹೆಚ್ಚಿನ ದೈವೀಪುರುಷ ಎ೦ದು 
ಚಿತ್ರಿಸುತ್ತದೆ. 


ಪುರಾಣಗಳ ಕಾಲದಲ್ಲಿ ದೈವವನ್ನು ಕುರಿತ ಭಕ್ತಿ ಮನುಷ್ಯನ ಉದ್ಧಾರಕ್ಕೆ ಮುಖ್ಯ ಮಾರ್ಗ 
ಎಂಬ ನಂಬಿಕೆ ಬೆಳೆದು ಶ್ರೀಕೃಷ್ಣಮುಖ್ಯ ಮೂರ್ತಿಯಾದ ಹಲವು ಪಂಥಗಳು ರೂಪುಗೊಂಡವು. 
ಈ ಪಂಥಗಳಲ್ಲಿ ಕೃಷ್ಣನ ಮೂರ್ತಿ ಮತ್ತಷ್ಟು ಮಾರ್ಪಟ್ಟಿದೆ. ಭಕ್ತಿಪಂಥ ಮತ್ತಷ್ಟು ಬೆಳೆದಂತೆ ಈ 
ಮಾರ್ಪಟ್ಟ ಮೂರ್ತಿ ಮತ್ತಷ್ಟು ಮಾರ್ಪಟ್ಟಿತು. 

ಪ್ರಾಯಶಃ ಈ ಘಟ್ಟದಲ್ಲಿಧರ್ಮದ ಪ್ರಮುಖ ಪ್ರವರ್ತಕರೊಬ್ಬರು ದೈವವನ್ನುಕುರಿತ ಈ 
ಹಲವು ಭಾವಗಳನ್ನು ಸಮನ್ವಯಗೊಳಿಸಿ ಗೀತೆಯಲ್ಲಿ ಅದರ ನಿಷ್ಕೃಷ್ಟ ರೂಪವನ್ನು ಸೇರಿಸಿದರು. 
ಆ ರೂಪದ ಮುಖ್ಯ ಕಲ್ಪನೆ ಈ ಶ್ಲೋಕಗಳಲ್ಲಿ ಕಾಣುತ್ತದೆ. 


ಯತಃ ಪ್ರವೃತ್ತಿರ್ಭೂತಾನಾ೦ ಯೇನ ಸರ್ವಮಿದಂ ತತಂ 


ಅವ 


ಸ್ವಕರ್ಮಣಾ ತಮಭ್ಯರ್ಚ್ಯ ಸಿದ್ಧಿ೦ವಿ೦ದತಿ ಮಾನವಃ 
ಅಹಮಾತ್ಮಾಗುಡಾಕೇಶ ಸರ್ವಭೂತಾಶಯಸ್ಥಿತಃ 
ಅಹಮಾದಿಶ್ಚಮಧ್ಯಂ ಚ ಭೂತಾನಾಮ೦ತ ಏವಚ 

ಈಶ್ಗರಃ ಸರ್ವಭೂತಾನಾಂ ಹೃದ್ದೇಶೇ*ರ್ಜುನತಿಷ್ಠತಿ 
ಭ್ರಾಮಯನ್‌ ಸರ್ವಭೂತಾನಿ ಯಂತ್ರಾರೂಢಾ ನಿ ಮಾಯಯಾ 
ಮತ್ತಃ ಪರತರಃ ನಾನ್ಯಶ್ಶಿ೦ಚಿದಸ್ತಿ ಧನಂಜಯ 

ಮಯಿ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣಾ ಇವ 

ಯೇ ಯಧಾ ಮಾಂ ಪ್ರಪದ್ಯಂತೇ ತಾನ್‌ಸ್ತಥೈವ ಭಜಾಮ್ಯಹ೦ 
ಸರ್ವಧರ್ಮಾನ್‌ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ 
ಅಹ೦ತ್ವಾ ಸರ್ವಪಾವೇಭ್ಯಃ ಮೋಕ್ಷಯಿಷ್ಯಾಮಿ ಮಾಶುಚಃ 


ಜೀವಜಾತದ ಮೂಲ ಯಾವುದು, ಯಾವುದು ಈ ಸೃಷ್ಟಿಯನ್ನು ವ್ಯಾಪಿಸಿದೆ, ತನ್ನ 
ಕರ್ಮವನ್ನು ಮಾಡಿ ಅದನ್ನುಪೂಜಿಸುವ ಮನುಷ್ಯಸಿದ್ದಿಯನ್ನು ಪಡೆಯುತ್ತಾನೆ. 

ಅರ್ಜುನ, ಸರ್ವಭೂತಗಳ ಹೃದಯದಲ್ಲಿರುವ ಆತ್ಮನಾನು. ಎಲ್ಲ ಜೀವಗಳ ಮೊದಲು, 
ಮಧ್ಯೆ ಕೊನೆ, ಇದೆಲ್ಲನಾನೇ. 


ಈಶ್ವರ ಸರ್ವಭೂತಗಳ ಹೃದ್ಧೇಶದಲ್ಲಿ ನೆಲೆಸಿದ್ದಾನೆ, ಅರ್ಜುನ. ಯಂತ್ರಗಳಲ್ಲಿರುವ 
ಅವನ್ನೆಲ್ಲ ಅವನು ತನ್ನಮಾಯೆಯ ಮೂಲಕ ಸುತ್ತಿಸುತ್ತಾನೆ. 


ನಾನಲ್ಲದೆ ಬೇರೆ ಒ೦ದು ನನಗಿ೦ತ ಹಿರಿಯದೆನ್ನುವುದು ಯಾವುದೂ ಇಲ್ಲ ಒ೦ದು 
ದಾರದಲ್ಲಿ ಪೋಣಿಸಿರುವ ಮಣಿಗಳಂತೆ ಸೃಷ್ಟಿ ಎಲ್ಲನನ್ನಲ್ಲಿ ಪೋಣಿಸಿ ನಿಂತಿದೆ. 


ಯಾರು ನನ್ನನ್ನು ಯಾವ ರೀತಿ ಸಮೀಪಿಸುತ್ತಾರೆ ಅದೇ ರೀತಿಯಿಂದ ನಾನು ಅವರನ್ನು 
ನೋಡಿಕೂಳ್ಳುತ್ತೇನೆ. 


ಬೇರೆ ಎಲ್ಲ ಕ್ರಮವನ್ನೂ ಬಿಟ್ಟು ನನ್ನನ್ನು ಮರೆಹೊಗು. ನಾನು ನಿನ್ನನ್ನು ಎಲ್ಲ 
ಕಷ್ಟದಿ೦ದಲೂ ಪಾರುಮಾಡುತ್ತೇನೆ. ಚಿಂತೆ ಬೇಡ. 


ಪುರಾಣಗಳ ಬೆಳವಣಿಗೆಯ ಒಂದು ಘಟ್ಟದಲ್ಲಿ ಸನಾತನ ಧರ್ಮದ ದೇವ 
ಸಮುದಾಯಕ್ಕೆ ನಮ್ಮ ಜನರೊಂದಿಗೆ ಸಂಪರ್ಕ ಬೆಳಸಿದ ಇತರ ದೈವಗಳೂ ಬಂದು ಸೇರಿದವು. 


ಶ್ರ 
ಇಂಥ ಒಂದು ದೈವ ಗಣಪತಿ. 


ದೈವದ ಮಹಿಮೆಯನ್ನು ಪ್ರಕಟಿಸುವ ಮುಖ್ಯ ಉದ್ದೇಶದಿ೦ದ ಪ್ರವೃತ್ತವಾದ ಕಾರಣ, 
ಪುರಾಣಗಳು, ತಾವು ಹೇಳುತ್ತಿರುವ ಕಥೆ ನಡೆದದ್ದಾಗಿರಬಹುದು ಎಂದು ಕಾಣಲಿ ಎಂಬ 
ನಿರ್ಬಂಧವನ್ನು ಬಿಟ್ಟವು. ದೈವದ ಮಹಿಮೆಗೆ ಮಿತಿ ಏನು? ದೈವ ಸರ್ವಶಕ್ತ. ಅದು ಏನನ್ನು 
ಬೇಕಾದರೂ ಮಾಡಬಲ್ಲದು. ಈ ಭಾವನೆಯಿ೦ದ ರಚಿತವಾದ ಕಥಾನಕಗಳು ರಾಮಾಯಣ 
ಭಾರತಗಳಲ್ಲಿ ವಿಪುಲವಾಗಿ ಸೇರಿಕೊ೦ಡವು. ಇತರ ಪುರಾಣಗಳಲ್ಲಿ ಆ ಕ್ಷಣದಲ್ಲಿ ಕಥೆಯ ಮುಖ್ಯ 
ಮೂರ್ತಿಯಾಗಿದ್ದ ದೈವ ಇತರ ದೈವಗಳಿಗಿ೦ತ ಹೆಚ್ಚು ಎನ್ನುವುದನ್ನು ಸ್ಥಾಪಿಸುವುದಕ್ಕಾಗಿ ಸಾಧ್ಯ. 
ಸ೦ಭಾವ್ಯ ಸಾಧು, ಎನ್ನಲೂ ಬಾರದ ಸ೦ಗತಿಗಳನ್ನುಧಾರಾಳವಾಗಿ ಹೇಳಿಬಿಟ್ಟವು. ಈ ಕಥೆಗಳನ್ನು 
ಹೇಳುವ ಸಂಭ್ರಮದಲ್ಲಿ ವೇದಗಳ ಪರಿಣತ ಅವಸ್ಥೆಯಲ್ಲಿ'ಏಕ೦ ಸತ್‌' ಎಂದು ಹೇಳಿಸಿಕೊಂಡು 
ಉಪನಿಷತ್ತುಗಳಲ್ಲಿ ಏಕಮಾತ್ರವಾದ ಬ್ರಹ್ಮಾ ಎಂದು ವರ್ಣನೆ ಪಡೆದ ಪರಾತ್ನರ ತತ್ತ್ವ ಪರಸ್ಪರ 
ಕದನಮಾಡುವ ನೂರು ದೇವರಾಗಿ ಹೋಯಿತು. 


ಹೀಗೆ ಗೊಂದಲದಲ್ಲಿ ಇಳಿದ ದೈವವನ್ನು ಕುರಿತ ಕಲ್ಪನೆ ಈ ವೇಳೆಗೆ ಸನಾತನ ಧರ್ಮದ 
ಅನುಯಾಯಿಗಳ ಸಂಪರ್ಕಕ್ಕೆ ಬಂದಿದ್ದ ಇತರ ಜನ ಸಮುದಾಯಗಳ ಪೂಜೆಗಳ ಮೂರ್ತಿಗಳನ್ನು 
ಅಂಗೀಕರಿಸಿ ಮತ್ತಷ್ಟು ವಿಸ್ತಾರವಾಯಿತು. 


ಹೀಗೆ ಸನಾತನ ಧರ್ಮದ ಶೈವಸಮುದಾಯದಲ್ಲಿ ಸೇರಿದ ಕೆಲವು ದೇವರು 
ಬಸವಣ್ಣನವರು ಹೆಸರಿಸಿದ ಮಾರಯ್ಯ ಬೀರಯ್ಯ ಅಂತರ, ಬೆ೦ತರ, ಕ೦ತರ, ಮಾಲಯ್ಯ 
ಕೇತಯ್ಯ ಕನಕದಾಸರು ಹೆಸರಿಸಿದ ಎಕ್ಕನಾಟಿ, ಎಲ್ಲಮ್ಮ ಮಾರಿ, ದುರ್ಗಿ ಚೌಡಿ. 


ಹೀಗೆ ಪೂಜೆ ಪಡೆಯುವ ಸಮುದಾಯಕ್ಕೆ ಈಜಿಗೆ ಶನೇಶ್ವರ ಸೇರಿದ್ದಾನೆ. ಬೆ೦ಗಳೂರು 
ನಗರದಲ್ಲಿ ಜನ, ಒಬ್ಬ ಭಕ್ತರು ಶನೇಶ್ವರ ದೇವರು ಎ೦ದು ಒಬ್ಬ ಮೂರ್ತಿಯನ್ನು ಸಣ್ಣ ರಥ 
ಒ೦ದರಲ್ಲಿ ಕುಳ್ಳಿರಿಸಿ, ರಥವನ್ನು ಬೀದಿ ಬೀದಿಯಲ್ಲಿ ಎಳೆದುಕೊ೦ಡು ಹೋಗುತ್ತಿರುವುದನ್ನು 
ಕಂಡಿದ್ದಾರೆ. 


ಮಹಾಭಾರತದ ಈಗಿನ ರೂಪದಲ್ಲಿ ಶಿವ ವಿಷ್ಣು ಹಲವು ಕಡೆ ಪರಸ್ಪರ ಸ್ಪರ್ಧಿಸುವ 
ಎರಡು ದೇವರಾಗಿ ಕಾಣುತ್ತಾರೆ. ಇರುತ್ತ ಅದರ ಒಂದು ಶ್ಲೋಕ, ರುದ್ರೋನಾರಾಯಣಶ್ಚೈವ 
ತತ್ವಮೇಕ೦ ದ್ವಿಧಾಕೃತ೦ ಎನ್ನುತ್ತದೆ ಒಂದು ಸಂದರ್ಭದಲ್ಲಿ ಈಶ್ವರ, ನನ್ನನ್ನು ವಿಷ್ಣುವನ್ನು 
ಬೇರೆಯೆಂದು ಎಣಿಸುವವರು ನನಗೆ ಇಷ್ಟರಲ್ಪ ಎನ್ನುತ್ತಾನೆ. ಅಹುದಾದರೂ ಶಿವ ವಿಷ್ಣು ಬೇರೆ 
ಎನ್ನುವ ಭಾವ ಕಡಿಮೆಯಾಗಲಿಲ್ಲ 


ವೇದಗಳ ಕಾಲದಿಂದ ಬೆಳೆದು ಬಂದ ದೈವದ ಕಲ್ಪನೆಗಳಲ್ಲಿ ಹೀಗೆ ಶಿವ, ವಿಷ್ಣು 
ಮುಖ್ಯವಾಗಿ ನಿ೦ತರು. ರಾಮ, ಕೃಷ್ಣ ವಿಷ್ಣುವಿನ ಅವತಾರಗಳೆ೦ದು ಪೂಜೆಯ ವಸ್ತುಗಳಾದರು. 
ಯಾವುದೋ ಕಾರಣದಿಂದ ಗಣಪತಿ ಇವರ ಜೊತೆಗೆ ನಿಂತನು ಶಿವನ ಮಗ ಆದನು. ಶಿವ 
ವಿಷ್ಣುವಿನ ತಂಗಿಯನ್ನು ಮದುವೆಯಾದನು. ಹೀಗೆ ದೈವಗಳಲ್ಲಿ ಸಂಬಂಧಗಳು ಮೂಡಿದವು. 
ಸಂಪರ್ಕಿಸಿ ಬಂದ ಇತರ ಸಮುದಾಯಗಳ ದೇವತೆಗಳೂ ಒಂದಲ್ಲ ಒಂದು ಭಾವದಿಂದ 
ಧರ್ಮದ ದೈವಗಳ ಸಮುದಾಯದಲ್ಲಿ ಸ್ಥಾನವನ್ನು ಪಡೆದರು. ಗ್ರಾಮದೇವತೆ ಮಾರಿ, ಕಾಳಿ 
ದೇವತೆಯ ಒಂದು ರೂಪ. ಕಾಳಿ ದುರ್ಗಾದೇವಿಯ ಒಂದು ರೂಪ. ದುರ್ಗಾ ಶಿವನ ಪತ್ನಿ, ಕೃಷ್ಣನ 
ತಂಗಿ. 


ಹೀಗಾಗಿ ಸನಾತನ ಧರ್ಮದ ದೈವ ನೂರು ರೂಪಗಳನ್ನು ಪಡೆಯಿತು. ಒಂದೊಂದು 
ರೂಪವೂ ವಾಡಿಕೆಯಿ೦ದ ಬಂದಿದ್ದ ರೀತಿಯಲ್ಲಿ ಪೂಜೆಯನ್ನು ಪಡೆಯುತ್ತ ಸನಾತನ ಧರ್ಮದ 
ವಿಸ್ತಾರವಾದ ಭೂಮಿಕೆಯಲ್ಲಿ ಒ೦ದು ಸ್ಥಾನವನ್ನು ಪಡೆಯಿತು. 


ಹೀಗೆ ಬಹುಕಡೆಯಿ೦ದ ಬಂದ ದೇವರನ್ನು ಕುರಿತ ಭಾವನೆಗಳ ಸಮರ್ಥನಕ್ಕೇ 
ಇರಬೇಕು, ಭಗವದ್ಗೀತೆ “ಯೇ ಯಧಾ ಮಾಂ ಪ್ರಪದ್ಯಂತೇ ತಾನ್‌ ತಥೈವ ಭಜಾಮೃಹಂ” ಎಂಬ 
ವಾಕ್ಯವನ್ನು ಹೇಳಿತು. ಎಂದ ಮೇಲೆ ದೈವವನ್ನು ಕುರಿತ ಭಾವ ಯಾವುದು, ಅದು ಮುಖ್ಯವಲ್ಲ 
ಹಾಗೆ ನಂಬಿದವರು ತಮ್ಮ ಆ ಭಾವದಿಂದ ದೇವರಿಗೆ ಸೇವೆ ಸಲ್ಲಿಸುತ್ತಾರೆ. ಆ ಭಾವ 
ಉನ್ನತವಾದರೂ ಸರಿ, ಅಲ್ಲವಾದರೂ ಸರಿ ದೈವ ಅದನ್ನು ಅಂಗೀಕರಿಸುತ್ತದೆ. ಸೇವೆ ಸಲ್ಲಿಸಿದ 
ಭಕ್ತನಿಗೆ ಫಲವನ್ನುನೀಡುತ್ತದೆ. 


ಪುರಾಣಗಳ ಕ್ರಮ 


ದೈವದ ಮಹಿಮೆಯನ್ನು ಪ್ರಕಟಿಸುವ ಉದ್ದೇಶದಿ೦ದ ಪುರಾಣಗಳು, ಅಸಾಧ್ಯ 
ಅಸ೦ಭಾವ್ಯ ಅಸಾಧು ಆದ ಕತೆಗಳನ್ನು ಕಟ್ಟಿದುವು ಎ೦ದು ಹೇಳಿದ್ದಾಗಿದೆ. ಪುರಾಣಕಾರರು 
ತಾವು ಹೊಸದಾಗಿ ನಿರ್ಮಿಸಿದ ಕತೆಗಳಲ್ಲಿ ಇಂಥ ಸಂಗತಿಗಳನ್ನು ಸೇರಿಸಿದ್ದಲ್ಲದೆ ಆ ಮುನ್ನ 
ಪ್ರಚಾರಕ್ಕೆ ಬ೦ದು ಜನಪ್ರಿಯ ಆಗಿದ್ದ ರಾಮಾಯಣ ಭಾರತಗಳಲ್ಲೂ ಅನೇಕ ಸ೦ಗತಿಗಳನ್ನು 
ಸೇರಿಸಿದರು. ವಾಲ್ಕೀಕಿಯ ಕಾವ್ಯ ಎಂದು ಈಗ ಪ್ರಚಾರದಲ್ಲಿರುವ ರಾಮಾಯಣ ಗ್ರಂಥದಲ್ಲಿ 
ವಾಲ್ಮೀಕಿಯ ಕೃತಿಯಲ್ಲದ ಭಾಗ ಹಲವು ಇವೆ ಎಂದು ನಾನು ಸುಮಾರು ಐವತ್ತು ವರ್ಷದ ಹಿಂದೆ 
ನಮ್ಮ ಜನರಿಗೆ ವಿಜ್ಞಾಪಿಸಿದೆನು. ಈಚೆಗೆ ಬರೋಡಾ ನಗರದ ಒಂದು ಅನ್ವೇಷಕ ಸಂಸ್ಥೆ 
ರಾಮಾಯಣದ ಪರಿಷ್ಕೃತ ಸಾರ ಒಂದನ್ನು ಪ್ರಕಟಿಸಿದೆ. ಹಲವು ಪ್ರಾಚೀನ ಹಸ್ತಪ್ರತಿಗಳ 
ಪರಿಶೀಲನದಿ೦ದ ಮೂಲಕೃತಿ ಯಾವುದು ಎನ್ನುವುದು ಈ ಪರಿಷ್ಕರಣದಲ್ಲಿತಕ್ಕಷ್ಟು ನಿಶ್ಚಯವಾಗಿ 
ಕಾಣುತ್ತದೆ. ನಾನು ಹಿ೦ದಿ ಕಾವ್ಯದ ಕೆಲವು ಭಾಗಗಳು ವಾಲ್ಮೀಕಿಯ ಕೃತಿ ಅಲ್ಲಎ೦ದ ನನ್ನ ಊಹೆ 
ಸರಿ ಎಂದು ಈ ಪರಿಷ್ಕರಣದ ಪರಿಶೀಲನದಲ್ಲಿ ಸ್ಥಿರಪಟ್ಟಿದೆ. ಇಂಥ ಸಂಗತಿಗಳನ್ನು ಪ್ರಕ್ಷೇಪ 
ಎ೦ದು ಕರೆಯುವುದು ಪದ್ಧತಿ. ಈಗನ ಪ್ರಚಾರದಲ್ಲಿರುವ ರಾಮಾಯಣ ಕಾವ್ಯದಲ್ಲಿ ಈ ಮುಂದೆ 
ಹೇಳುವ ಪ್ರಸ೦ಗಗಳು ಪ್ರಕ್ಷೇಪಗಳು ಎನ್ನಲು ಪ್ರಮಾಣ ದೊರೆಯುತ್ತವೆ. 


ನೋಂ 
ಪ್ರಕ್ಷೇಪಣ 


ಪ್ರಕ್ಷೇಪಗಳಲ್ಲಿ ಒ೦ದು ದೊಡ್ಡ ಭಾಗ ಈಗ ಉತ್ತರಕಾಂಡ ಎಂದು ಪ್ರಚಾರದಲ್ಲಿರುವ 
ರಚನೆ. ಕೆಲವು ನೂರು ವರ್ಷಗಳ ಹಿಂದೆ ಬರೆದ ಒಂದು ಹಳೆಯ ಪ್ರತಿಯಲ್ಲಿ ಆರು ಕಾಂಡದ 
ಗ್ರಂಥದ ಕೊನೆಗೆ “ಶ್ರೀಮದ್ರಾಮಾಯಣ೦ ಸಮಾಪ್ತಂ ಉತ್ತರಕಾಂಡಳ” ಎ೦ಬ ವಾಕ್ಯ ಇದೆ. 
ಆಮೇಲೆ ಉತ್ತರಕಾ೦ಡ ಬರುತ್ತದೆ. ಎ೦ದರೆ ಆಗಿನ ಕಾಲಕ್ಕೆ ಉತ್ತರಕಾ೦ಡ ರಾಮಾಯಣದ 
ಒಂದು ಭಾಗ ಅಲ್ಲ ಎನ್ನುವ ಭಾವ ಇದ್ದಿತು. ಕಾಂಡದ ಕಥನದ ಪರಿಶೀಲನ ಈ ಭಾವವನ್ನು 
ಸ್ಥಿರಪಡಿಸುತ್ತದೆ. 


€ 


ಈ ಕಾಂಡವನ್ನು ಬಿಟ್ಟು ಉಳಿದ ಆರು ಕಾಂಡಗಳಲ್ಲಿ ಮೊದಲ ಕಾಂಡ ಆರಂಭದಲ್ಲಿ 
ಬೇರೆಯಾಗಿ ಇರಲಿಲ್ಲ. ಈಗಿನ ಅಯೋಧ್ಯಾಕಾ೦ಡ, ಬಾಲಕಾಂಡ ಆಗಿತ್ತು ಬಾಲಕಾಂಡ ಆಮೇಲೆ 


ರಚಿತವಾಗಿ ಬೇರೆ ಒಂದು ಕಾಂಡವಾಗಿ ಕಂಡು ಅಯೋಧ್ಯಾಕಾ೦ಡದ ಕಥೆ ಈ ಹೆಸರಿನಿಂದ 
ಪ್ರತ್ಯೇಕ ಆಯಿತು. ಬಾಲಕಾ೦ಡದಲ್ಲಿ ಮೊದಲ ನಾಲ್ಕು ಸರ್ಗ ಪ್ರಕ್ಷಿಪ್ತ ಮುಂದಿನ ಕಥೆಯಲ್ಲಿ 
ಶ್ರೀರಾಮನ ಜನ್ಮದ ಕಥೆ, ಸಗರನ ಮಕ್ಕಳು ನೆಲವನ್ನು ಬಗೆದು ಸಮುದ್ರವನ್ನು ಮಾಡಿದ ಕಥೆ, 
ಭಗೀರಥ ಗಂಗೆಯನ್ನು ತಂದನೆಂಬ ಕಥೆ, ಈ ಪ್ರಸಂಗದಲ್ಲಿ ಬರುವ ಕಾರ್ತಿಕೇಯನ ಜನ್ಮದ ಕಥೆ, 
ಶ್ರೀರಾಮ ಪರಶುರಾಮರ ಕಾಳಗದ ಕಥೆ, ಅಹಲ್ಯೆಯ ಕಥೆ, ಇವೆಲ್ಲ ಪ್ರಕ್ಷಿಪ್ತ ಕಥನಗಳು. 


ಅಯೋಧ್ಯಾಕಾ೦ಡದಲ್ಲಿ ಕಚ್ಚಿತ್‌ ಸರ್ಗ ಎ೦ದು ಹೆಸರಾಗಿರುವ ಒ೦ದು ಸರ್ಗ, 
ಅರಣ್ಯಕಾ೦ಡದಲ್ಲಿ ಬರುವ ಕಾಕಾಸುರನ ಕಥೆ, ಪ್ರಕ್ಷಿಪ್ತ ಎನ್ನುವುದು ಪೂರ್ವದಿ೦ದ ಬ೦ದಿರುವ 
ನಂಬಿಕೆ. 


ಬಾಲಕಾ೦ಡದಲ್ಲಿ ಬರುವ ವಸಿಷ್ಠ ವಿಶ್ವಾಮಿತ್ರರ ಮಧ್ಯದ ಕಲಹದ ಕಥೆ, ರಾಮ, ಭರತ, 
ಭರದ್ವಾಜಮಹರ್ಷಿಯ ಆಶ್ರಮಕ್ಕೆ ಹೋಗಿದ್ದರೆಂಬ ಪ್ರಸಂಗಗಳು, ಶ್ರೀರಾಮ ಅರಣ್ಯವಾಸದ 
ದಿನಗಳಲ್ಲಿ ಅಗಸ್ತ್ಯ ಮಹರ್ಷಿಯ ಆಶ್ರಮಕ್ಕೆ ಹೋಗಿದ್ದನೆಂಬ ಕಥೆ, ಯುದ್ಧದ ಮಧ್ಯೆ ಅಗಸ್ತ್ಯ 
ಮಹರ್ಷಿ ಬಂದು ಶ್ರೀರಾಮನಿಗೆ ಆದಿತ್ಯ ಹೃದಯವನ್ನುಉಪದೇಶಮಾಡಿ, ಅವನು ರಾವಣನನ್ನು 
ಸ೦ಹರಿಸುವುದರಲ್ಲಿ ಸಹಾಯ ನೀಡಿದನು ಎಂಬ ಕಥೆ ಇವು ಈ ಖಷಿಗಳ ಮಾಹಾತ್ಮ್ಯವನ್ನು 
ಹೊಗಳಲು ಸೇರಿದ ಕಥೆಗಳು. 


ಅರಣ್ಯ ಕಾಂಡದಲ್ಲಿ ಶೂರ್ಪನಖಿ ಆಶ್ರಮಕ್ಕೆ ಬಂದು ತೊಂದರೆ ಕೊಟ್ಟಾಗ ಲಕ್ಷ್ಮಣ 
ಅವಳ ಕಿವಿ ಮೂಗನ್ನು ಕೊಯ್ದನು ಎ೦ಬ ಕಥೆ, ಅವಳು ಹೋಗಿ ರಾವಣನಿಗೆ ಜನಸ್ಥಾನದ ಅವನ 
ಪಾಳ್ಯವನ್ನು ರಾಮ ನಾಶಮಾಡಿದನು ಎನ್ನುವುದನ್ನುಎರಡನೆಯ ಬಾರಿ ತಿಳಿಸಿದಳು ಎನ್ನುವ ಕಥೆ, 
ಖರ ರಾಮನನ್ನು ದಂಡಿಸುವುದಕ್ಕೆ ಹದಿನಾಲ್ಕು ಸಾವಿರ ರಾಕ್ಷಸರನ್ನು ಕಳುಹಿಸಿ ರಾಮ ಒಬ್ಬನೇ 
ಅವರನ್ನೆಲ್ಲ ಕೊಂದ ಎನ್ನುವುದು, ಸೀತಾದೇವಿಯನ್ನು ಹುಡುಕಲು ಲಂಕೆಗೆ ಹೋದ ಹನುಮಂತ 
ಸಮುದ್ರವನ್ನು ಆಕಾಶದಲ್ಲಿ ಹಾರಿ ದಾಟಿದ ಎನ್ನುವುದು, ಸೀತಾದೇವಿಯೊಡನೆ ಮಾತನಾಡಿದ 
ಬಳಿಕ ಆಶೋಕವನವನ್ನುಭ೦ಗಮಾಡಿದ, ತನ್ನನ್ನುದ೦ಡಿಸಲು ಬ೦ದ ರಾವಣನ ಮಗ ಅಕ್ಷನನ್ನು 
ಕೊ೦ದ, ರಾವಣನನ್ನು ಅವನ ಸಭೆಯಲ್ಲಿ ಧಿಕ್ಕರಿಸಿದ ಎ೦ಬ ಕಥೆ, ವಾನರಸೇನೆ ಲಂಕೆಗೆ 
ಹೋಗಲು ಸಮುದ್ರ ದಾರಿಕೊಡಲಿಲ್ಲ ಎಂದು ಶ್ರೀರಾಮ ಕೋಪಗೊಂಡಾಗ ಸಮುದ್ರ ಪುರುಷ 
ರೂಪದಲ್ಲಿ ಬಂದು ಅವನ ಕ್ಷಮೆ ಬೇಡಿ, ಅವನು ಹೇಗೆ ನಡೆದುಕೊಳ್ಳಬೇಕೆಂದು ತಿಳಿಸಿದನು 
ಎನ್ನುವುದು, ಯುದ್ಧದಲ್ಲಿ ರಾವಣ ರಥದಲ್ಲಿ ಕುಳಿತಿರುತ್ತ ರಾಮ ನೆಲದಮೇಲೆ ನಿಂತು 
ಯುದ್ಧಮಾಡುವುದು ಸರಿಯಲ್ಲ ಎಂದು ದೇವತೆಗಳ ಪ್ರಭು ಇಂದ್ರ ಅವನಿಗೆ ತನ್ನ ರಥವನ್ನು 


ಕಳುಹಿಸಿಕೊಟ್ಟ ಎನ್ನುವುದು, ಯುದ್ಧದ ಕೊನೆಯಲ್ಲಿ ರಾಮನ ಬಾಣ ರಾವಣನ ತಲೆಯನ್ನು 
ಕಡಿದರೂ ಅದು ಮತ್ತೆ ಮತ್ತೆ ನೂರುಬಾರಿ ಕಂಡು ನೂರೊಂದನೆಯ ಬಾಣ ಹಗೆಯ ಪಾಡನ್ನು 
ಮುಗಿಸಿತು ಎನ್ನುವುದು, ಇವು ಪಾತ್ರಗಳ ಮಹಿಮೆಯನ್ನು ಹೆಚ್ಚಿಸಲು ಸೇರಿದ ಅದ್ಭುತ 
ವಿಚಾರಗಳು. ಇಂಥ ವಿವರ ಇನ್ನೂ ಹಲವು ಉಂಟು, ಈ ವಿಷಯವನ್ನೆಲ್ಲ ನಾನು ಉತ್ತರಕಾಂಡ 
ವಿಚಾರ ಎ೦ಬ ಪುಸ್ತಕ ಮತ್ತು ಶ್ರೀರಾಮ ಪಟ್ಟಾಭಿಷೇಕ ಕಾವ್ಯದ ಟಪ್ಪಣಿಗಳಲ್ಲಿ ವಿವರ ವಿವರವಾಗಿ 
ಪರಿಶೀಲಿಸಿದ್ದೇನೆ. ಆಸಕ್ತಿ ಉಳ್ಳವರು ದಯವಿಟ್ಟು ಆ ಪುಸ್ತಕಗಳನ್ನು ನೋಡಿ ನಿರ್ಣಯಕ್ಕೆ 
ಬರಬಹುದು. 


ಇದರಂತೆ ಭಾರತದಲ್ಲಿ ಅನೇಕ ಸ೦ಗತಿ ಕೃಷ್ಣನ ಮಹಿಮೆಯನ್ನು ಸ್ಥಾಪಿಸುವುದಕ್ಕಾಗಿ 
ಸೇರಿದುವು. ಭಾರತ ಮೊದಲಲ್ಲಿ ೨೪,೦೦೦ ಶ್ಲೋಕಗಳ ಗ್ರ೦ಥ ಆಗಿದ್ದು ಕೃಷ್ಣನನ್ನು ಕುರಿತ ಈ 
ಪ್ರಸ೦ಗಗಳು, ಇತರ ಹಲವು ಕಾರಣಗಳಿ೦ದ ಸೇರಿದ ಇತರ ಭಾಗಗಳು, ಇವನ್ನು ಒಳಗೊ೦ಡು 
ಒ೦ದು ಲಕ್ಷ ಶ್ಲೋಕದ ಗ್ರ೦ಥ ಆಯಿತು. ಮೂಲಕೃತಿಯನ್ನು ಹೀಗೆ ಹಿಗ್ಗಿಸಿದ ಭಾಗಗಳ ಪಟ್ಟಿ 
ಒಂದನ್ನು ಮಾಡುವುದು ಸುಲಭ. 


ಈಗ ಪ್ರಚಾರದಲ್ಲಿರುವ ಮಹಾಭಾರತ ಗ್ರಂಥದ ಆರಂಭದಲ್ಲೆ ಎರಡು ಪಾರಗಳು 
ಸೇರಿರಬೇಕು ಎ೦ದು ತೋರುತ್ತದ. ಒ೦ದು ಮೂಲಪಾರ, ಎರಡನೆಯದು ಕೃಷ್ಣನನ್ನು ದೇವರ 
ಅವತಾರವೆಂದು ಭಾವಿಸಿದ ಭಾಗವತ ಪಂಥದ ಜನ ನಿರ್ಮಿಸಿದ ಪಾರ. 


ಕೌರವ ಪಾ೦ಡವರ ಮಧ್ಯದ ವೈರ ಸ್ಪಷ್ಟವಾಗಿ ಹೊರಗೆ ಕಂಡ ಸಂದರ್ಭ, ದುರ್ಯೋಧನ 
ಬೇಡಿದಂತೆ ಧೃತರಾಷ್ಟ್ರ ಒಪ್ಪಿ ಅಪ್ಪಣೆ ಕೊಟ್ಟು ದ್ಯೂತ ನಡೆಯಿತು ಎನ್ನುವ ಕಥೆ. ದ್ಯೂತ ಎರಡು 
ಬಾರಿ ನಡೆಯಿತು ಎನ್ನುವುದು ಈಗ ಕಾಣುವ ಕಥನ ಇರುತ್ತ ದುರ್ಯೋಧನ ತಂದೆಯನ್ನು 
ಬೇಡಿದ ಎನ್ನುವ ಭಾಗ, ಎರಡು ಬಾರಿಯೂ ಅದೇ ಮೊದಲ ಪ್ರಾರ್ಥನೆ ಎಂಬ ರೀತಿಯಲ್ಲಿ 
ಆರಂಭಿಸುತ್ತದೆ. ಕಥನದ ಮಧ್ಯದಲ್ಲಿ ಕೂಡ ಬಿರುಕು ಕಾಣುತ್ತದೆ. ಮೊದಲ ಬಾರಿ ನಡೆಯಿತು 
ಎ೦ಬ ದ್ಯೂತ ದಿಟದಲ್ಲಿ ನಡೆಯಲಿಲ್ಲ ಪಾ೦ಡವರು ಸೋತು ಅವರ ಪತ್ನಿ ಅಸಹಾಯಕಳಾಗಿ 
ಮರೆಹೊಕ್ಕು ಕೂಗಿಕೊ೦ಡಾಗ ಕೃಷ್ಣಅಕ್ಷಯ ವಸ್ತ್ರವನ್ನು ದಾನಮಾಡಿ, ಅವಳ ಮರ್ಯಾದೆಯನ್ನು 
ಕಾಪಾಡಿದ, ಎನ್ನುವುದನ್ನು ಹೇಳುವುದಕ್ಕಾಗಿ ಈ ಭಾಗ ಅದರಲ್ಲಿ ಸೇರಿತು ಎ೦ದು ಸ್ಪಷ್ಟವಾಗಿ 
ಕಾಣುತ್ತದೆ. 


ವನಪರ್ವದ ದೂರ್ವಾಸ ಪ್ರಸ೦ಗದ ಕಥೆ, ಜೊತೆಯ ಅಕ್ಷಯ ಪಾತ್ರೆಯ ಕಥೆ, ಹೀಗೆಯೇ 
ಕೃಷ್ಣನ ಮಹಿಮೆಯನ್ನು ಸ್ಥಾಪಿಸುವುದಕ್ಕೆ ಸೇರಿದ ಕಥೆಗಳು. ಪಾಂಡವರ ಜೀವನವನ್ನು 
ವರ್ಣಿಸುವಲ್ಲಿ ಕಾವ್ಯ ಪಾಂಡವರು ದಿನದಿನ ಬೇರೆ ಬೇರೆ ದಿಕ್ಕುಗಳಿಗೆ ಹೋಗಿ ಬೇಟೆ ಆಡಿ 
ಮಾಂಸವನ್ನು ತರುತ್ತಿದ್ದರು ಎ೦ದು ಹೇಳುತ್ತದೆ. ಆಶ್ರಮದಲ್ಲಿ ಅಕ್ಷಯ ಪಾತ್ರೆ ಒಂದು ಇದ್ದದ್ದು 
ದಿಟವಾದರೆ, ದಿನದಿನದ ಈ ಬೇಟೆ ಏಕೆ ಬೇಕಾಯಿತು? 


ಅವತಾರ ಪುರುಷನಾಗಿ ಕೃಷ್ಣ ಮೂರುಬಾರಿ ತನ್ನ ವಿಶ್ವರೂಪವನ್ನು ಪ್ರಕಟಿಸಿದನು 
ಎನ್ನುವ ಮೂರು ಪ್ರಸಂಗವೂ ಹೀಗೆಯೇ ಮೂಲದಲ್ಲಿ ಇಲ್ಲದೆ ಅದೇ ಉದ್ದೇಶದಿಂದ ಆ ಬಳಿಕ 
ಸೇರಿದ ಭಾಗ. ಒಳ್ಳೆಯವು ಎನ್ನಬಹುದಾದ ಈ ಸಂದರ್ಭಗಳಲ್ಲದೆ ಕೃಷ್ಣ ಪಾಂಡವರನ್ನು 
ಕಾಪಾಡಲು ತಪ್ಪು ದಾರಿಯನ್ನು ಹಿಡಿದ ಎನ್ನುವ ಪ್ರಸಂಗಗಳು ಬರುತ್ತವೆ. ಇಂಥ ಸಂಗತಿ ಕೃಷ್ಣ 
ಯುಧಿಷ್ಠಿರನಿಂದ ಒಂದು ಸುಳ್ಳು ಮಾತನ್ನು ಹೇಳಿಸಿ, ದ್ರೋಣ ಸಾಯುವಂತೆ ಮಾಡಿದ 
ಎನ್ನುವುದು, ಗದಾಯುದ್ಧದಲ್ಲಿ ಭೀಮನಿಗೆ ಹಗೆಯನ್ನು ತೊಡೆಯ ಮೇಲೆ ಹೊಡಿ ಎಂದು ಸನ್ನೆ 
ಮಾಡಿದ ಎನ್ನುವುದು , ಯುದ್ಧ ಮುಗಿದು ಪಾಂಡವರು ಧೃತರಾಷ್ಟ್ರನ ಬಳಿಗೆ ಬಂದಾಗ, ಈ 
ದೊಡ್ಡಪ್ಪ ಭೀಮನನ್ನು ಅಪ್ಪಿಕೊಳ್ಳಲು ಬಯಸಿದ, ಕೃಷ್ಣ ಅವನ ತೆಕ್ಕೆಗೆ ಒಂದು ಲೋಹದ 
ಪ್ರತಿಮೆಯನ್ನು ಕೂಡಿಸಿದ. ಧೃತರಾಷ್ಟ್ರ ಅಪ್ಪಿ ಆ ಪ್ರತಿಮೆ ನುಚ್ಚುನೂರಾಯಿತು, ಎನ್ನುವುದು, ಶಿವನ 
ಮಹಿಮೆಯನ್ನು ವಿಷ್ಣುವಿನ ಮಹಿಮೆಯನ್ನು ಸ್ಥಾಪಿಸಲು ಸೇರಿರುವ ಅನೇಕ ಭಾಗಗಳು. ವಿಷ್ಣುವಿನ 
ಪಾರಮ್ಯವನ್ನುಸ್ಥಾಪಿಸುವ ನಾರಾಯಣೀಯ ಎಂಬ ಭಾಗ, ಮೊದಲಲ್ಲಿಹೇಳಿರುವ ಸಂಗತಿಗಳನ್ನು 
ಮತ್ತೆ ಹೇಳುವ ಉಮಾಮಹೇಶ್ವರ ಸಂವಾದ ಎ೦ಬ ಭಾಗ; ಬ್ರಾಹ್ಮಣ ಶ್ರೇಷ್ಠ ಎ೦ದು ಸ್ಥಾಪಿಸಲು 
ಅನುಶಾಸನ ಪರ್ವದಲ್ಲಿ ಬರುವ ವಿಸ್ತಾರವಾದ ಪ್ರಸ೦ಗಗಳು, ಇವೆಲ್ಲ ಪುರಾಣಗಳ ದಿನದ 
ಆಚಾರ್ಯವರ್ಗದ ಜನ ತಮ್ಮಭಾವನೆಗಳ ಫಂ ಸೇರಿಸಿದ ಭಾಗಗಳು ಎನ್ನುವುದರಲ್ಲಿ 
ಸಂದೇಹವಿಲ್ಲ. ಇಂಥ ಸಂಗತಿ ಇನ್ನು ಹಲವು ಉಂಟು. ಈ ವಿಷಯವನ್ನು ಕುರಿತು ನನ್ನ 'ಭಾರತ 
ತೀರ್ಥ” ಎ೦ಬ ಕನ್ನಡ ಪುಸ್ತಕದಲ್ಲಿ 'ಮಹಾಭಾರತ-ಎ ಷಾರ್ಟ್‌ ಸ್ವಡಿ' ಎ೦ಬ ಇಂಗ್ಲೀಷ್‌ 
ಪ್ರಬಂಧದಲ್ಲಿ ವಿವರವಾದ ಪರಿಶೀಲನೆ ಇದೆ. ಈ ವಿಷಯದಲ್ಲಿ ಇನ್ನಷ್ಟು ವಿವರವನ್ನು ತಿಳಿಯಲು 
ಆಸಕ್ತಿ ಉಳ್ಳವರು ದಯವಿಟ್ಟು ಆ ಪುಸ್ತಕಗಳನ್ನುನೋಡಬೇಕೆಂದು ಬೇಡುತ್ತೇನೆ. 


ಸಂಕೇತಾರ್ಥ 


ಅವತಾರಗಳನ್ನು ಕುರಿತ ಕಥೆಗಳ ವಿಷಯದಲ್ಲಿ ಈ ಮುನ್ನ ನಾಲ್ಕು ಮಾತನ್ನು 
ಹೇಳಿದ್ದಾಗಿದೆ. 


ಪ್ರಹ್ಲಾದನ ಕಥೆ, ಬಲಿಯ ಕಥೆ, ಸಂಕೇತಾರ್ಥಕ ಕಥೆಗಳು. ಹಿರಣ್ಯಕಶಿಪು, ದೇವರು 
ಗೀವರು ಇಲ್ಲ ಎನ್ನುವ ಅಹಂಕಾರದ ಪುರುಷರೂಪ, ಪ್ರಹ್ಲಾದ ಭಕ್ತಿಯ ಪುರುಷರೂಪ, 
ಅಹಂಕಾರ ಭಕ್ತಿಯ ಭಾವವನ್ನು ಒಪ್ಪಲಾರದು, ಅದನ್ನು ಕೊಂದೇ ಬಿಡಲು ಯತ್ನಿಸುತ್ತದೆ, 
ಕೊಲ್ಲಲಾಗದೆ ಸೋಲುತ್ತದೆ, ಬಾಳಿನಲ್ಲಿ ಸಹಿಸಲಾಗದ ಕಷ್ಟ ಯಾವುದೋ ಬಂದು ಎದೆಬಿರಿದು 
ನಿಲ್ಲುತ್ತದೆ. ಆ ಎದೆಬಿರಿದು ಬಂದ ಬುದ್ದಿ ಅಹಂಕಾರವನ್ನು ಕೊಲ್ಲುತ್ತದೆ. ಆ ಬುದ್ದಿ ದೈವ ತಳೆದ 
ರೂಪ. ಈ ಅರ್ಥವನ್ನು ತಿಳಿಸುವುದಕ್ಕೆ ಪುರಾಣಕಾರ ನರಸಿಂಹಾವತಾರದ ಕಥೆಯನ್ನು ಕಟ್ಟಿದ್ದಾನೆ. 
ಅಹಂಕಾರ ಎಷ್ಟು ಕಷ್ಟಕೊಟ್ಟರೂ ಭಕ್ತಿ ಕೆಡುವುದಿಲ್ಲ ಎನ್ನುವುದನ್ನು ತಿಳಿಸುವುದಕ್ಕೆ ತಂದೆ 
ಮಗನಿಗೆ ಅನೇಕ ಹಿಂಸೆಗಳನ್ನು ಕೊಟ್ಟ ಎ೦ದು ಕಥೆ ವರ್ಣಿಸುತ್ತದೆ. ಅವುಗಳಲ್ಲಿ ಒಂದು 
ಅರಮನೆಯ ಮಾಡದ ಮೇಲಿ೦ದ ಮಗನನ್ನು ಕೆಳಕ್ಕೆ ಎಸೆಯಿಸಿದನು, ಎನ್ನುವುದು. ಮಾಡದ 
ಮೇಲಿಂದ ಕೆಳಕ್ಕೆ ಬಿದ್ದ ಮಗುವಿಗೆ ಏನೂ ತೊ೦ದರೆ ಆಗಲಿಲ್ಲ ಎನ್ನುವುದು ವಾಸ್ತವವಾಗಿ 
ಹೊಂದುವುದಿಲ್ಪ ಅವಾಸ್ತವ ಆಗುತ್ತದೆ. ಕಥನಕ್ಕೆ ಒ೦ದು ಅರ್ಥ ಉಳಿಯಬೇಕಾದರೆ ಕಥೆಯನ್ನು 
ಒಂದು ಸಂಕೇತದ ಕಥೆ ಎಂದು ತಿಳಿಯುವುದು ಒಂದೇ ದಾರಿ. 


ಬಲಿಯ ಕಥೆ ಆದರೂ ಹೀಗೆಯೇ ಒಂದು ಸೆಂಕೇತದ ಕಥೆ. 


ಬಲಿ ದಿಟದಲ್ಲಿಒಬ್ಬರಾಜ. ಅವನ ಎದುರಿಗೆ ದಿಟದಲ್ಲಿಸಣ್ಣಮೂರ್ತಿ ಒ೦ದು ಬ೦ದಿತು, 
ವರ ಪಡೆದ ಮೇಲೆ ನೆಲದಿಂದ ಮುಗಿಲ ತಲೆಯವರೆಗೆ ಮೂರ್ತಿಯಾಗಿ ಬೆಳೆದು ನಿಂತಿತು. ಇದು 
ವಾಸ್ತವವಾದ ಸ೦ಗತಿ ಆಗಲಾರದು. ಏನಿಲ್ಲವೆ೦ದರೂ ಸಣ್ಣದಾಗಿದ್ದ ಮೂರ್ತಿ ದೊಡ್ಡದಾಗಿ 
ಬೆಳೆದು, ಮೂರು ಹೆಜ್ಜೆಯ ಸ್ಥಳವನ್ನು ಕೇಳಿದಾಗ, ಬಲಿ, “ನಾನು ಕೊಡುತ್ತೇನೆ ಎಂದದ್ದು ಸಣ್ಣ 
ಆಕಾರದಲ್ಲಿನೀನು ಕೇಳಿದ ಹೆಜ್ಜೆ ಅದನ್ನುತೆಗೆದುಕೋ ನಿನ್ನದೊಡ್ಡಆಕಾರಕ್ಕೆ ಮೂರು ಹೆಜ್ಜೆಯನ್ನು 
ಕೊಡುತ್ತೇನೆ ಎಂದು ನಾನು ಹೇಳಲಿಲ್ಫ” ಎ೦ದು ಹೇಳುತ್ತಿರಲಿಲ್ಲವೇ? ಈ ದಿನ ನಮಗೆ ತೋರುವ 
ಈ ಮಾತು ಅಂದು ಬಲಿಗೆ, ಅವನ ಗುರು ಶುಕ್ರಾಚಾರ್ಯನಿಗೆ, ಅವನ ಮಂತ್ರಿ ಮಂಡಲಕ್ಕೆ 
ತೋರಲ್ಲವೇ? ಕಥೆಯನ್ನು ಸ೦ಕೇತ ಒಂದರ ಕಥೆ ಎಂದೇ ತಿಳಿಯಬೇಕು. ವಾಸ್ತವ ಸಂಗತಿ ಎಂದು 
ತಿಳಿದರೆ ಅದು ಅರ್ಥಹೀನ ಆಗುತ್ತದೆ. ಬಲಿ ಸ೦ಪತ್ತಿನಲ್ಲಿ ಹೆಮ್ಮೆಯಿ೦ದ ಬಾಳುತ್ತಿರುವ ಜೀವ. 
ಒ೦ದು ಹೊತ್ತಿನಲ್ಲಿ ದೇವರು ಎ೦ಬ ತತ್ವವನ್ನುಕುರಿತು ಅದಕ್ಕೆ ಗೌರವಭಾವ ಮೂಡುತ್ತದೆ. ಜೀವ 
ಆ ಭಾವಕ್ಕೆ ಬಾಳಿನಲ್ಲಿಸ್ಟಲ್ಪಎಡೆ ಕೊಡುತ್ತದೆ. ಹೀಗೆ ಸ್ವಲ್ಪಎಡೆ ಪಡೆದ ಭಾವ, ಬ೦ದವೇಳೆ ಎಷ್ಟಿತ್ತು 


Re) 


ಅಷ್ಟೇ ಆಗಿ ನಿಲ್ಲುವುದಿಲ್ಲ ಬೆಳೆಯುತ್ತದೆ. ಸುಖದಲ್ಲಿ ತೇಲುತ್ತಿದ್ದ ಜೀವವನ್ನು ಹೆಚ್ಚುಹೆಚ್ಚಾಗಿ ದೇವರ 
ಕಡೆಗೆ ಸೆಳೆಯುತ್ತದೆ. ಜೀವ ಇದರ ಫಲವಾಗಿ ಒಂದು ಘಟ್ಟದಲ್ಲಿ ನನಗೆ ಇಹ ಬೇಡ ಪರ ಬೇಡ, 
ನಿನ್ನಡಿಯ ಅಡಿಯಲ್ಲಿ ಅಡಗಿರುವ ಒಂದು ಭಾಗ್ಯ ಸಾಕು ಎನ್ನುತ್ತದೆ. 


ಇಂಥ ಸಂಕೇತಾರ್ಥ ಇರಬೇಕು ಎನ್ನಿಸುವ ಇನ್ನೊಂದು ಕಥೆ : ಒಂದು ಆನೆ ಒಂದು 
ಮೊಸಳೆಯ ಬಾಯಲ್ಲಿ ಸಿಕ್ಕಿಕೊಂಡು, ಅಸಹಾಯಕವಾಗಿ ದೇವರ ಕೃಪೆಯನ್ನು ಬೇಡಿದಾಗ, ವಿಷ್ಣು 
ಧಾವಿಸಿ ಬ೦ದು ಅದನ್ನುಬಿಡಸಿದನು ಎನ್ನುವ ಕಥೆ ದೇವರನ್ನು ಕರೆಯುವ ಒಂದು ಆನೆ ದಿಟಿದಲ್ಲಿ 
ಒ೦ದು ಇರಬಹುದೇ? ಈ ಒ೦ದು ಅಡ್ಡಿಯ ಮಾತೇ ಸಾಕು ಕಥೆಗೆ ಸಂಕೇತ ಆದ ಅರ್ಥ ಒಂದು 
ಇರಬೇಕು ಎನ್ನುವುದಕ್ಕೆ ಆ ಸಂಕೇತ ಏನು? ಪ್ರಹ್ಲಾದ, ಬಲಿ ಇವರ ಕಥೆಗಳಲ್ಲಿ ಸಂಕೇತವನ್ನು 
ಊಹಿಸುವಂತೆ, ಇಲ್ಲಿಯೂ ಒಂದು ಸಂಕೇತವನ್ನು ಊಹಿಸಬಹುದು. ಕಥೆಯನ್ನು ರಚಿಸಿದ 
ಪ್ರಾಜ್ಞಕವಿ ಸಂಕೇತವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಅದನ್ನು ರಚಿಸಿದನು. ಅವನೋ ಅವನ 
ಜೊತೆಯ ಜನರೋ ಸಾಮಾನ್ಯ ಜನರಿಗೆ ಆ ಸ೦ಕೇತಗಳ ಸ್ವರೂಪವನ್ನು ತಿಳಿಸಿದರು ; ಜನರು 
ಕಥೆಯನ್ನು ಅರ್ಥಮಾಡಿಕೊಂಡಿದ್ದರು. ಹಿರಿಯರಿ೦ದ ಕಿರಿಯರು, ಅವರಿ೦ದ ಅವರ ಕಿರಿಯರು, 
ಕೇಳಿ ತಿಳಿಯುತ್ತಿದ್ದ ಈ ಸ೦ಕೇತ ಅರ್ಥಗಳು ಕಾಲಕ್ರಮದಲ್ಲಿ ಮರೆಯಾದವು. ಮತ್ತೆ ಕೆಲವು ಕಾಲ 
ಕಳೆದು, ಸ೦ಕೇತಗಳಿದ್ದುವೆನ್ನುವುದೇ ಮರೆತು ಹೋಯಿತು. ಕಥೆ ಬರಿಯ ಕಥೆ ಆಯಿತು. ಇದ್ದೂ 
ಪುರಾಣ ಹೇಳುವ ಜನರು ಕಲವುವೇಳೆ ಸಂಕೇತಾರ್ಥ ಇದೆ ಎಂದು ಸೂಚನೆ ಕೊಡುತ್ತಲೂ 
ಇದ್ದರು. ಆದರೆ ಸಂಕೇತ ಯಾವುದು ಎಂದು ಸ್ಪಷ್ಟವಾಗಿ ತಾವೆ ಕಾಣದೆ, ಕೇಳುವವರಿಗೆ ತಿಳಿಸಲು 
ಬಾರದೆ, ಸೂಚನೆ ಅಷ್ಟನ್ನುಕೊಟ್ಟು ನಿಲ್ಲುತ್ತಿದ್ದರು. ನಾನು ಕಂಡಂತೆ ನಾನು ಬಲ್ಲಹಿರಿಯರು ಒಬ್ಬರು 
ಈ ಕಥೆಯ ಸಂಕೇತವನ್ನು ತಮ್ಮ ಮಾತಿನಲ್ಲಿ ತಂದರು. ಇವರ ಜೀವನದ ಕೊನೆಯ ದಿನಗಳು; 
ಇನ್ನೇನು ದಿನ ಎರಡು ದಿನದಲ್ಲಿ ಜೀವ ದೇಹವನ್ನು ಬಿಡಬೇಕು, ನಾನು ಅವರ ಹತ್ತಿರ ಹೋಗಿ 
ಕುಳಿತಾಗ ಇವರು, ಗಜೇಂದ್ರನಿಗೆ ಇನ್ನೂ ಮೋಕ್ಷ ಆಗಿಲ್ಲ ಎಂದರು. ಎಂದರೆ ದೇಹದಲ್ಲಿ 
ಸಿಕ್ಕಿಬಿದ್ದಿರುವ ಜೀವಕ್ಕೆ ಇನ್ನೂ ಬಿಡುಗಡೆ ಬ೦ದಿಲ್ವ ಈ ಅಜ್ಜನಿಗೆ ಸಾವು ಒಂದು ಭಯದ 
ಸಂಗತಿಯಾಗಿ ಇರಲಿಲ್ಲ ಸಾವು ತನ್ನ ದೈವ ತನ್ನನ್ನು ಒಂದು ಕ್ಲೇಶದಿ೦ದ ಬಿಡಿಸುವ ವ್ಯಾಪಾರ 
ಎಂದು ಕಾಣುತ್ತಿತ್ತು. ಆದ್ದರಿಂದಲೇ ಅವರು ಸಾವಿನ ಎದುರಲ್ಲಿ ಅಷ್ಟು ಸಮಾಧಾನವಾಗಿ 
ಮಲಗಿದ್ದರು, ಅದರ ಬರವನ್ನು ಕಾಯುತ್ತಿದ್ದರು. ಬರಬೇಕಾಗಿ ಹಾತೊರೆಯುತ್ತಲೂ ಇದ್ದರೋ? 
ಅಹುದು ಎಂದರೆ ಆಶ್ಚರ್ಯವಿಲ್ಲ ಇದು ಕಥೆಗೆ ಅನ್ವಯಿಸಬಹುದಾದ ಒಂದು ಸಂಕೇತ. 
ಕಥೆಯನ್ನು ಕುರಿತು ವಿಚಾರ ಮಾಡುವಾಗ ನನಗೆ ತೋರಿದ ಒ೦ದು ಅರ್ಥವನು ನಾನು ನಮ್ಮ 


ಜನರಿಗೆ ನಿವೇದಿಸಿದ್ದೂ ಉಂಟು. ಮನುಷ್ಯ ಸಂಸಾರದ ಸರೋವರದಲ್ಲಿ ಕಾಲನ್ನಿಟ್ಟಿದ್ದಾನೆ. 
ಇಂದ್ರಿಯಗಳ ಹಿಡಿತಕ್ಕೆ ಸಿಕ್ಕಿಬಿದ್ದ ಅವನ ಮೊದ್ದು ಜೀವ ವಿನಾಶದ ಕಡೆಗೆ ಹೋಗುತ್ತ ದಾರಿ ಕೆಟ್ಟೆ 
ಎ೦ದು ಕಂಡಾಗ ಕೂಗಿಕೊಳ್ಳುತ್ತದೆ. ಒಳಗಿರುವ ದೈವ ರಭಸದಲ್ಲಿ ಅದರತ್ತ ತಿರುಗಿ ಅದನು 
ಮೊಸಳೆಯಂಥ ಕರಣಗಳ ಬಾಯಿಂದ ಬಿಡಿಸುತ್ತದೆ. ಕರಣಗಳ ವಾಸನೆ, ಸುಖಗಳ ಪ್ರಾರಬ್ಧ 
ಮನುಷ್ಯನನ್ನು ಮೊಸಳೆ ಹಿಡಿದಂತೆ ಹಿಡಿದಿರುತ್ತವೆ. ಜನ್ಮಾಂತರಗಳ ಕರ್ಮಗಳ ಪ್ರಾರಬ್ಧ ಈ 
ಮೊಸಳೆ. ಇದು ಸಂಕೇತ ಎಂದು ಸೂಚಿಸುವ ವಾಕ್ಯಗಳು ಸ್ತೋತ್ರಗಳಲ್ಲಿ ಒಮ್ಮೊಮ್ಮೆ ಇಣಕಿ 
ಕಾಣುತ್ತವೆ. ಬೆಳಗಾಗ ಎದ್ದು ಹೇಳುವ ಸ್ರೋತ್ರಗಳಲ್ಲಿ ಒಂದು “ಪ್ರಾತಃಸ್ಮರಾಮಿ 
ಭವಭೀತಿಮಹಾರ್ತಿಶಾಂತೈ 4 ನಾರಾಯಣಂ ಗರುಡವಾಹನಮಂಜನಾಭಂ 
ಗ್ರಾಹಾಭಿಭೂತಮದವಾರಣಮುಕ್ತಿಹೇತುಂ,” ಎನ್ನುತ್ತದೆ. ಇನ್ನೊಂದು ಶ್ಲೋಕ 


“ಪ್ರಾತರ್ಭಜಾಮಿ ಭಜತಾಮಭಯಂಕರಂತಂ 


ವ್ರಾಕ್ಚರ್ವಜನ್ಮಕೃತಪಾಪ ಭಯಾಪನುತ್ಯ್ಯೈ 


ಅಲ 


ಯೋ ಗ್ರಾಹವಕ್ರಪತಿತಾಂಪ್ರಿ ಗಜೇಂದ್ರ ಘೋರ 


ಶೋಕಪ್ರಣಾಶನಕರೋ ಧೃತಶಂಖಚಕ್ರಃ” 


ಎನ್ನುತ್ತದೆ. ಒಂದರ ಪ್ರಕಾರ ಮೊಸಳೆ ಭವಭೀತಿಮಹಾರ್ತಿ, ಇನ್ನೊಂದರ ಪ್ರಕಾರ 
ಹಿ೦ದಿನ ಜನ್ಮಗಳಲ್ಲಿ ಮಾಡಿದ ಪಾಪಗಳಿಂದ ಮೂಡಿರುವ ಭಯ. 


ಕೃಷ್ಣಾವತಾರದ ಬಗೆ 


ಇಲ್ಲಿಕೃಷ್ಣಾವತಾರವನ್ನುಕುರಿತು ಭಾಗವತ ಪ್ರಚಾರಕ್ಕೆ ತಂದ ಕಥೆಗಳನ್ನೂ ಅವನ್ನುನಮ್ಮ 
ಜನ ಈಚೆಗೆ ಗ್ರಹಿಸಿರುವ ರೀತಿಯನ್ನೂ ವಿವೇಚಿಸುವುದು ಯುಕ್ತ ಭಾರತದ ಶ್ರೇಷ್ಠ ಮಾನವ ಕೃಷ್ಣ 
ಮಹಾಭಾರತದಲ್ಲಿ ಅವತಾರ ಪುರುಷನಾದ. ವಿಷ್ಣುಪುರಾಣದಲ್ಲಿ ಈ ಅವತಾರ ಎಂಬ ಕಲ್ಪನೆ 
ಮತ್ತಷ್ಟು ಬೆಳೆಯಿತು. ಭಾಗವತಪುರಾಣ ಈ ಕಲ್ಪನೆಯನ್ನು ಮತ್ತಷ್ಟು ಮುಂದಕ್ಕೆ ಒಯ್ದಿತು. ಈ 
ಕಾರಣದಿಂದ ಶ್ರೀಕೃಷ್ಣ ಒಬ್ಬ ಮಾನವ ಅಷ್ಟೇ ಅಲ್ವ ಅವನು ದಿಟವಾಗಿ ಅವತಾರ ಹುಟ್ಟುತ್ತ 
ದಿವ್ಯರೂಪನಾಗಿ ಕೃಷ್ಣತಾಯಿಗೆ ತಂದೆಗೆ ತನ್ನನ್ನು ನಂದಗೋಕುಲಕ್ಕೆ ಒಯ್ದು ರಕ್ಷಿಸುವ ಕ್ರಮವನ್ನು 


ತಿಳಿಸಿ ಮಾತನಾಡಿದನು. ಇ೦ದ್ರನನ್ನು ಪೂಜಿಸಬೇಡಿ ಎ೦ದು ತನ್ನ ಜನಕ್ಕೆ ಹೇಳಿ, ಇಂದ್ರ 
ಕೋಪಗೊಂಡು, ಊರನ್ನು ಮುಳುಗಿಸುವ ಬಿರುಮಳೆಯನ್ನು ಸುರಿಸಲು ಗೋವರ್ಧನ 
ಗಿರಿಯನ್ನು ಎತ್ತಿ ಶಸ್ತ್ರ ಬೆರಳುಗಳ ಮೇಲೆ ಹಿಡಿದು ನಂದವ್ರಜವನ್ನು ಅಪಾಯದಿಂದ ರಕ್ಷಿಸಿದನು. 
ತರುಣ ಹೋಗಿ ಕ೦ಸ ತನ್ನಮೇಲೆ ಬಿಡಿಸಿದ ಒ೦ದು ಆನೆಯನ್ನುತನ್ನ ಶಕ್ತಿಯಿ೦ದ ಅಡಗಿಸಿದನು. 
ಹದಿನಾರು ಸಾವಿರ ಪತ್ನಿಯರನ್ನು ಬಾಳಿಸಿ ಅಸ್ನಲಿತ ಬ್ರಹ್ಮಚಾರಿಯಾಗಿದ್ದನು. ಅವತಾರವನ್ನು 
ಮುಗಿಸಲು ನಿಶ್ಚಯಿಸಿ ಜರನಿ೦ದ ಪೆಟ್ಟುತಿ೦ದು ಸದೇಹವಾಗಿ ವೈಕುಂಠಕ್ಕೆ ತೆರಳಿದನು. ಭಾರತ 
ಕಥೆಯಲ್ಲಿ ಬಂದಿರುವ ಅಕ್ಷಯ ಪಾತ್ರೆ ಅಕ್ಷಯ ವಸ್ತ್ರಗಳ ಕಥೆಗಳು ಅಸಂಭಾವ್ಯವಾದ 
ಸ೦ಗತಿಗಳು ಇವೆಲ್ಲದರ ಉದ್ದೇಶ ಕೃಷ್ಣದೈವ, ಎ೦ದು ಸ್ಥಾಪಿಸುವುದು. 


ಭಾಗವತದಲ್ಲಿ ಬರುವ ಎರಡು ಮುಖ್ಯ ಪ್ರಸ೦ಗ, ಸ್ನಾನ ಮಾಡುತ್ತಿದ್ದ ಸ್ತ್ರೀಯರ 
ವಸ್ತ್ರಗಳನ್ನು ಎತ್ತಿಕೊ೦ಡು ಕೃಷ್ಣಕೊಳದ ಬದಿಯ ಮರದ ಮೇಲೆ ಕುಳಿತು ಅವರನ್ನು ಕಾಡಿದನು 
ಎನ್ನುವುದು; ಒಂದು ಹುಣ್ಣಿಮೆಯ ಇರುಳು ನಂದವ್ರಜದ ಗರತಿ ಹೆಣ್ಣುಮಕ್ಕಳು ತಮ್ಮ 
ಗ೦ಡದಿರನ್ನು ಬಿಟ್ಟು ಇವನ ಬಳಿ ಬರಲು ಅವರಿಗೆ ವಿವೇಕ ಹೇಳಿ ಅವರೊಡನೆ ನೃತ್ಯ ನಡೆಸಿ 
ಅವರನ್ನು ಹಿಂದಕ್ಕೆ ಕಳುಹಿಸಿದನು ಎನ್ನುವುದು. 


ಈ ಕಥೆಗಳಲ್ಲಿ ನಾವು ಸಾಮಾನ್ಯವಾದ ಮಾನವ ವ್ಯಾಪಾರವನ್ನು ಕಾಣಬಾರದು. ಆ 
ಹೆಣ್ಣು ಮಕ್ಕಳು ಸ್ನಾನಕ್ಕೆ ಕೊಳದೊಳಕ್ಕೆ ಇಳಿಯುತ್ತ ಬೆತ್ತಲೆಯಾಗಿ ಇಳಿದರು ಎನ್ನುವುದು 
ಅಸಂಭವ. ಎಂಥ ಪುಂಡ ಹುಡುಗನೇ ಆದರೂ ಹೀಗೆ ಹೋಗಿ ಅವರನ್ನು ಬೇಸರಗೊಳಿಸಿದ 
ಎನ್ನುವುದು ಕೂಡ ಸುಲಭವಾಗಿ ನಂಬುವ ಸಂಗತಿ ಅಲ್ಲ. ಕಥೆ ಸಂಕೇತದಿಂದ ಒಂದು 
ಸಂಗತಿಯನ್ನು ತಿಳಿಸುತ್ತದೆ. ಮನುಷ್ಯರು ನಾವು ನಮ್ಮ ವ್ಯವಹಾರ ಕ್ಷೇತ್ರದಲ್ಲಿ ದಿನದಿನ ನಮ್ಮನ್ನು 
ಯಾರೂ ನೋಡುತ್ತಿಲ್ಲ ಎಂದುಕೊಂಡು ನಿಸ್ನ೦ಕೋಚವಾಗಿ ನೂರು ವಿಷಯದಲ್ಲಿ ತಪ್ಪಿ 
ನಡೆಯುತ್ತೇವೆ. ನಮಗೆ ಕಾಣದ ಪರತತ್ವ ಮರೆಯಲ್ಲಿದೆ, ನಮ್ಮ ಆಟವನ್ನು ನೋಡುತ್ತಿದೆ. 
ಯಾವುದೋ ಹೊತ್ತಿನಲ್ಲಿ ಪರತತ್ವ ಹತ್ತಿರದಲ್ಲೇ ಇದೆ ಎಂದು ಕಂಡಾಗ ನಾವು ನಾಚುತ್ತೇವೆ, 
ತಪ್ಪಾಯಿತು ಎನ್ನುತ್ತೇವೆ, ಶರಣು ಹೋಗುತ್ತೇವೆ, ರಕ್ಷಣೆ ಪಡೆಯುತ್ತೇವೆ. ರಾಸಕ್ರೀಡೆಯ ಕಥೆಯೂ 
ಒಂದು ಸಂಕೇತವನ್ನು ಸೂಚಿಸುತ್ತದೆ. ಪರಾತ್ಚರಮೂರ್ತಿ ಕೊಳಲು ನುಡಿಸಿದ, ಬೆಳದಿಂಗಳ ರಾತ್ರಿ 
ಯಮುನಾ ತೀರ, ಗೋಕುಲದ ಹೆಣ್ಣು ಮಕ್ಕಳು ಕೊಳಲ ಗಾನವನ್ನು ಕೇಳಿ ಕೃಷ್ಣನನ್ನು ಸೇರಲು 
ಅವನು ಇದ್ದಲ್ಲಿಗೆ ಹೋದರು. ಅವನು ನೀವು ಹೀಗೆ ಬರಬಾರದಾಗಿತ್ತು ಎ೦ದು ವಿವೇಕ ಹೇಳಿ 
ಅವರೂಡನೆ ನೃತ್ಯಮಾಡಿ ಅವರನ್ನು ಹಿಂದಕ್ಕೆ ಕಳುಹಿಸಿದನು ನೃತ್ಯದಲ್ಲಿ ಮಧ್ಯೆ ಒಂದು 


ಮೂರ್ತಿಯಾಗಿ ನಿ೦ತು ಅದನ್ನು ಸುತ್ತುತ್ತ ಆ ಹಲವು ಹೆಣ್ಣುಮಕ್ಕಳ ಒಬೊಬ್ಬಳ ಎದುರಲ್ಲಿಯೂ 
ಬೇರೆ ಬೇರೆ ಒ೦ದು ಮೂರ್ತಿಯಾಗಿ ಕಾಣಿಸಿದನು. ಇಷ್ಟೆಲ್ಲ ಆಗುತ್ತಿರುವಲ್ಲಿ ಆ ಹೆಣ್ಣುಮಕ್ಕಳ 
ದೇಹಗಳು ಅವರವರ ಪತಿಗಳೊಂದಿಗೆ ಅವರವರ ಶಯ್ಕೆಗಳಲ್ಲಿ ಇದ್ದವು. ರಾಸಕ್ರೀಡೆ ನಮಗೆ 
ಸ೦ತೋಷ ಕೊಡುತ್ತಿರುವ ದಿನದಿನದ ಜೀವನ ನಮ್ಮ ಅ೦ತರ್ಯಾಮಿ ನಮ್ಮ ಒಳಗಿದ್ದಾನೆ. 
ಎದುರಿಗೆ ನಮ್ಮ ಜೀವ ಇದೆ. ಅವನೊಂದಿಗೆ ಆನ೦ದದಲ್ಲಿ ನರ್ತಿಸುತ್ತಿದೆ. ಇರುತ್ತ ಹೊರಗಡೆಗೆ 
ವ್ಯವಹಾರದಲ್ಲಿ ನಾವು ಏನಾಗಿದ್ದೇವೆ ಅದೇ ಆಗಿರುತ್ತ ಎಲ್ಲರೂ ಬಾಳನ್ನುನಡೆಸುತ್ತಿದ್ದೇವೆ. 


ಭಕ್ತರನ್ನು ಸಲಹುವುದಕ್ಕಾಗಿ ದೇವರು ತಪ್ಪ ಮಾಡಲೂ ಹಿ೦ಜರಿಯುವುದಿಲ್ಲ ಎಂದು 
ತೋರುವ ಪ್ರಸಂಗಗಳು ಮಹಾಭಾರತದಲ್ಲಿಬರುತ್ತವೆಯಷ್ಟೆ. ಶ್ರೀಕೃಷ್ಣನ ಚರಿತ್ರೆಯ ಇಂಥ ಒಂದು 
ಕಥೆ ವೃಂದೆಯನ್ನು ಕುರಿತದ್ದು ವ್ಯಂದೆ ಮಹಾಪತಿವ್ರತೆ, ಒಬ್ಬ ಅಸುರನ ಪತ್ನಿ. ಇವಳ ಪಾತಿವ್ರತ್ಯದ 
ಬಲದಿಂದ ಅಸುರ ಅಜೇಯನಾಗಿದ್ದಾನೆ. ಅವನು ಅಳಿಯದೆ ದೇವತೆಗಳು ಉಳಿಯುವಂತಿಲ್ಲ 
ಕೃಷ್ಣಪತಿ ಆದ ಅಸುರನ ರೂಪದಲ್ಲಿ ಹೋಗಿ ವ್ಯಂದೆಯನ್ನುಕೆಡಿಸುತ್ತಾನೆ. ರಕ್ಷೆಯಾಗಿದ್ದಪಾತಿವ್ರತ್ಯ 
ಭ೦ಗವಾಗಿ ಅಸುರ ಸಾಯುತ್ತಾನೆ. ದೇವತೆಗಳು ಬದುಕಿಕೊಳ್ಳುತ್ತಾರೆ. ಈ ಕಥೆ ಎಲ್ಲಿದೆಯೋ ನನಗೆ 
ತಿಳಿಯದು. ನಮ್ಮಮಿತ್ರರೊಬ್ಬರು ಈ ಪ್ರಸ೦ಗವನ್ನು ಹಿಡಿದು ಒಂದು ಪದ್ಯವನ್ನು ರಚಿಸಿದ್ದಾರೆ. 


ಕೃಷ್ಣನನ್ನುಹೀಗೆ ಚಿತ್ರಿಸಿ ಈ ಕಥೆಯನ್ನು ಕಲ್ಪಿಸಿದ ಪೌರಾಣಿಕ ತಾನು ತನ್ನದೇವರು ಎಂಥ 
ವಾತ್ನಲ್ಯವ೦ತನೆ೦ದು ತೋರಿಸಲು ಉದ್ದೇಶಿಸಿದನು. ಹೀಗೆ ಮಾಡುವಲ್ಲಿಅವನು, ದೇವರನ್ನುಒಬ್ಬ 
ಅನ್ಯಾಯಕಾರನಾಗಿ ಮಾಡುತ್ತಿರುವುದನ್ನು ಕಾಣಲಿಲ್ಲ 


ವಾಲ್ಪೇರ್‌ ತನ್ನ ಒ೦ದು ಮಾತನ್ನುವಿಕಾರ ರೂಪದಲ್ಲಿ ಪ್ರಕಟಿಸಿದ ಮಿತ್ರರ ವಿಷಯವಾಗಿ 
“() God, save me from my friends, I shall look after my enemies 
myself’ ಎಂದನಂತೆ. ಇಂಥ ಕಥೆಗಳ ವಿಷಯವಾಗಿ ಶ್ರೀಕೃಷ್ಣ ಇದೇ ಮಾತನ್ನು ಹೇಳಿಯಾನು. 


ಕಲ್ಪನೆ 


ದೇವರನ್ನು ನಮ್ಮ ಮನಸ್ಸಿಗೆ ಹತ್ತಿರದ ವಸ್ತುವನ್ನಾಗಿ ಮಾಡಲು ಕಟ್ಟಿದ ಈ ಕಥೆಗಳು 
ರಚಿಸಿದವರ ದೃಷ್ಟಿಯಿಂದ ನಿರ್ದಷ್ಟ; ಆದರೆ ವ್ಯವಹಾರದ ದೃಷ್ಟಿಯಿಂದ ಅನುಚಿತ ಆಗುತ್ತವೆ. 
ದೇವರನ್ನುಹತ್ತಿರದ ವಸ್ತುವನ್ನಾಗಿ ಮಾಡಲು ಪುರಾಣಗಳು ಅವನಿಗೆ ಒಂದು ದೇಹವನ್ನುಕೊಟ್ಟು 


ಅವನನ್ನು ಕುರಿತು ಕಥೆಗಳನ್ನು ಕಲ್ಪಿಸಿದವು. “ನಿನಗೆ ರೂಪ ಇಲ್ಲ ಆಕಾರ ಇಲ್ವ ಆಯುಧಗಳಿಲ್ಲ 
ನೆಲೆ ಇಲ್ಲ. ಹೀಗೆ ಇದ್ದೂ ಭಕ್ತರ ಸಲುವಾಗಿ ನೀನು ಪುರುಷಾಕಾರವನ್ನು ತಳೆದು ಕಾಣುತ್ತೀಯೆ” 
ಎ೦ದು ಆಗಮ ಹೇಳಿದೆ. ಎ೦ದ ಮೇಲೆ ದೇವರನ್ನು ಕುರಿತ ಕಥೆಗಳಲ್ಲಿ ದೇವರು ಧರಿಸಿದ ಈ 
ದೇಹಗಳು ಪ್ರಾಕೃತ ದೇಹಗಳಲ್ಲಎಂ೦ದು ಬೇರೆ ಹೇಳಬೇಕಾಗಿಲ್ಲ. 


ಆಗಮಗಳು ಮೂರ್ತಿಯಾಗಿ ಕಲ್ಪಿಸಿದ ದೈವದ ಈ ರೂಪುಗಳನ್ನು ಅಪ್ರಾಕೃತ 
ದಿವ್ಯಸು೦ದರ ವಿಗ್ರಹ ಎ೦ದು ಹೇಳಿದೆ. ಎ೦ದರೆ ದೇವರನ್ನು ಮೂರ್ತಿಯಾಗಿ ನೆನೆದರೂ, ಆ 
ಮೂರ್ತಿಗೆ ತಲೆ, ತೋಳು, ಕಣ್ಣು ಬಾಯಿ, ಕಾಲು ಇವೆ ಎಂದು ಎಣಿಸುವುದಾದರೂ, ಅವು 
ಒಳಗಣ್ಣಿಗೆ ಕಾಣುವುದಕ್ಕಾಗಿ ಹೊರತು, ಹೊರಗಡೆಯ ದಿಟವಾದ ಮಾನವಮೂರ್ತಿಯ 
ಅವಯವಗಳಲ್ಲ ಇದರ ಮೇಲೆ ದೇವರನ್ನು ನಿಜ ಮಾಡಿಕೊಳ್ಳುವುದರಲ್ಲಿ ಪುರಾಣಗಳು ಈ 
ದೇವತೆಗಳಿಗೆ ಹೆಂಡತಿ ಮಕ್ಕಳನ್ನು ನಿರ್ಮಿಸಿದವು. ವಿಷ್ಣುವಿಗೆ ಲಕ್ಷ್ಮಿ ಪತ್ನಿ, ಅವಳು ಅವನ 
ಎದೆಯಲ್ಲಿ ವಾಸವಾಗಿದ್ದಾಳೆ. ಅವಳು ಸಮಸ್ತ ಸೌಭಾಗ್ಯಗಳ ಅಧಿದೈವ. ತನ್ನ ಮಕ್ಕಳಿಗಾಗಿ ಪತಿಯ 
ಅನುಗ್ರಹವನ್ನು ಬೇಡಿ ಪಡೆಯುವವಳು. ಹೀಗೆ ವರ್ಣಿಸಿರುವ ಲಕ್ಷ್ಮಿ ಮೂಲತಃ ದೈವದ 
ಹೃದಯದಲ್ಲಿರುವ ಕರುಣೆ. ಇದು ಸ್ತೋತ್ರದಲ್ಲಿ ಸ್ಪಷ್ಟವಾಗುತ್ತದೆ. ಆದರೆ ಅದೇ ಸ್ತೋತ್ರಗಳಲ್ಲಿ 
ಅವಳು ಒಂದು ಸ್ತ್ರೀತತ್ವ ವಿಷ್ಣು ಪುರುಷತತ್ವ. ಆ ಪುರುಷತತ್ವಕ್ಕೆ ದೇಹವಿದೆ, ಈ ಸ್ತ್ರೀತತ್ವಕ್ಕೆ 
ದೇಹವಿದೆ. ಮರ್ತ್ಯ ಲೋಕದ ಗಂಡಹೆಂಡಿರಂತೆ ಇವರಿಗೆ ದಾಂಪತ್ಯ ಜೀವನ ಇದೆ. ಇದು 
ಪುರಾಣಗಳು ಕಲ್ಪಿಸುವ ಪ್ರಪಂಚ. ಈ ಸಂಬಂಧವನ್ನು ಮತ್ತಷ್ಟು ಮುಂದಕ್ಕೆ ಒಯ್ಯುವ 
ಸ್ತೋತ್ರವೊ೦ದು, ದೇವಿಯ ಕುಚ ಚೂಚುಕದ ಕುಂಕುಮದಿಂದ ಅವಳ ಸತಿಯ ನೀಲತನುವಿನ 
ಮೇಲೆ ಮಚ್ಚೆ ಆಗಿದೆ ಎ೦ದು ವರ್ಣಿಸುತ್ತದೆ. ದೇವರ ಮಾತಲ್ಲವೇ ಎಂದು ನಾವು ಇದನ್ನುಸ್ವಲ್ಹವೂ 
ಸಂಕೋಚಪಡದೆ ಹೇಳುತ್ತೇವೆ. ಆದರೆ ಇದು ಯುಕ್ತವಾದ ವರ್ಣನೆಯೇ ಎಂದು ಯೋಚನೆ 
ಮಾಡಬೇಕು. ಯಾವ ಮಗು ತನ್ನ ತಂದೆ ತಾಯ ದಾಂಪತ್ಯ ಸಂಬಂಧದ ಈ ವಿವರವನ್ನು 
ನೆನೆಯಹೋಗುತ್ತದೆ? ಮನುಷ್ಯರಾದ ತಂದೆ ತಾಯನ್ನು ಕುರಿತು ಅನುಚಿತ ಎನಿಸುವ ಈ ವಿವರ 
ಪ್ರಾಕೃತ ದೇಹವಿಲ್ಲದ ದೈವವನ್ನು ಕುರಿತು ಮತ್ತಷ್ಟು ಅನುಚಿತ ಎನಿಸಬೇಕು. ಹೀಗೆ ಪುರಾಣಗಳು 
ಕಟ್ಟಿದ ಕಥೆಗಳು ಮುಂದಕ್ಕೆ ವಿವರಗಳನ್ನು ಬೆಳೆಸಿಕೊಂಡು, ಒಳ್ಳೆಯ ಉದ್ದೇಶಕ್ಕೆಂದು 


ಅವಲಂಬಿಸಿದ ಸಾಹಿತ್ಯಯುಕ್ತಿಯನ್ನು ಎಲ್ಲೆಮೀರಿದ ಅನೌಚಿತ್ಯಕ್ಕೆ ಬೆಳೆಸಿ ಮುಗಿದವು. 


ವಿಷ್ಣು ಲಕ್ಷ್ಮಿಯ ಕಥೆಯಂತೆ, ಶಿವ ಗೌರಿ, ಶಿವ ಪಾರ್ವತಿ ಇವರ ಕಥೆಗಳೂ ಅನೌಚಿತದ 
ಎಲ್ಲೆಯನ್ನು ಸಾರುತ್ತವೆ. ಗೌರಿ ದಕ್ಷನ ಮಗಳು. ಅವಳು ಶಿವನ ಪತ್ನಿ ತಂದೆ ಮಾಡಿದ ಯಜ್ಞಕ್ಕೆ 


ಶಿವನಿಗೆ ಆಹ್ವಾನ ಇಲ್ಲ. ಮಗಳು ತಾನೇ ಯಜ್ಞಕ್ಕೆ ಹೋಗುತ್ತಾಳೆ. ಅವಮಾನಪಟ್ಟು ಅಗ್ನಿಯಲ್ಲಿ 
ಬಿದ್ದುಸಾಯುತ್ತಾಳೆ. ಶಿವ ದೇವರು, ಗೌರಿ ದೇವತೆ ಇವರಿಗೆ ಮೈಉ೦ಟೆ? ಈ ಮೈಗಳನ್ನುಸುಡುವ 
ಒಂದು ಅಗ್ನಿಉ೦ಟಿ? ಗೌರಿ ಕಥೆಯಲ್ಲಿಪಾರ್ವತಿಯಾಗಿ ಹುಟ್ಟಿ ಶಿವನನ್ನು ಸೇರುತ್ತಾಳೆ. ದೇವತೆಗೆ 
ಹೀಗೆ ಜನ್ಮ ಉಂಟೆ? ಇದೆಲ್ಲ ದೈವವನ್ನು ಕುರಿತ ಮೂಲಭಾವನೆ ತಪ್ಪಿದ್ದರಿಂದ ಮೂಡಿದ 
ತಪ್ಪುಭಾವನೆ. 


ರಾಮಾಯಣದಲ್ಲಿ ಕಾರ್ತಿಕೇಯನ ಜನ್ಮದ ಕಥೆ ಬರುತ್ತದೆ. ಅದರಲ್ಲಿ ಶಿವನೂ ಅವನ 
ಪತ್ನಿಯೂ ಕೂಡಿದ ಮಾತು ಬರುತ್ತದೆ. ಆದರೆ ವಿವರವೆಲ್ಲಪ್ರಾಕೃತ ದೇಹದ ಒಂದು ಗಂಡು ಒಂದು 
ಹೆಣ್ಣು ಕೂಡುವ ಸ೦ದರ್ಭದ ಮಾತುಗಳು. ಮನುಜ ದೇಹದಲ್ಲಿ ರೇತಸ್ಸಿದೆ, ದೈವದ ದೇಹದಲ್ಲಿ 
ರೇತಸ್ಸಿರಬೇಕೇ? ಇರುತ್ತದೆಯೇ? ಎಷ್ಟು ಹೊತ್ತು ಆದರೂ ರೇತಸ್ಸು ಜಾರಲಿಲ್ಲವಾಗಿ ಈ 
ಸಂಬಂಧದಿಂದ ಇನ್ನೆಂಥ ಭಯಂಕರ ಸಂತಾನ ಹುಟ್ಟುತ್ತದಯೋ ಎಂದು ದೇವತಗಳಿಗೆ 
ಭಯವಾಯಿತಂತೆ. ಅವರು ಶಿವನನ್ನು ಬೇಡಿ, ಶಿವ ಸಂಬಂಧವನ್ನು ಅಷ್ಟಕ್ಕೆ ನಿಲ್ಲಿಸಿ ರೇತಸ್ಸನ್ನು 
ಹೊರಕ್ಕೆ ಬಿಟ್ಟನಂತೆ. ಅದು ಇಲ್ಲಿ ಅಲ್ಲಿ ಪ್ರಕ್ಷಿಪ್ತವಾಗಿ ಕೊನೆಗೆ ಒ೦ದು ಸ್ಥಾನದಲ್ಲಿ ನಿಂತು 
ಕಾರ್ತಿಕೇಯ ಆಯಿತಂತೆ. ಶಿವನನ್ನು ದೈವವೆ೦ದು ಗ್ರಹಿಸಿದ ಮನಸ್ಸು ಅವನನ್ನು ಕುರಿತು, ಅವನ 
ಪತ್ನಿಯನ್ನು ಕುರಿತು ಇಂಥ ಮಾತನ್ನು ಹೇಳಬಹುದೇ? ನಾವು ಯೋಚಿಸಬೇಕು. ಸ್ವಲ್ಪ ಯೋಚನೆ 
ಮಾಡಿದರೆ ದಿಟದಲ್ಲಿಇದು ದೈವವನ್ನು ಕುರಿತ ಒ೦ದು ಅಪಚಾರವೆ೦ದೇ ತೋರಬೇಕು. 


ತಪ್ಪುಮನೋಧರ್ಮ 


ತಮ್ಮ ದೇವರು ಹೆಚ್ಚು ಬೇರೆ ದೇವರು ಕಡಿಮೆ ಎನ್ನುವ ಮನೋಧರ್ಮ ಹೀಗೆ ತಪ್ಪು 
ದಾರಿಯಲ್ಲಿ ಹರಿಯುವ ತೆರವನ್ನು ತೋರಿಸುವ ಒಂದು ಕಥೆ ಭಾಗವಶ ಪುರಾಣದಲ್ಲಿ ಬರುತ್ತದೆ. 


ಒ೦ದು ಸಂದರ್ಭದಲ್ಲಿ ವಿಷ್ಣು ಮೋಹಿನಿ ರೂಪವನ್ನು ಧರಿಸಿದನೆಂದು ಕಥೆ ಇದೆಯಷ್ಟೆ. 
ಶಿವ ಈ ರೂಪವನ್ನು ನೋಡಿ ಮೋಹದಿಂದ ಪರವಶನಾಗಿ ವಿಷ್ಣುವನ್ನು ಹಿಡಿದುಕೊಳ್ಳಲು 
ಓಡಿದನಂತೆ. ವಿಷ್ಣು ಅವನಿಂದ ತಪ್ಪಿಸಿಕೊಳ್ಳಲು ಓಡಿದ. ಶಿವ ಮೋಹಿನಿಯನ್ನು ಅಟ್ಟಿಸಿಕೊಂಡು 
ಹೋದ ಹೀಗೆ ಹೋಗುತ್ತ ಆಶೆಯ ಭರದಲ್ಲಿ ಅವನ ರೇತಸ್ಸು ಚೆಲ್ಲಿಹೋಯಿತು. ಇದು ಕಥೆ. 
ಇಲ್ಲಿಯೂ ಈ ಮುನ್ನ ಹೇಳಿರುವ ದೇಹ ವಿಚಾರದ ಆಕ್ಷೇಪ ಅನ್ವಯಿಸುತ್ತದೆ. ವಿಷ್ಣು ಮೋಹಿನಿ 
ರೂಪವನ್ನು ತಳೆದ, ಸರಿ ಹೀಗೆ೦ದರೇನು? ಹೆಣ್ಣಾದ ಎ೦ತಲೇ? ಹೆಣ್ಣಿನ ರೂಪ ತಾಳಿದ. ದಿಟದಲ್ಲಿ 


ಸ್ತ್ರೀ ಆದನೇ? ಶಿವ ಆ ರೂಪವನ್ನು ನೋಡಿ ಮೋಹಗೊಳ್ಳುವಷ್ಟು ಮೂಢನೇ, ಮೂರ್ಪನೆ? 
ಆಯಿತು. ಕಥೆ ಹೇಳುವವನ ಮನಸಿನಲ್ಲಿ ಅವನು ಇಂಥ ಮೂಢ, ಮೂರ್ಮ, ಆದ. ಅವನು 
ಹಿಡಿಯಲು ಬಂದರೆ ವಿಷ್ಣು ಓಡಬೇಕು ಏಕೆ? ಸಂಕಲ್ಪದಿಂದ ಹೆಣ್ಣು ರೂಪವನ್ನು ತಳೆದ ವಿಷ್ಣು 
ಅಷ್ಟೇ ಸುಲಭವಾಗಿ ಸ೦ಕಲ್ಪದಿ೦ದ ಮತ್ತೆ ಗ೦ಡಾಗಿ ಕಾಣಲಾಗಲಿಲ್ಲವೆ? ತಳೆದ ದೇಹವನ್ನು 
ಉಳಿಸಿಕೊಂಡು ಓಡಬೇಕಾದ ಪ್ರಮೇಯ ಅಲ್ಲಿಏನಿತ್ತು? ಶಿವ ಅಟ್ಟಿಸಿಕೊಂಡು ಓಡಿದ ಶಿವನ ಮೈ 
ಮರ್ತ್ಯಲೋಕದ ಪ್ರಾಕೃತ ದೇಹವೇ? ದೇವರಾದ ಶಿವನಿಗೆ ತನ್ನರೇತಸ್ಸನ್ನುತಡೆದು ನಿಲ್ಲಿಸಿಕೊಳ್ಳುವ 
ಶಕ್ತಿ ಇಲ್ಲದೆ ಹೋಯಿತೇ? ಈ ಕಥೆಗಾರನ ಈ ವಿಷ್ಣು ಈ ಶಿವನ ಕಲ್ಪನೆ ಇವನು ದೈವದ 
ಸ್ವರೂಪವನ್ನು ಗ್ರಹಿಸಿಲಾರದವನು ಎನ್ನುವದನ್ನಷ್ಟೇ ತೋರಿಸುತ್ತದೆ. ಈ ಕಥೆಗಾರ ಶಿವನನ್ನೂ 
ಕಾಣ; ವಿಷ್ಣುವನ್ನೂ ಕಾಣ. 


ಬುದ್ದಿ ಸಾಲದ ಪ್ರಸ೦ಗ 
೧ 


ದೇವರನ್ನು ಸರಿಯಾಗಿ ಕಲ್ಪಿಸಿಕೊಳ್ಳಲು ಬುದ್ದಿ ಸಾಲದ ಕಾರಣ ಈ ಪ್ರಸ೦ಗವನ್ನು ಈ 
ಮನುಷ್ಯ ಕಲ್ಪಿಸಿದ೦ತೆ, ಮತ್ತೆ ಯಾರೋ ಇದನ್ನು ಬೇರೆ ರೀತಿಯಲ್ಲಿ ಬೆಳೆಸಿದರು. ಇವರು ಶಿವ 
ದೊಡ್ಡವನು ಎ೦ಬ ನಂಬಿಕೆಯ ಜನ ಇರಬೇಕು. ಇವರ ಕಥನದ ಪ್ರಕಾರ ಶಿವ ಮೋಹಿನಿಯನ್ನು 
ಅಟ್ಟಿಸಿಕೊಂಡು ಹೋಗಿ ಹಿಡಿದೇ ಬಿಟ್ಟಿ ಅವಳೊಡನೆ ಸಹವಾಸ ಮಾಡಿದ, ಇದರ ಫಲವಾಗಿ 
ಮೋಹಿನಿ ಒಬ್ಬ ಮಗನನ್ನು ಹೆತ್ತಳು. ಅವನು ಅಯ್ಯಪ್ಪ ; ಶಾಸ್ತಾ ಕೇರಳದ ಶಬರಿಮಲೆಯ 
ದೇವಾಲಯದಲ್ಲಿ ಈಗ ಪೂಜೆ ಪಡೆಯುತ್ತಿದ್ದಾನೆ. ಶಿವ ಆಶೆಯಿಂದ ಓಡಿ ಭ೦ಗಪಟ್ಟದ್ದನ್ನು 
ಭಾಗವತ ವರ್ಣಿಸುವಂತೆ, ಮೋಹಿನಿಯನ್ನು ಹಿಡಿದು ಆ ಮೂರ್ತಿಯೊಡನೆ ಕೂಡಿದ 
ಪ್ರಸಂಗವನ್ನು ಯಾವುದಾದರೂ ಪುರಾಣ ಹೇಳಿದೆಯೋ ನನಗೆ ತಿಳಿಯದು. ಹೀಗೆಂದು ಹೇಳಿ 
ಒಂದು ಪುರಾಣ ಇದ್ದರೆ ಆಶ್ಚರ್ಯವಿಲ್ವ ಶಿವ, ಭಾಗವತ ಹೇಳಿದಂತೆ ಭಂಗಪಡಲಿಲ್ಯ ಒಬ್ಬ 
ಮಗಳನ್ನು ಪಡೆದ, ಎ೦ದು ಹೇಳಿ ಶಿವನ ಭಕ್ತ ಭಾಗವತದ ಶ್ಲೋಕವನ್ನು ರಚಿಸಿದ ಕವಿಯಂತೆ, 
ತಾನೂ ಕೆಲವು ಶ್ಲೋಕಗಳನ್ನುರಚಿಸಿದ ಎಂದಾಯಿತು. ಆ ಪ್ರಸಂಗಕ್ಕೆ ಅನ್ವಯಿಸುವ ಮಾತೆಲ್ಲ ಈ 
ಪ್ರಸ೦ಗಕ್ಕೂ ಅನ್ವಯಿಸುತ್ತದೆ. ಇಂಥ ರಚನೆ ಇದೆಯಾದರೆ ಅದು ತೀರ ಹೊಸಕಾಲದ ರಚನೆ 
ಇರಬೇಕು. ಅಯ್ಯಪ್ಪನ ಮಾತು ಕೇರಳದಲ್ಲಿ ಮಾತ್ರ ಪ್ರಚಾರದಲ್ಲಿದೆ ಬೇರೆ ಎಲ್ಲಿಯೂ 
ಕೇಳಿಬರುವುದಿಲ್ಲ. ಮಲೆಯಾಳಿ ಕವಿ ಒಬ್ಬಾತ ಇದನ್ನುರಚಿಸಿರಬೇಕು. 


ವಿಷ್ಣುವಿನ ಕರುಣೆಯನ್ನು ಒಂದು ಹೆಣ್ಣು ಎ೦ದು ಭಾವಿಸಿ, ಲಕ್ಷ್ಮಿ ಎಂದು ತಾಯಾಗಿ 
ವೈಷ್ಣವರು ಸೃಷ್ಟಿಸಿಕೊ೦ಡ೦ತೆ, ಬ್ರಹ್ಮನವಾಕ್‌ ಶಕ್ತಿಯನ್ನು ಒ೦ದು ಹೆಣ್ಣಾಗಿ ಭಾವಿಸಿ, ನಮ್ಮ 
ಪೂರ್ವಿಕರು ಸಾಹಿತ್ಯ ಮುಂತಾದ ಸುಂದರ ಕಲೆಗಳ ಅಭಿಮಾನಿ ದೈವ ಸರಸ್ವತಿಯನ್ನು 
ನಿರ್ಮಿಸಿಕೊ೦ಡರು ಸರಸ್ವತಿಯನ್ನುಕುರಿತ ನಮ್ಮಹಿರಿಯರ ಈ ಕಲ್ಪನೆ ತು೦ಬ ಸು೦ದರವಾದದ್ದು 
“ಯಾ ಕುಂದೇಂದುತುಷಾರಹಾರಧವಳಾ” ಎಂದು ಆರಂಭವಾಗುವ ಸ್ತೋತ್ರವನ್ನು ನಾವೆಲ್ಲ 
ಕೇಳಿದ್ದೇವೆ. ಸರಸ್ಪತಿ ಮೊಲ್ಜೆ ಚಂದ್ರ ಮಂಜು ಇವುಗಳಂತೆ ಧವಳಾ, ಶುಭ್ರ ವಸ್ತ್ರವನ್ನು 
ಧರಿಸಿದ್ದಾಳೆ. ವೀಣೆಯ ದಂಡ ಅವಳ ಕೈಯಲ್ಲಿ ಒ೦ದು ಭೂಷಣವಾಗಿ ಕಾಣುತ್ತಿದೆ ಅದನ್ನು 
ಹಿಡಿದು ದೇವಿ ಬಿಳಿಯ ತಾವರೆಯ ಪೀಠದ ಮೇಲೆ ಕುಳಿತಿದ್ದಾಳೆ. ಬ್ರಹ್ಮ ವಿಷ್ಣು ಮಹೇಶ್ಚರರು 
ಆಕೆಯನ್ನು ಸದಾ ಪೂಜಿಸುತ್ತಿದ್ದಾರೆ. ದೇವಿ ಎಲ್ಲ ಜಡತೆಯನ್ನು ನಿವಾರಿಸುವ ಶಕ್ತಿ 
`ವಾಕ್‌ಶಕ್ತಿ'ಯನ್ನು ಒಂದು ಮೂರ್ತಿಯಾಗಿ ಹೀಗೆ ಕಲ್ಪಿಸಿಕೊಳ್ಳುವುದು ಚೆನ್ನವೇ, ಅಡ್ಡಿಯಿಲ್ಲ. 
ಆದರೆ ಶಕ್ತಿಯನ್ನು ಹೀಗೆ ಹೆಣ್ಣು ಎ೦ದ ಬುದ್ದಿ ಮು೦ದಕ್ಕೆ ಹೋಗಿ, ಈ ಹೆಣ್ಣು ಬ್ರಹ್ಮನ ಮಗಳು, 
ಮಗಳ ತುಂಬು ಚೆಲುವಿನ ರೂಪಕ್ಕೆ ಮೋಹಗೊಂಡು ಅವನು ಅವಳ ಸಹವಾಸವನ್ನು ಬಯಸಿದ, 
ಮಗಳು ಓಡಿದಳು. ತ೦ದೆ ಅಟ್ಟಿಸಿಕೊ೦ಡು ಹೋದ, ಅವಳು ಶಿವನನ್ನು ಮರೆ ಹೊಕ್ಕಳು, ಶಿವ 
ಬ್ರಹ್ಮನ ತಲೆಯನ್ನು ಕಡಿದ, ಕಡಿದ ತಲೆಯನ್ನು ಕಪಾಲ ಮಾಡಿಕೊಂಡು ತನ್ನ ಭಿಕ್ಷಾಟನದಲ್ಲಿ 
ಉಪಯೋಗಿಸಿದ, ಎಂದು ಪುರಾಣ ಒಂದು ಕಥೆಯನ್ನು ಹೇಳಿದ. ಸರಸ್ವತಿಯನ್ನು ಹೆಣ್ಣೆಂದು 
ವರ್ಣಿಸಿದೆಯಾದರೂ ಪಂಪನಂಥ ಬಲ್ಲ ಕವಿ, ನುಡಿ ಎ೦ಬ ಶಕ್ತಿ ಒ೦ದು ಹೆಣ್ಣು ಅಲ್ಲ ಎಂದು 
ಹೇಳಿದ್ದುಂಟು. ಹೆಣ್ಣುಅಲ್ಲದ ತತ್ತ್ವ ಒ೦ದು ಉಕ್ತಿಯ ಅಲಂಕಾರಕ್ಕಾಗಿ ಹೆಣ್ಣುಎ೦ದು ಭಾವಿಸಿದ 
ಮಾತ್ರಕ್ಕೆ ಬ್ರಹ್ಮನನ್ನು ಮಗಳ ವಿಷಯದಲ್ಲಿ ಮೋಹಗೊಳ್ಳುವ ಪಾಪಿಷ್ಠ ತ೦ದೆಯನ್ನಾಗಿಮಾಡಿ, 
ಶಿವನಿಂದ ಅವನ ತಲೆಯನ್ನು ಕಡಿಸಿರುವ ಕಥೆ ವಿವೇಚನೆಯ ಕೃತಿ ಅಲ್ಲ ಎನ್ನಬೇಕು. ಬ್ರಹ್ಮವಿಷ್ಣು 
ಶಿವ, ಸೃಷ್ಟಿ ಸ್ಥಿತಿ ಲಯಕ್ಕಾಗಿ ಪರತತ್ವ ಧರಿಸಿರುವ ಮೂರು ರೂಪು. ಇದು ಪರಂಪರೆ ಸ್ಪಷ್ಟವಾಗಿ 
ಹೇಳಿರುವ ಸಂಗತಿ. ಒ೦ದು ಪರತತ್ವದ ಮೂರು ರೂಪಗಳಲ್ಲಿ ಒಂದು ಇನ್ನೊಂದರ ತಲೆಯನ್ನು 
ಕಡಿಯಿತು ಎನ್ನುವುದು ಮೂಲ ಸತ್ಯವನ್ನು ಬಲ ಮನಸ್ಸಿಗೆ ಸಾಧ್ಯವಿಲ್ಲ 


ಮೂಲದ ಕವಿಯ ದೃಷ್ಟಿ 


ಮೂಲದ ಕವಿಗಳು ಒಂದು ಸಂಕೇತವನ್ನು ಮನಸ್ಸಿನಲ್ಲಿಟ್ಟುಕೊ೦ಡು ರಚಿಸಿದ 
ಕೃತಿಗಳನ್ನುವ್ಯವಹಾರದ ದಿಟವಾದ ಸಂಗತಿಗಳು ಎಂದು ತಿಳಿದಿದ್ದರ ಪ್ರಭಾವ ಈ ಸಂಗತಿಗಳನ್ನು 


ಕುರಿತ ಆಮೇಲಿನ ಈ ಬರಹಗಳಲ್ಲಿ ಕಾಣುತ್ತದೆ. ಜೀವಾತ್ಮ ಪರಮಾತ್ಮ ಆದ ರಾಧಾಕೃಷ್ಣರ 
ಪ್ರಣಯವನ್ನು ಜಯದೇವಕವಿ ಸಾಮಾನ್ಯ ಮಾನವ ಮಾನವಿ ಮಧ್ಯದ ದೈಹಿಕ ಸಂಬಂಧವಾಗಿ 
ವರ್ಣಿಸಿದ್ದಾನೆ. ಶ್ರೀಕೃಷ್ಣ ಕರ್ಣಾಮೃತದ ಕವಿ ಎಳೆಯಮಗು ಕೃಷ್ಣತಾಯ ಜೊತೆಯ ಹೆಣ್ಣುಮಕ್ಕಳು 
ತನ್ನನ್ನು ಎತ್ತಿಕೊಂಡಾಗ, ಅವರೊಡನೆ ಬೆಳೆದ ವಯಸ್ಸಿನ ಪು೦ಡನೊಬ್ಬನ ಚೇಷ್ಟೆಗಳನ್ನು 
ಮಾಡಿದನೆಂದು ವರ್ಣಿಸಿದ್ದಾನೆ. ಹರಿದಾಸ ಸಂಪ್ರದಾಯದ ಹಾಡು ಒಂದು ಕೃಷ್ಣ ಒಬ್ಬ ಸಂಸಾರಿ 
ಹೆಣ್ಣುಮಗಳ ಜೊತೆಗಿರಲು ಬಂದಂತೆ, ಅವಳು ಅವನಿಗೆ, “ಸದ್ದುಮಾಡಬೇಡ ಮನೆಯ ಜನಕ್ಕೆ 
ನೀನು ಬಂದದ್ದು ತಿಳಿಯುತ್ತದೆ” ಎ೦ದು ಹೇಳಿದಂತೆ ಕೃಷ್ಣನನ್ನು ವರ್ಣಿಸುತ್ತದೆ. ಹೊಸಕಾಲದ 
ನಮ್ಮ ಕವಿ ಒಬ್ಬರು ರಾಸಕ್ರೀಡೆಗೆ ಹೊರಟ ಮಕ್ಕಳು ಗ೦ಡನನ್ನು ಮರೆ, ಮಕ್ಕಳನ್ನು ತೊರೆ ಎಂದು 
ಹೊರಟರು ಎಂದು ವರ್ಣಿಸಿದ್ದಾರೆ. ಇದಿಷ್ಟೂ ಸಾಹಿತ್ಯದ ಒ೦ದು ಸಂಕೇತವನ್ನು ಸಂಕೇತವೆಂದು 
ಕಾಣದ್ದರ ಪರಿಣಾಮ. 


ದೇವರನ್ನುಕುರಿತ ಭಾವಗಳ ಮಧ್ಯೆ ಸ್ಪರ್ಧೆ 


ನಮ್ಮ ಧರ್ಮವನ್ನು ಬಹುಕಾಲದಿಂದ ಕಾಡುತ್ತ ಬಂದಿರುವ ಒಂದು ಕೇಡು ಶಿವ ವಿಷ್ಣು 
ಇವರ ಮಧ್ಯೆ ಯಾರು ಹೆಚ್ಚು ಎನ್ನುವ ಪ್ರಶ್ನೆ. ಈ ವಿಷಯದ ಕಥೆ ಕೆಲವದರ ಮಾತನ್ನು ಈ ಮುನ್ನ 
ಹೇಳಿದೆ ಪರತತ್ವವನ್ನು ಶಿವ ವಿಷ್ಣು ಎ೦ಬ ಎರಡು ಹೆಸರುಗಳಿಂದ ಕರೆದದ್ದು ಶ್ರುತಿಯಲ್ಲಿ 
ಕಾಣುತ್ತದೆ. ಹಾಗೆ ಕರೆಯುವಲ್ಲಿ ಶಿವನಾಗಲಿ ವಿಷ್ಣುವಾಗಲಿ ಹೆಚ್ಚು ಎನ್ನುವ ಉದ್ದೇಶ ಇರಲಿಲ್ಲ. 
ವಿಷ್ಣುವನ್ನುಕುರಿತಾದ ಮ೦ತ್ರವಿಷ್ಣುಸರ್ವಶ್ರೇಷ್ಠಎನ್ನುವಂತಿರುತ್ತದೆ. ಶಿವನನ್ನುಕುರಿತ ಮಂತ್ರವೂ 
ಹಾಗೆಯೇ “ಏಕಂ ಸತ್‌ ವಿಪ್ರಾಃ ಬಹುಧಾವದಂತಿ” ಎ೦ಬ ವಾಕ್ಕದಲ್ಲಿ ಅಗ್ನಿ ವರುಣ ಮರುತ್‌ 
ಇತ್ಯಾದಿ ದೈವವಾಚಕ ಶಬ್ದಗಳೆಲ್ಲ ಒಂದೇ ಪರವಸ್ತುವನ್ನು ನಿರ್ದೇಶಿಸುತ್ತವೆ ಎನ್ನುವುದು 
ಸ್ಪಷ್ಟವಾಯಿತು. ನಾರಾಯಣೋಪನಿಷತ್ತು ನಾರಾಯಣನನ್ನು “ಶಾಶ್ವತಂ ಶಿವಂ ಅಚ್ಯುತಂ” 
ಎಂದು ವರ್ಣಿಸಿದೆ. ಅದರ ಕೊನೆಯ ಮಂತ್ರಗಳು “ನೀವಾರಶೂಕವತ್ತನ್ವೀ 
ಪೀತಾಭಾಸ್ಕಾತ್ತನೂಪಮಾ, ಆಸ್ಯಾಃ ಶ್ವಿಖಾಯಾಃ ಮಧ್ಯೇ ಪರಮಾತ್ಮಾ ವ್ಯವಸ್ಥಿತಃ ಸ ಬ್ರಹ್ಮಾ ಸ 
ಶಿವಸ್ನೇಂದ್ರಕ ಸೋಕ್ಷರಃ ಪರಮಸ್ವರಾಟ್‌” ಮಂತ್ರದ ಮೂಲ ಹೀಗೆಂದೇ ಇರಬೇಕು. ಅದು ಈಗ 
ಕೆಲವು ಪಾರಗಳಲ್ಲಿ “ಸ ಬ್ರಹ್ಮಾ ಸ ಶಿವಃ ಸ ಹರಿಃ ಸೇಂದ್ರ ಸೋಕ್ಷರಃ ಪರಮ ಸ್ವರಾಟ್‌” ಎಂತ 
ಆಗಿದೆ. ಹರಿ, ನಾರಾಯಣ, ಪರಮಾತ್ಮಎನ್ನುವಾಗ ಸ ಹರಿ, ಎ೦ದು ಹೇಳುವ ಕಾರಣ ಇಲ್ಲ ಹರಿ, 
ಬ್ರಹ್ಮ ಶಿವ, ಇ೦ದ್ರ ಇವರ ಜೊತೆಗೆ ಏಕಮೂರ್ತಿಯಾಗಿ ಇದ್ದಾನೆ ಎನ್ನುವಲ್ಲಿ ಆ ಏಕಮೂರ್ತಿಯಲ್ಲಿ 


ಹರಿ ಇದ್ದಾನೆ ಎಂದು ಬೇರೆ ಹೇಳಬೇಕಾದ್ದೇನೂ ಇಲ್ಲ ಆದರೆ ಅಕ್ಷರಗಳನ್ನುಸೇರಿಸಿದ ಕಾಲಕ್ಕೆ ಹರಿ 
ಶಿವ ಬೇರೆ ಎಂದು ತಿಳಿದಿದ್ದ ಸಮುದಾಯ ಒಂದು ಇದ್ದಿತು. ಆ ಸಮುದಾಯದ ಒಬ್ಬ ಪ್ರತಿನಿಧಿ 
“ಹರಿ ಶಿವನನ್ನು ಒಳಗೊಂಡಿದ್ದಾನೆ ಎನ್ನುವಲ್ಪಿ ಹರಿ ಮುಖ್ಯನಾಗಿ ಬಿಡುತ್ತಾನೆ. ಶಿವ ಅವನೊಡನೆ 
ಇರುವ ಕಡಮೆಯ ವಸು ಆಗುತ್ತಾನೆ” ಎಂಬ ಭಯದಿಂದ ಇರಬೇಕು, ಈ ಅರುಚಿಯ ಸ್ಥಿತಿಯನ್ನು 
ತಪ್ಪಿಸುವುದಕ್ಕೆ ಸಹರಿಃ ಎ೦ಬ ಅಕ್ಷರಗಳನ್ನು ಮಂತ್ರದಲ್ಲಿ ಸೇರಿಸಿ ಇದ್ದಾನೆ. ಹಚ್ಚಿನ ಈ ಅಕ್ಷರಗಳು 
ಶ್ಲೋಕವನ್ನು ಕೆಡಿಸುತ್ತವೆ. ಆದರೆ ಶಿವನನ್ನು ಕಡಮೆಯ ಸ್ಥಳದಿಂದ ಎತ್ತಬೇಕು, ಅದಕ್ಕಾಗಿ 
ಹರಿಯನ್ನೂ ಅವನ ಜೊತೆಗೆ ನಿಲ್ಲಿಸಬೇಕು, ಎನ್ನುವ ಅಪೇಕ್ಷೆಯಲ್ಲಿ ಈ ಅಕ್ಷರಗಳನ್ನು ಸೇರಿಸಿದ 
ಶಿವಭಕ್ತ ಶ್ಲೋಕದ ಛಂದಸ್ಸನ್ನು ಕೆಡಿಸುವುದಕ್ಕೆ ಹಿಂಜರಿಯಲಿಲ್ಲ ಬರಬರುತ್ತ ಈ ಮನೋಧರ್ಮ 
ಬೆಳೆಯುತ್ತಾ ಹೋಯಿತು. ಶಿವಭಕ್ತರು ವಿಷ್ಣುಭಕ್ತರು ನಮ್ಮ ದೇವರು ಬೇರೆ ನಿಮ್ಮದೇವರು ಬೇರೆ 
ಎಂದು ಎರಡು ಬಣ ಆದರು. ಒಂದೊಂದು ಬಣವೂ ತಮ್ಮ ದೇವರ ಪಾರಮ್ಯವನ್ನು 
ಸ್ಥಾಪಿಸುವುದಕ್ಕೆ ಎದುರಾಳಿಯ ದೇವರನ್ನು ನಿಕೃಷ್ಟ ಎ೦ದು ಹೇಳಿತು. ಒ೦ದು ಘಟ್ಟದಲ್ಲಿ ಈ 
ವೈಷಮ್ಯ ಎಷ್ಟು ದೂರಹೋಯಿತು ಎನ್ನುವುದು ನಮಗೆ ರಾಮಾಯಣದಲ್ಲಿಕಾಣುತ್ತದೆ. ಶ್ರೀರಾಮ 
ಸೀತೆಯನ್ನುಮದುವೆಯಾದಾಗ ಒಂದು ಧನುಸ್ಸಿಗೆ ಹೆದೆಯೇರಿಸಿದರನು. ಹಾಗೆ ಮಾಡುವುದರಲ್ಲಿ 
ಧನುಸ್ಸು ಮುರಿಯಿತು. ಅದು ಮುರಿಯಿತೆ೦ದು ಕೇಳಿ ಪರಶುರಾಮ ಅವನನ್ನು ಕಾಣಲು 
ಬಂದನು, ತನ್ನಹತ್ತಿರ ಇದ್ದ ಇನ್ನೊ೦ದು ಧನುಸ್ಸನ್ನು ಅವನಿಗೆ ಕೊಟ್ಟು ಇದರ ಹೆದೆಯನ್ನು ಏರಿಸು 
ನೋಡೋಣ, ಎ೦ದನು. ರಾಮ ಇದಕ್ಕೂ ಹೆದೆಯನ್ನು ಏರಿಸಿದನು. ಈ ಧನುಸ್ಸು ಮುರಿಯಲಿಲ್ಲ 
ಇದು ವಿಷ್ಣು ಧನುಸ್ಸು. ಆ ಮೊದಲು ಹರಿ ಹರರಲ್ಲಿ ಯಾರು ಹೆಚ್ಚು ಎನ್ನುವ ಪ್ರಶ್ನೆ ಒಂದು, 
ದೇವತೆಗಳು ಇವರನ್ನು ಒಂದು ಕಾಳಗದಲ್ಲಿ ತೊಡಗಿಸಿದ್ದರು. ಆಗ ಶಿವಧನುಸ್ಸು ಊನವಾಯಿತು, 
ವಿಷ್ಣುಧನುಸ್ಸು ಭದ್ರವಾಗಿಯೇ ಇದ್ದಿತು. ಆದ್ದರಿ೦ದ ದೇವತೆಗಳು ಶಿವನಿಗಿ೦ತ ವಿಷ್ಣು ಅಧಿಕ 
ಎಂದು ತಿಳಿದರು. ಇದು ರಾಮಾಯಣದಲ್ಲಿ ಒಂದು ಪ್ರಸಂಗ. ಈ ಪ್ರಸ೦ಗ ಪ್ರಕ್ಷಿಪ್ತ ಎನ್ನುವುದು ಆ 
ಸರ್ಗಗಳನ್ನು ಓದುತ್ತಿರುವಂತೆ ಸ್ಪಷ್ಟವಾಗಿ ಕಾಣುತ್ತದೆ. ಆದರೇನು? ಪ್ರಕ್ಷೇಪ ಮಾಡಿರುವನು 
ಮಾಡಿಯೆ ಬಿಟ್ಟಿ; ತನ್ನ ದೇವರು ಹೆಚ್ಚು ಎಂಬ ಪ್ರಮಾಣವನ್ನು ರಾಮಾಯಣದಲ್ಲಿ ಒಂದು 
ಭಾಗವಾಗಿ ಸೇರಿಸಿಬಿಟ್ಟ. ಶೈವ ಇದಕ್ಕೆ ಸೋಲಲಿಲ್ಲ ಶ್ರೀರಾಮ ಲಂಕೆಗೆ ಹೋಗುವಾಗ, ಇಲ್ಲವೆ 
ರಾವಣನನ್ನು ಸ೦ಹರಿಸಿ ಹಿ೦ದಿರುಗಿ ಬರುವಾಗ, ಸಮುದ್ರದ ಇತ್ತಣ ತೀರದಲ್ಲಿ ಒ೦ದು 
ಶಿವಲಿಂಗವನ್ನು ಪ್ರತಿಷ್ಠೆ ಮಾಡಿದ ಎಂದು ಕಥೆಯನ್ನು ಕಟ್ಟಿದ, ಆ ಲಿಂಗ ರಾಮೇಶ್ವರಲಿಂಗ ಎಂದ, 
ಅದಕ್ಕೆ ಒ೦ದು ಆಲಯವನ್ನು ನಿರ್ಮಿಸಿ ಅದನ್ನು ರಾಮೇಶ್ವರ ದೇವಾಲಯ ಮಾಡಿದ. ಈ 
ಮುಯ್ಯಿಗೆ ಮುಯ್ಯಿ ವ್ಯಾಪಾರ ಎಷ್ಟು ಕಾಲ ನಡೆಯಿತೋ; ಸಾಮಾನ್ಯ ವೈಷಮ್ಯ ಆಗಿದ್ದದ್ದು ಒಂದು 


ಕಾಲಕ್ಕೆ ಎರಡು ಬಣಗಳ ಮಧ್ಯೆ ಪೂರ್ಣ ದ್ವೇಷವೇ ಆಯಿತು. ಶೈವರು ಪ್ರಬಲರಾಗಿದ್ದ ಚೋಳ 
ರಾಜ್ಯದಲ್ಲಿ ವೈಷ್ಣವ ಸಿದ್ಧಾಂತದ ಸ್ಮಾಪಕರಾದ ರಾಮಾನುಜಾಚಾರ್ಯರ ಶಿಷ್ಯರಿಗೆ ಆಚಾರ್ಯರು ಆ 
ರಾಜ್ಯದಲ್ಲಿ ನಿಲ್ಲುವುದು ಅಪಾಯ ಎನ್ನಿಸಿತು. ಶಿಷ್ಯರು ಅವರನ್ನು ಅಪಾಯದಿಂದ ತಪ್ಪಿಸಲು 
ಹೊಯ್ದಳನಾಡಿಗೆ ಕರೆದುತರಬೇಕಾಯಿತು. ಅದುವರೆಗೆ ಚಿದ೦ಬರದಲ್ಲಿ ನಟರಾಜ, 
ಗೋವಿಂದರಾಜ, ಶೈವ ವೈಷ್ಣವ ಎರಡು ದೇವಾಲಯ ಇದ್ದವು. 
ಗೋವಿ೦ದರಾಜದೇವಾಲಯವನ್ನು ಶೈವರು ಕೆಡಿಸಲು ಯೋಚಿಸಿದ್ದಾರೆ೦ದು ತಿಳಿದು ವೈಷ್ಣವರು 
ಗೋವಿ೦ದರಾಜನ ಮೂರ್ತಿಯನ್ನೇ ಆಲಯದಿ೦ದ ಕಳಚಿ ಉತ್ತರಕ್ಕೆ ಎತ್ತಿ ತಂದರು. ತಿರುಪತಿ 
ಮಲೆಯ ಅಡಿಯಲ್ಲಿ ಒಂದು ಕಡೆ ಅದನ್ನು ಪ್ರತಿಷ್ಠಿಸಿ ಅಲ್ಲಿ ಗೋವಿ೦ದರಾಜಪುರವನ್ನು 
ನಿರ್ಮಿಸಿದರು, ಎ೦ದು ಕಥೆ ಇದೆ. ಇದು ಎಲ್ಲ ತಪ್ಪು ಎ೦ಬ ಭಾವವೂ ಬಲ್ಲ ಜನ ಅನೇಕರಲ್ಲಿ 
ಇದ್ದಿತು ಎ೦ದು ಕಾಣುತ್ತದೆ. ಮೊದಲುಮೊದಲು ವೈಷ್ಣವ ಭಕ್ತ ಆಳ್ವಾರುಗಳ ಪ್ರಬ೦ಧಗಳಲ್ಲಿ ಹರಿ, 
ಹರ, ಬ್ರಹ್ಮಮೂರೂ ತತ್ವ ಒಂದೇ ಭಾವ ಇದೆ ಹೀಗಿದ್ದೂ ರಾಮಾನುಜಾಚಾರ್ಯರ ಕಾಲಕ್ಕೆ ಶಿವ 
ಕಡಮೆ, ವಿಷ್ಣು ಹೆಚ್ಚು ಎ೦ದು ವೈಷ್ಣವ ಸಮುದಾಯ ತಿಳಿದಿತ್ತು ಎನ್ನುವುದು ಈ ಗುರುಗಳ 
ಚರಿತ್ರೆಯಿಂದ ಕಾಣುತ್ತದೆ. ಆದರೂ ಎರಡೂ ತತ್ವ ಒಂದೇ ಎಂದು ಹೇಳುವ ಸಂಪ್ರದಾಯವೂ 
ಬಲಗಳಿಸುತ್ತಾ ಬೆಳೆಯಿತು, ಭಾಗವತ ಎಂಬ ಹೆಸರಿನ ಒಂದು ಪಂಥವಾಗಿ ರೂಪುಗೊಂಡಿತು. ಈ 
ಜನ ಶಿವ ವಿಷ್ಣು ಒಂದೇ ಎ೦ಬ ಭಾವನೆಯನ್ನು ಮುಖ್ಯ ಸೂತ್ರವಾಗಿ ಸ್ವೀಕರಿಸಿದರು. 
ಮಹಾಭಾರತದಲ್ಲಿ ರುದ್ರೋ ನಾರಾಯಣಶ್ಚ್ವೈವ ತತ್ವಮೇಕಂ ದ್ವಿಧಾಕೃತಂ ವಾಕ್ಯದ ಜೊತೆಗೆ 
ಶಂಕರನು “ನನ್ನನ್ನೂ ವಿಷ್ಣುವನ್ನೂ ಬೇರೆ ಎನ್ನುವ ಜನ ನನಗೆ ಸಮ್ಮತವಲ್ಲ” ಎಂದು ಹೇಳಿದ್ದರ 
ಉಲ್ಲೇಖ ಇದೆ. ಆದರೂ ಕೃಷ್ಣ ತಪಸ್ಸುಮಾಡಿ ಶಿವನನ್ನು ಒಲಿಸಿ ಚಕ್ರಾಯುಧವನ್ನು ಅವನಿಂದ 
ವರವಾಗಿ ಪಡೆದನು ಎ೦ಬ ಕಥೆಯೂ ಭಾರತದಲ್ಲಿ ಬರುತ್ತದೆ. ಇರುತ್ತ ಭಾಗವತ ಪ೦ಥ ಈ ತತ್ವ 
ಎರಡೂ ಒ೦ದು ಎನ್ನುವ ಭಾವವನ್ನು ಮುಖ್ಯಮಾಡಿ, ದೇವರಿಗೆ ಹರಿಹರ, ಶಂಕರನಾರಾಯಣ, 
ಶಿವರಾಮ ಮುಂತಾದ ಹೆಸರುಗಳನ್ನು ಬಳಕೆಗೆ ತಂದಿತು. 


ಬಸವಣ್ಣನವರು ವೀರಶೈವ ಮತವನ್ನು ಪ್ರತಿಷ್ಠಾಪಿಸಿದ ಕಾಲಕ್ಕೆ ಅದರ 
ಅನುಯಾಯಿಗಳಲ್ಲಿ ಶಿವವೇ ದೈವ, ಹರಿ ಅಥವಾ ನಾರಾಯಣ ಏನೂ ಅಲ್ಲ ಎನ್ನುವ ಜನ 
ಪ್ರಬಲರಾಗಿದ್ದುದು ಕಾಣುತ್ತದೆ. ಬಸವಣ್ಣನವರ ವಚನಗಳಲ್ಲಿ “ದೇವರೊಬ್ಬ ನಾಮ ಹಲವು” 
ಎ೦ಬ ಉದಾರ ಭಾವದ ವಚನದೊಂದಿಗೆ, “ನಾರಾಯಣ ಗೀರಾಯಣನನ್ನು ಕಾಣೆ” ಎನ್ನುವ 


ವೈಷ್ಣವ ಮತವನ್ನು ಕುರಿತ ಅಸಹನೆಯ ವಾಕ್ಯವೂ ಸೇರಿದೆ. ಮೊದಲು ವಾಕ್ಯವನ್ನು ಹೇಳಿದ ಪ್ರಾಜ್ಞ 


ಎರಡನೆಯ ವಾಕ್ಯವನ್ನು ಹೇಳಿರಲಾರ ಎಂದು ನಮಗೆ ತೋರಬೇಕು. ಈ ವಾಕ್ಯಬಸವಣ್ಣನವರಿಗೆ 
ಇತರರು ಆರೋಪಿಸಿದ ವಾಕ್ಯ ಎಂದರೆ ತಪ್ಪಾಗಲಾರದು. ವಾಕ್ಯ ಪ್ರಕ್ಷಿಪ್ತ ಎನ್ನುವುದಾದರೂ, ಆಗ 
ಇಂಥ ಅಸಹನೆಯ ಜನರೂ ತಕ್ಕಷ್ಟು ಸಂಖ್ಯೆಯಲ್ಲಿ ಇದ್ದರು ಎನ್ನುವುದು ಸ್ಪಷ್ಟ. ಆಮೇಲಿನ ಕಾಲದ 
ಕುಮಾರವ್ಯಾಸ ಲಕ್ಷ್ಮೀಶ ಕವಿಗಳು, ಶಿವ ವಿಷ್ಣುಗಳ ಮಧ್ಯೆ ಭೇದವನ್ನು ಎಣಿಸಬಾರದು ಎಂದೇ 
ಹೇಳಿದರು. ಅಲ್ಲಿಂದೀಚೆಗೆ, ಶತಮಾನಗಳಲ್ಲಿ ಶೈವರು ವೈಷ್ಣವರು ಒಬ್ಬರೊಡನೊಬ್ಬರು ಕಾದದೆ 
ಬಾಳಿ ಬಂದಿದಾರೆ. ಆದರೂ ಸದ್ಯದಲ್ಲಿ ನಮ್ಮಸಮಾಜದ ಶಿವ ವಿಷ್ಣುಬೇರೆ ದೇವರುಗಳು ಎನ್ನುವ 


ಭಾವವೇ ವಾಡಿಕೆ ಆಗಿ ಸನಾತನ ಧರ್ಮ ಒಂದು ಸಂಕಟದಲ್ಲಿ ಸಿಕ್ಕಿಕೊಂಡಿದೆ. 


ಮಧ್ಯಸ್ಥಿಕೆಯ ಯತ್ನಗಳು 


ಇಂದಿನ ನಮ್ಮ ಜನತೆ ಗುರು ಎಂದು ಅಂಗೀಕರಿಸುವ ಪರಂಪರೆಯಲ್ಲಿ 
ಶಂಕರಾಚಾರ್ಯರು ಹಿರಿಯರು, ಅವರ ಬಳಿಕ ರಾಮಾನುಜರು, ಆ ಬಳಿಕ ಆನ೦ದತೀರ್ಥರು, ಆ 
ಬಳಿಕ ಬಸವಣ್ಣನವರು ಬಂದರು. ಶಂಕರಾಚಾರ್ಯರು ಶಿವನನ್ನು ಕುರಿತ ಸ್ತೋತ್ರಗಳನ್ನು 
ರಚಿಸಿರುವಂತೆ ವಿಷ್ಣುವನ್ನು ಕುರಿತೂ ಸ್ತೋತ್ರಗಳನ್ನು ರಚಿಸಿದ್ದಾರೆ. ಅವರ ಭಜಗೋವಿಂದಂ 
ಸ್ತೋತ್ರವ೦ತೂ ಈಗಲೂ ಸಾಮಾನ್ಯರ ಬಾಯಲ್ಲೂ ನಲಿಯುವ ಸ್ತೋತ್ರ. ಇದಕ್ಕೆ ತಕ್ಕಂತೆ 
ಆಚಾರ್ಯರ ಅದ್ವೈತ ಮತದ ಅನುಯಾಯಿ ಸಮುದಾಯ ಶಿವನನ್ನುಮುಖ್ಯಎಂದು ಎಣಿಸುತ್ತಾ 
ವಿಷ್ಣುವನ್ನುಹತ್ತಿರ ಹತ್ತಿರ ಅಷ್ಟೇ ಮುಖ್ಯಎಂಬಂತೆ ಕಾಣುತ್ತದೆ. ಶ್ರೀವೈಷ್ಣವರು ಶಿವನನ್ನು ವಿಷ್ಣುವಿಗೆ 
ಸಮ ಎಂದು ಒಪ್ಪುವುದಿಲ್ಲ. ದ್ವೈತಮತದ ಅನುಯಾಯಿಗಳು ಈಶ್ವರನನ್ನು ವಿಷ್ಣುವಿನ ಭಕ್ತ 
ಎಂದು ಪೂಜಿಸುತ್ತಾರೆ ಎಂದು ಕಾಣುತ್ತದೆ. ಶಿವಾಚಾರದವರು ತಮ್ಮಮತದಲ್ಲಿವಿಷ್ಟುವಿಗೆ ಯಾವ 
ಸ್ಥಾನವನ್ನೂ ಕೊಡುತ್ತಿಲ್ಲ. ಇದರಿಂದ ಒಂದು ಧರ್ಮದ ನಾಲ್ಕು ಜನಸಮುದಾಯಗಳು ತಮ್ಮದೇ 
ಸರಿಯಾದ ನಿಲುವು ಎ೦ದು ಹಟ ಮಾಡುತ್ತ ಇತರ ಜನರೊಂದಿಗೆ ಬೆರೆಯದೆ ಬೇರೆಬೇರೆಯಾಗಿ 
ಬಾಳುತ್ತಿವೆ. ಇದು ಚೆನ್ನವಲ್ಲ ಚೆನ್ನ ಅಲ್ಲ ಎನ್ನುವುದನ್ನು ಸ್ವಲ್ಪವಾದರೂ ತಿಳುವಳಿಕೆಯುಳ್ಳ ಜನವೆಲ್ಲ 
ಒಪ್ಪುತ್ತಾರೆ. ಆಯಿತು, ಇದನ್ನುಸರಿಪಡಿಸುವುದು ಹೇಗೆ? ಇದು ಈಗ ದೊಡ್ಡಸಮಸ್ಯೆಆಗಿ ನಿಂತಿದೆ. 
ಸಮಾಜದ ಕ್ಷೇಮವನ್ನು ಬಯಸುವ ಗುರುಗಳು ಈ ಸ್ಥಿತಿಯನ್ನು ತಿದ್ದಲು ಯತ್ನಿಸಿದ್ದುಂಟು. 
ಶ್ರೀವೈಷ್ಣವರಲ್ಲಿ ಸಿದ್ಧಾಂತ ಸ್ಥಾಪಕರಾದ ರಾಮಾನುಜಾಚಾರ್ಯರ ಬಳಿಕ ಅತ್ಯಂತ ದಕ್ಷರೆಂದು 
ಖ್ಯಾತರಾಗಿ ವೇದಾಂತ ದೇಶಿಕ ಎಂಬ ಹೆಸರಿಂದ ಪೂಜೆ ಪಡೆಯುತ್ತಿರುವ ಗುರು 
ವೆಂಕಟಿನಾಥರೂ, ಅದ್ವೈತ ಸಿದ್ಧಾಂತದ ಪರಂಪರೆಯಲ್ಲಿಬಹು ಶ್ರೇಷ್ಠರೆಂದು ಹೆಸರು ಪಡೆದಿರುವ 


ಅಪ್ಪಯ್ಯ ದೀಕ್ಷಿತರೂ ಸಮಕಾಲೀನರು. ಅಪ್ಪಯ್ಯ ದೀಕ್ಷಿತರು ಇಂಥ ಮಾತು ಬಂದಾಗ, 
“ಮಹೇಶ್ವರೇ ವಾ ಜಗದೀಶ್ವರೇ ವಾ ಜನಾರ್ದನೇ ವಾ ಜಗದಂ೦ತರಾತ್ಮನಿ, ನ ವಸ್ತು ಭೇದ 
ಪ್ರತಿಪತ್ತಿರಸ್ತಿ ಮೇ ತಧಾ*ಪಿ ಚೇತಃ ತರುಣೇಂದುಶೇಖರೇ”, ಎ೦ದು ಹೇಳಿದರಂತೆ. ಎರಡು 
ರೂಪವೂ ಒಂದು ದೈವದ ರೂಪ. ಆದರೂ ದೀಕ್ಷಿತರ ಮನಸ್ಸುಶಿವನ ಕಡೆ ಒಲಿಯಿತು. ಈ ಮಾತು 
ಬುದ್ದಿಯ ಔದಾರ್ಯವನ್ನೂ ವಾಡಿಕೆಯ ರೂಪದ ವಿಷಯದಲ್ಲಿ ಮೋಹವನ್ನೂ ಸೂಚಿಸುತ್ತದೆ. 
ದೀಕ್ಷಿತರದು ಎಂತಹ ಉದಾರ ಬುದ್ಧಿ ನೋಡಿ ಎಂದು ಸ್ಮಾರ್ತ ಈ ಶ್ಲೋಕವನ್ನು ಹೇಳಿದರೆ, 
ವೈಷ್ಣವ, “ಅವನ ಪೂರ್ವಕರ್ಮ ಅವನ ಬುದ್ದಿಯನ್ನು ತಪ್ಪು ಕಡೆಗೆ ಸೆಳೆಯಿತು ಎನ್ನುವುದು 
ಇದರಿಂದ ಕಾಣುತ್ತದೆ,” ಎನ್ನುತ್ತಾನೆ. ಲಿಂಗಪುರಾಣದಲ್ಲಿ ಒ೦ದು ಕಥೆ ಬ್ರಹ್ಮವಿಷ್ಣುಲಿ೦ಗದ ಅಡಿ 
ಮುಡಿ ಎಲ್ಲಿ ಎಂದು ನೋಡಲು ಹೊರಟರು, ಬ್ರಹ್ಮ ಹ೦ಸನಾಗಿ ಆಕಾಶಕ್ಕೆ ಹಾರಿದ, ವಿಷ್ಣು 
ವರಾಹನಾಗಿ ಭೂಮಿಯನ್ನು ಅಗೆಯತೊಡಗಿದ, ಅವನಿಗೆ ತಲೆಯನ್ನು ಮುಟ್ಟಲಾಗಲಿಲ್ಲ ಇವನಿಗೆ 
ಅಡಿಯೂ ಸಿಕ್ಕಲಿಲ್ಲ. ಇದು ಈಶ್ವರ ಎಷ್ಟು ಶ್ರೇಷ್ಠ ಎನ್ನುವುದನ್ನು ತೋರಿಸಲು ಒಬ್ಬ ಶಿವಭಕ್ತ 
ನಿರ್ಮಿಸಿದ ಕಥೆ ಎನ್ನುವುದು ಸ್ಪಷ್ಟ. ಸಮಾಧಾನ ಅವಶ್ಯಕ ಎ೦ದು ಯೋಚಿಸಿ ಕಾಮಕೋಟಿ 
ಪೀಠದ ಸ್ವಾಮಿಗಳು ಇದಕ್ಕೆ ಒಂದು ಅರ್ಥವನ್ನು ಹೇಳಿದ್ದುಂಟು. “ನೋಡಿ, ಒಂದೇ ಶಿಲ್ಪದಲ್ಲಿ 
ಈಶ್ವರ, ಬ್ರಹ್ಮ ವಿಷ್ಣು ಮೂವರೂ ಇದ್ದಾರೆ. ಮೂವರೂ ಒಂದೇ ಎಂದು ಹೇಳುವುದು ಕಥೆಯ 
ಉದ್ದೇಶ.” ಇದು ಹೇಗೆ ಎನ್ನುವುದು ನಮ್ಮಂಥವರಿಗೆ ತಿಳಿಯುವುದಿಲ್ವ ಸ್ವಾಮಿಗಳ ಮನಸ್ಸು 
ಒಳ್ಳೆಯದು. ಇರುತ್ತ ಈ ವಿವರಣೆ ಮೂಲಕಥೆಯ ಉದ್ದೇಶವನ್ನು ತಿದ್ದುವುದಿಲ್ಲ ಇಂಥ ವೇಳೆ ಈ 
ವಿಷಯದಲ್ಲಿ ಬೇರೆ ಯಾರೋ ಮತ್ತೊಂದು ಸಮಾಧಾನ ಹೇಳಿದ್ದುಂಟು. “ರಾಮೇಶ್ವರ” ಎಂದರೆ, 
“ರಾಮನ ಈಶ್ವರ” ಎಂತಲೆ? ಹೀಗೆಂದರೆ ಈಶ್ವರ ರಾಮನ ಒಡೆಯ. ಎಂದಮೇಲೆ ಈಶ್ವರ 
ರಾಮನಿಗಿ೦ತ, ಎ೦ದರೆ ವಿಷ್ಣುವಿಗಿ೦ತ, ಹೆಚ್ಚು. ಇದು ಸರಿಯೇ ಎ೦ದು ದೇವತೆಗಳು ರಾಮ 
ಈಶ್ವರರನ್ನೇ ಕೇಳೋಣ ಎಂದು ಹೊರಟರಂತೆ. ಆಗ “ರಾಮ ಸ್ವತ್ಪುರುಷ೦ ಬ್ರೂತೇ 
ಬಹುವ್ರೀಹಿಣಮೀಶ್ವರಃ ಅತ್ಯಪ್ತಾನಾ೦ತು ದೇವಾನಾ೦ ಸ್ವಯಂಭೂಃ ಕರ್ಮಧಾರಯಂ”. ರಾಮ, 
ರಾಮೇಶ್ವರ ಪದದ ವಿಗ್ರಹವಾಕ್ಯ ರಾಮನ ಈಶ್ಚರ ಎ೦ದ ಈಶ್ಚರ, “ರಾಮ ಯಾರಿಗೆ ಈಶ್ವರ, 
ಅವನು” ಎಂದ ; ಎಂದರೆ ಈಶ್ವರನಿಗೆ ರಾಮ ಒಡೆಯ. ಹೀಗೆ ಇವನು ಅವನನ್ನು ಅವನು 
ಇವನನ್ನು ತನಗಿ೦ತ ಹೆಚ್ಚು ಎ೦ದು ಒಪ್ಪಿಕೊ೦ಡರು. ಇದರಿ೦ದ ದೇವತೆಗಳಿಗೆ ನಿರ್ಣಯ 
ದೊರೆಯಲಿಲ್ಲ. ಅವರು ಬ್ರಹ್ಮನ ಬಳಿಗೆ ಹೋಗಿ, ನಿವಾರಣೆ ಏನು ಎಂದು ಕೇಳಿದರು. ಅವನು, 
“ರಾಮ, ಈಶ್ವರ ಸಮ; ರಾಮ ಈಶ್ವರ ವಿಗ್ರಹವಾಕ್ಯ ಎ೦ದರೆ ಇವನೂ ಅವನೂ ಒಂದೇ 
ಎಂದರ್ಥ,” ಎಂದನು. ಇಷ್ಟೆಲ್ಲ ತೊಳಲಾಟ ಬೇಡ, ರಾಮ ಬೇರೆ, ಈಶ್ವರ ಬೇರೆ ಎಂಬ ಭಾವವೇ 


ತಪ್ಪು ಇದನ್ನುಬಿಡಿ, ಎಂದು ಈ ಹಿರಿಯರು ಯಾರೂ ಹೇಳುವುದಿಲ್ಲ ಏಕೆ? ಅತ್ಯಂತ ಪ್ರಾಜ್ಞರಾದ 
ನನ್ನ ಸ್ನೇಹಿತರೊಬ್ಬರು “ಕ್ಷುದ್ರಾ ರುದ್ರ ಪಿತಾಮಹಪ್ರಭೃತಯಃ'” ಎಂದು ವಿಷ್ಣುವಿನ ಎದುರಿಗೆ ರುದ್ರ 
ಕ್ಷುದ್ರ ಎನ್ನುವ ವೈಷ್ಣವ ವಾಕ್ಯ ಎಷ್ಟು ಅನುಚಿತ ಎ೦ದದ್ದುಂಟು. ಮತ್ತೊಬ್ಬರು “ಶ್ರೀರಾಮ 
ರಾಮರಾಮೇತಿ ಎಂದು ಈಶ್ವರ ತನ್ನ ಪತ್ನಿಗೆ ರಾಮನನ್ನು ಹೊಗಳಿ ಹೇಳಿದ ಎನ್ನುವುದು ತಪ್ಪು 
ಎಂದು ಹೇಳಿದ್ದುಂಟು. ಇಂಥ ಮಾತು ಸಾಧುಗಳಾದ ಜನರಲ್ಲಿ ಕೂಡ ಆಸಮಾಧಾನಕ್ಕೆ 
ಎಡೆಕೊಡುತ್ತದೆ ಸನಾತನ ಧರ್ಮದಲ್ಲಿ ಈ ಮಾತುಗಳಿಗೆ ಎಡೆ ಇರಬಾರದು. 


ಕ್ಷೇತ್ರಗಳ ಕಥೆಗಳು 


ಪುರಾಣಗಳು ದೇವರನ್ನು ಕುರಿತ ಕಥೆಗಳನ್ನು ನಿರ್ಮಿಸಿದಂತೆ ನಮ್ಮ ಪುಣ್ಯ ಕ್ಷೇತ್ರಗಳ 
ಇತಿಹಾಸಗಳೂ ಅನೇಕ ನಂಬಿಕೆಗಳನ್ನು ನಿರ್ಮಿಸಿವೆ. 


ದಕ್ಷಿಣ ದೇಶದಲ್ಲೆಲ್ಲ ಬಹು ಪ್ರಸಿದ್ಧವಾದ ದೇವಾಲಯಗಳಲ್ಲಿ ತಿರುಪತಿ 
ವೆಂಕಟಿರಮಣಸ್ವಾಮಿಯ ಆಲಯವೂ ಒಂದು. ಇದು ತಮಿಳು ವೈಷ್ಣವ. ಪರಂಪರೆಯ 
ಆಳ್ವಾರುಗಳ ಕಾಲದಲ್ಲೇ ವಿಖ್ಯಾತವಾಗಿದ್ದ ಕ್ಷೇತ್ರ. “ಇಲ್ಲಿ ಮೊದಲಲ್ಲಿ ವರಾಹಸ್ಥಾಮಿಯ 
ದೇವಾಲಯವೊಂದಿತ್ತು. ಶ್ರೀನಿವಾಸ ಬಂದು ಕ್ಷೇತ್ರವನ್ನು ಅವನಿಂದ ಕಸಿದುಕೊಂಡ” ಎಂದು 
ಒ೦ದು ಐತಿಹ್ಯ ಈಗ ಕ್ಷೇತ್ರಕ್ಕೆ ಹೋಗುವ ಬಹುಜನ ವರಾಹಸ್ಥಾಮಿಯ ಕ್ಷೇತ್ರ ಒ೦ದು ಅಲ್ಲಿ ಇದೆ 
ಎನ್ನುವುದನ್ನೇ ಕಾಣರು. ದೇವರ ಎರಡು ರೂಪಗಳಲ್ಲಿ ಒಂದು ಇನ್ನೊಂದರ ಸ್ಥಳವನ್ನು 
ಅಪಹರಿಸಿತು ಎನ್ನುವುದು ಸೋಜಿಗದ ಮಾತು. ಅದರ ಸ್ಥಳ ಪುರಾಣವನ್ನು ಕಲ್ಪಿಸಿದವರಿಗೆ ಇದರ 
ಅನೌಚಿತ್ಯ ತೋರಲಿಲ್ಲ, 


ಶ್ರೀನಿವಾಸದೇವರ ಮೂರ್ತಿ ಮೊದಲಲ್ಲಿ ಷಣ್ಮುಖಮೂರ್ತಿಯಾಗಿತ್ತು ವೈಷ್ಣವಮೂರ್ತಿ 
ಎಂದು ವೈಷ್ಣವರು ಅದನ್ನು ತಮ್ಮ ವಶಕ್ಕೆ ತೆಗೆದುಕೊಳ್ಳಲು ಯತ್ನಿಸುತ್ತಿದ್ದರು. 
ರಾಮಾನುಜಾಚಾರ್ಯರು ಕ್ಷೇತ್ರಕ್ಕೆ ಬ೦ದಾಗ ಶೈವ ವೈಷ್ಣವರ ಮಧ್ಯದ ಈ ವಿವಾದ ತೀರ್ಮಾನಕ್ಕೆ 
ಅವರಲ್ಲಿಗೆ ಬ೦ದಿತು. ಆಚಾರ್ಯರು, “ಇದನ್ನು ನಾವು ನಿರ್ಣಯಿಸುವುದು ಬೇಡ, ದೇವರೇ 
ನಿರ್ಣಯಿಸಲಿ. ಶೈವ ಮೂರ್ತಿಯ ಆಯುಧ ಆಭರಣಗಳನ್ನು ವೈಷ್ಣವ ಮೂರ್ತಿಯ ಆಯುಧ 
ಆಭರಣಗಳನ್ನು ರಾತ್ರಿ ಮೂರ್ತಿಯ ಸನ್ನಿಧಿಯಲ್ಲ ಇಟ್ಟು ಬಾಗಿಲು ಹಾಕಿ ಬೀಗಮುದ್ರೆ ಮಾಡಿ 
ಬಂದುಬಿಡಿ, ಬೆಳಗಾಗ ಬಾಗಿಲನ್ನು ತೆಗೆದು ಮೂರ್ತಿ ಆಭರಣಗಳಲ್ಲಿ ಯಾವುದನ್ನು 


ಧರಿಸಿಕೊಂಡಿದೆ ನೋಡಿ, ಮೂರ್ತಿ ಶೈವವೇ ವೈಷ್ಣವವೇ ತಿಳಿಯುತ್ತದೆ,” ಎಂದರು. ಜನ ಹೀಗೆ 
ಮಾಡಿದರು. ಬೆಳಗ್ಗೆ ಬಾಗಿಲು ತೆರೆದಾಗ ಮೂರ್ತಿ ವೈಷ್ಣವ ಲಾ೦ಛನಗಳನ್ನು ಧರಿಸಿತ್ತು. ಇದು 
ಸಂಪ್ರದಾಯದ ಕಥೆ. ಆಚಾರ್ಯರ ಭಕ್ತರು, “ಆಚಾರ್ಯರು ಆದಿಶೇಷನ ಅವತಾರ ಅಲ್ಲವೆ? 
ಅವರು ರಾತ್ರಿ ತಮ್ಮನಿಜಸ್ಪರೂಸವನ್ನುತಾಳಿ ಹೊಸ್ತಿಲ ಕೆಳಗೆ ಒ೦ದು ಕ೦ಡಿಯಿ೦ದ ಒಳಕ್ಕೆ ಹೋಗಿ 
ದೇವರಿಗೆ ಈ ಲಾ೦ಛನವನ್ನು ತೊಡಿಸಿದರು,” ಎ೦ದು ಹೆಮ್ಮೆಯಿ೦ದ ಹೇಳುತ್ತಾರೆ. ತಮ್ಮ ಕಥೆ 
ಆಚಾರ್ಯರನ್ನು ಒಬ್ಬ ಮೋಸಗಾರರನ್ನಾಗಿ ಮಾಡುತ್ತದೆ ಎನ್ನುವುದರ ಪರಿವೆಯೇ ಇಲ್ಲ ಈ 
ಜನರಿಗೆ. ಆಳ್ವಾರರುಗಳು ಹೊಗಳಿದ ವೈಷ್ಣವ ಮೂರ್ತಿಯನ್ನು ರಾಮಾನುಜಾಚಾರ್ಯರು ಹೀಗೆ 
ಮೋಸದಿಂದ ವೈಷ್ಣವವಾಗಿ ಮಾಡಬೇಕಾದ ಕಾರಣ ಏನೂ ಇರಲಿಲ್ಲ. ಆಚಾರ್ಯರ ಮೋಸದ 
ಕಥೆ ಅವರನ್ನು ಪ್ರಶ೦ಸಿಸುವುದಕ್ಕಾಗಿ ವಿವೇಚನೆ ಸಾಲದ ಅವರ ಅನುಯಾಯಿಗಳು ಕಲ್ಪಿಸಿದ್ದು 
ಎನ್ನುವುದರಲ್ಲಿ ಸಂದೇಹವಿಲ್ವ ಮೂರ್ತಿ ಮೊದಲಲ್ಲಿ ಶೈವಮೂರ್ತಿಯಾಗಿತ್ತು ಎನ್ನುವುದಾದರೆ 
ಅದು ನಮ್ಮಾಲ್ಹಾರರ ಕಾಲಕ್ಕೂ ಹಿಂದಿನ ಮಾತಾಗಿರಬೇಕು. 


ಶ್ರೀನಿವಾಸದೇವರನ್ನು ಕುರಿತು ಒಂದು ಪುರಾಣವೇ ರಚಿತವಾಗಿದ. ಇದನ್ನು ವೆ೦ಕಟೇಶ 
ಮಹಾತ್ಮ್ಯ ಎ೦ದು ಕರೆಯುತ್ತಾರೆ. ಇದು ಪೂರ್ವ ಸ೦ಪ್ರದಾಯದ ಒಂದು ಚಿತ್ರ ಕಥೆ. ನೆಲದಲ್ಲಿ 
ಹುದುಗಿದ್ದದೇವರನ್ನುಗುರುತಿಸಿ ದನಗಳು ಆ ಸ್ಥಳದ ಮೇಲೆ ಹಾಲು ಕರೆಯುತ್ತಿದ್ದುದನ್ನು ಕ೦ಡು, 
ಇದು ದೇವರ ನೆಲೆ ಒಂದು ಇರಬೇಕೆಂದು ಜನ ನೆಲವನ್ನು ಬಗೆದು ನೋಡಿ ಮೂರ್ತಿಯನ್ನು 
ಕ೦ಡರು, ಎನ್ನುವ ಕಥೆಯಿ೦ದ ಮೊದಲಾಗಿ ಚರಿತ್ರೆ ಅನೇಕ ವಿಚಿತ್ರ ಅಮಾನುಷ ಹಾಗೆಯೇ ತೀರ 
ಸಹಜ ಎನ್ನುಬಹುದಾದ ಹಲವು ಸ೦ದರ್ಭಗಳನ್ನು ಬೆಳೆಸಿ ಸಾಮಾನ್ಯ ಹಸು ಮನಸ್ಸಿಗೆ ರುಚಿಸುವ 
ಒಂದು ಕಥಾನಕವನ್ನು ಮಾಡಿದೆ. ಇದನ್ನು ಆಧರಿಸಿ ಕೆಲವು ವರ್ಷಗಳ ಹಿಂದೆ ಒಂದು ಸಿನೀಮಾ 
ಚಿತ್ರ ಕೂಡ ಪ್ರಕಟ ಆಯಿತು. 


ತಿರುಪತಿ ಎ೦ದು ಹೆಸರಾದ ಈ ಕ್ಷೇತ್ರ ಇರುವ ಪರ್ವತ ಶೇಷಗಿರಿ. ಆದಿಶೇಷನೇ 
ಗಿರಿಯಾಗಿ ರೂಪ ತಳೆದು ದೇವರಿಗೆ ಕ್ಷೇತ್ರವನ್ನು ಒದಗಿಸಿದ್ದಾನೆ ಎನ್ನುವುದು ಸ೦ಪ್ರದಾಯದ 
ನಂಬಿಕೆ. ಗಿರಿಯ ಬುಡದಲ್ಲಿರುವ ಊರು ಗೋವಿ೦ದರಾಜಪುರ. ಚಿದಂಬರದ ಗೋವಿಂದರಾಜ 
ಮೂರ್ತಿಯನ್ನು ರಕ್ಷಿಸಲು ವೈಷ್ಣವರು ಅದನ್ನು ಇಲ್ಲಿಗೆ ತ೦ದು ಇಲ್ಲಿ ಪ್ರತಿಷ್ಠೆ ಮಾಡಿದರು, ಎನ್ನುವ 
ಐತಿಹ್ಯವನ್ನು ಈ ಮುನ್ನ ಹೇಳಿದೆ. ಗೋವಿ೦ದರಾಜಪುರದಿ೦ದ ಸುಮಾರು ಹರಿದಾರಿ ದೂರದಲ್ಲಿ 
ತಿರುಚ್ಚಾನೂರು ಎ೦ಬ ಗ್ರಾಮ ಇದೆ. ಅಲ್ಲಿ ದೇವಿಯ ಸನ್ನಿಧಿ ಇದೆ. ಈ ಆಲಯದ ದೇವಿಗೆ 


ಆಳ್ದಾರುಗಳ ಪ್ರಬಂಧಗಳ ಕಾಲದಿಂದ ವಾಡಿಕೆಯಾಗಿ ಬಂದಿರುವ ಹೆಸರು 
ಅಲರ್‌ಮೇಲ್‌ಮಂಗೈ ಹೂವಿನಮೇಲಿರುವ ಮಹಾತಾಯಿ. 


ತಿರುಪತಿ ಕ್ಷೇತ್ರದ ಒ೦ದು ವಿಶಿಷ್ಟ ಲಕ್ಷಣ, ಮಲೆಯ ಮೇಲಿನ ದೇವಾಲಯದಲ್ಲಿದೇವರ 
ಮೂರ್ತಿ ಇರುತ್ತ ದೇವಿಗೆ ಬೇರೆ ಒ೦ದು ಆಲಯ ಇಲ್ಲದಿರುವುದು. ತಿರುಚ್ಚಾನೂರ ದೇವಾಲಯ 
ದೇವಿಯ ಆಲಯ. ಇದರಲ್ಲಿ ಶ್ರೀನಿವಾಸದೇವರಿಗೆ ಎ೦ದು ಒ೦ದು ಮಂದಿರ ಇಲ್ಲ. ದೇವರು 
ಎಂದಲ್ಲಿ ದೇವಿ ಎ೦ದು ಬೇರೆಯಾಗಿ ಎಣಿಸುವುದು ಬೇಡ, ದೇವಿ ಎಂದಲ್ಲಿ ದೇವರು ಎಂದು 
ಬೇರೆಯಾಗಿ ಎಣಿಸುವುದು ಬೇಡ, ಎನ್ನುವುದು ಈ ವ್ಯವಸ್ಥೆಯ ಉದ್ದೇಶ ಇರಬೇಕು. 


ತಿರುಪತಿಯನ್ನು ಕುರಿತು ಈ ಕಥೆ ಇರುವಂತೆ, ಶ್ರೀರಂಗವನ್ನು ಕಾ೦ಚೀಪುರವನ್ನು 
ಮಧುರೆಯನ್ನು ಕುರಿತೂ ಕಥೆಗಳಿವೆ. ಇವನ್ನೆಲ್ಲ ಇಲ್ಲಿ ಹೇಳುವುದು ಅವಶ್ಯಕವಲ್ವ ಕಂಚಿಯಲ್ಲಿ 
ನಾನು ಕೇಳಿದ ಒಂದು ಕಥೆ ಶೈವ ವೈಷ್ಣವ ವಿರೋಧದ ಮನಸ್ಸು ಒಂದು ಕಾಲದಲ್ಲಿ ಹೇಗೆ 
ಹರಿಯಿತು ಎನ್ನುವದನ್ನು ತೋರಿಸುತ್ತದೆಯಾಗಿ ಅದನ್ನು ಸೂಚಿಸಬಹುದು. 


ಒಮ್ಮೆ ನಾವು ನಾಲ್ಕುಜನ ಕಾಮಾಕ್ಷಿ ದೇವಿಯ ಆಲಯಕ್ಕೆ ಹೋದೆವು. ಪೂಜೆಯನ್ನು 
ಮುಗಿಸಿಕೊಂಡು ಹೊರಕ್ಕೆ ಬಂದಾಗ ಅರ್ಚಕರು ನಮ್ಮ ಬಳಿಗೆ ಬಂದು, “ಇಲ್ಲಿ ನಿಮ್ಮ 
ಲಕ್ಷ್ಮೀದೇವಿಯ ಮೂರ್ತಿ ಇದೆ. ಅದರ ದರ್ಶನ ತೆಗೆದುಕೊ೦ಡು ಹೋಗಿ” ಎಂದರು. ನಮ್ಮಲ್ಲಿ 
ಮೂವರು ಶ್ರೀವೈಷ್ಣವರು, ಒಬ್ಬರು ಸ್ಮಾರ್ತರು. ಮೂವರ ಮುಖದ ಮೇಲಿನ ನಾಮವನ್ನು ನೋಡಿ 
ನಾವು ಶ್ರೀವೈಷ್ಣವರು ಎ೦ಬುದನ್ನು ತಿಳಿದು ಅರ್ಚಕರು ಹೀಗೆ ಹೇಳಿದರು ಎ೦ದು ನಾನು 
ಎಣಿಸಿದೆನು. ಆಗಲಿ ಎಂದು ನಾವು ಅವರು ಒಯ್ದಸ್ಥಳಕ್ಕೆ ಹೋದೆವು. ಅದೇನು ಅದು ಒಂದು 
ಮಂದಿರ ಅಲ್ಲ ಮಂಟಪ ಅಲ್ವ ಒಂದು ಗೂಡೂ ಅಲ್ವ ಅಗಲವಾಗಿ ನಿಂತಿರುವ ಗೋಡೆಯ 
ಮಧ್ಯೆಯ ಒ೦ದು ಚಪ್ಪಟೆ ಆದ ಕಲ್ಲು ಹಲಗೆ. ಅವರ ಮೇಲೆ ಅಸ್ಪಷ್ಟವಾಗಿ ಕೆಲವು ಗೆರೆಗಳು 
ಕಾಣುತ್ತಿದ್ದವು. ಇದು ಏನು ಎ೦ದು ಅರ್ಥವಾಗದೆ ನೋಡುತ್ತಿರಲು ಅರ್ಚಕರು ಹೇಳಿದರು 
“ಒ೦ದು ಬಾರಿ ಲಕ್ಷ್ಮಿ ವಿಷ್ಣುವಿಗೆ, ನಿನ್ನ ತಂಗಿ ಕರಿಗಿ, ನನ್ನಂತೆ ಚೆಲುವೆ ಅಲ್ಲ ಎಂದಳು. ವಿಷ್ಣು 
ಕೋಪಗೊಂಡು, ನನ್ನತಂಗಿಯನ್ನುಹೀಗೆ ನಿಂದಿಸಿದ ನೀನು ಪಿಶಾಚಿಯಾಗು, ಆವಳ ಮಂದಿರದ 
ಗೋಡೆಯಲ್ಲಿವಾಸಮಾಡು, ಎ೦ದನು. ಆಗ ಲಕ್ಷ್ಮಿಗೆ ಬ೦ದ ರೂಪ ಇದು.” ಲಕ್ಷ್ಮಿಯೇ ಹೌದಾದರೆ 
ನಮಸ್ಕಾರ ಮಾಡಲೇಬೇಕು, ಏನಡ್ಡಿ? ಎ೦ದು ನಾವು ದೇವಿಗೆ ಎ೦ದು ಕೈಮುಗಿದೆವು, ಅಲ್ಲಿಂದ 
ಹೊರಟುಬಂದೆವು. ಇಂಥ ಒಂದು ಕಾರಣದಿಂದ ಹೆಂಡತಿಯ ಮೇಲೆ ಕೋಪಿಸಿಕೊ೦ಡದ್ದುವಿಷ್ಣು 
ಮಾತ್ರ ಅಲ್ಲ; ಶಿವನೂ ಒಮ್ಮೆ ಪಾರ್ವತಿಯ ವಿಷಯ ಹೀಗೆ ಕೋಪಗೊಂಡನಂತೆ. ಇದರ 


ಕಥೆಯನ್ನು ನನಗೆ ಅತ್ಯಂತ ಗೌರವನೀಯ ಶ್ರೀ ಶ್ರೀನಿವಾಸಶಾಸ್ತ್ರಿಗಳು ಒಮ್ಮೆ ಕಂಡಾಗ ಹೇಳಿದರು. 
“ಶಿವ ಪಾರ್ವತಿ ಒಮ್ಮೆ ವಿಮಾನದಲ್ಲಿ ಕುಳಿತು ಆಕಾಶದಲ್ಲಿ ವಿಹಾರಕ್ಕೆ ಹೂರಟರು. ಮಧ್ಯೆ 
ಯಾವುದೋ ಮಾತಿಗೆ ಶಿವ ದೇವಿಯನ್ನು 'ನಮ್ಮಿಬ್ಬರ ರೂಪಗಳಲ್ಲಿ ಯಾವುದು ಹೆಚ್ಚು ಸುಂದರ 
ಎ೦ದು ನಿನಗೆ ತೋರುತ್ತದೆ?” ಎ೦ದು ಕೇಳಿದನು. ದೇವಿ ನನ್ನದು ಎ೦ದಳು. ಶಿವನಿಗೆ ಕೋಪ 
ಬ೦ದಿತು. ಅವನು ಒಡನೆಯೇ ದೇವಿಯನ್ನು ಚೂರುಚೂರಾಗಿ ಕಡಿದನು. ಕಡಿದ ಚೂರನ್ನೆಲ್ಲ 
ಒಂದೊಂದನ್ನು ಒಂದೊಂದು ದಿಕ್ಕಿಗೆ ಎಸೆದನು. ದೇವಿಯ ಯೋನಿಭಾಗ ಕಾಮರೂಪದ ಒಂದು 
ಪ್ರದೇಶದಲ್ಲಿ ನೆಲಕ್ಕೆ ಬಿತ್ತು. ಜನ ಅಲ್ಲಿ ಒ೦ದು ಆಲಯವನ್ನು ಕಟ್ಟಿ ಅಲ್ಲಿ ದೇವಿಯನ್ನು 
ಪೂಜಿಸಿದರು. ಅದು ಈಗಲೂ ಪುಣ್ಯಕ್ಷೇತ್ರವಾಗಿದೆ. ಕ್ಷೇತ್ರದ ಹೆಸರು ಯೋನಿಮಾತ್ರಾ”. ಕಥೆಯನ್ನು 
ಹೇಳಿ ಶಾಸ್ತ್ರಿಗಳವರು, “ಇದೆ೦ಥ ವಿಚಿತ್ರ ಕಥೆ? ಇಂಥ ಕಥೆಗಳನ್ನು ಕಟ್ಟಿ ಜನ ಅದು ಹೇಗೆ 
ಸ೦ತೋಷಪಟ್ಟಿರೋ, ಇದು ನಮ್ಮಲ್ಲಿ ವಾಡಿಕೆಯಾಗಿರುವ ಒಂದು ಅಕ್ರಮ,” ಎಂದರು 


ಶ್ರೀರಂಗದ ಮಾಹಾತ್ಮ್ಯವನ್ನು ಹೊಗಳುವ ಜನ ಶ್ರೀರಂಗನಾಥನ ಮೂರ್ತಿಯನ್ನು 
ಕುರಿತು ಈ ಕಥೆಯನ್ನು ಹೇಳುತ್ತಾರೆ. “ಮೂರ್ತಿ ಆಯೋಧ್ಯೆಯಲ್ಲಿ ದಶರಥನ ಅರಮನೆಯಲ್ಲಿ 
ಅರಸರು ಪೂಜೆ ಮಾಡುತ್ತಿದ್ದ ಮೂರ್ತಿ. ಪಟ್ಟಾಭಿಷೇಕದ ಬಳಿಕ ವಿಭೀಷಣ ಲಂಕೆಗೆ ಹೊರಟಾಗ 
ಈ ಮೂರ್ತಿ ತನಗೆ ಪೂಜೆಗೆ ಬೇಕೆಂದು ಬೇಡಿದನು. ರಾಮಚಂದ್ರ ಅದನ್ನು ಅವರಿಗೆ ಕೊಟ್ಟನು. 
ಮೂರ್ತಿಯನ್ನು ಇಲ್ಲಿಯವರಿಗೆ ತಂದು ವಿಭೀಷಣ ಸಂಪುಟವನ್ನು ಇಲ್ಲಿರಿಸಿ ಶೌಚಕ್ಕೆಂದು 
ಹೋದನು. ತಕ್ಕಷ್ಟು, ಬೇಗನೆ ಹಿ೦ದಿರುಗದ ಕಾರಣ ಅವನು ಬರುವ ವೇಳೆಗೆ ಸ೦ಪುಟ ಇಲ್ಲಿಯೇ 
ಕಚ್ಚಿಕೊಂಡು ಬಿಟ್ಟಿತು. ವಿಭೀಷಣ ಅದನ್ನು ಬಿಡಿಸಿಕೊಳ್ಳಲು ನೋಡಿದನು. ಆಗಲಿಲ್ಪ ಬರಿಗೈಯಲ್ಲಿ 
ಹೋದನು. ಮೂರ್ತಿ ಕಚ್ಚಿಕೊಂಡ ಸ್ಥಳ ಕ್ಷೇತ್ರ ಆಯಿತು” ರಾಮಾಯಣದಲ್ಲಿ ಪಟ್ಟಾಭಿಷೇಕದ 
ಕಥನದ ಕೊನೆಯಲ್ಲಿ, “ಲಬ್ಧ್ಯಾ ಕುಲಧನಂ ರಾಜಾ ಲಂಕಾಂ ಪ್ರಾಯಾದ್ವೀಭೀಷಣ?' ಎನ್ನುವ 
ವಾಕ್ಯ ಇದೆ. ಅದರಲ್ಲಿಯ ಕುಲಧನ ಶಬ್ದ ಲಂಕೆಯನ್ನು ಕುರಿತದ್ದು ಎ೦ದು ತೋರುತ್ತದೆ. ರಾಮ 
ತಾನು ಗೆದ್ದ ಲಂಕಾ ರಾಜ್ಯವನ್ನು ವಿಭೀಷಣನಿಗೆ ಅನುಗ್ರಹಿಸಿದನು. ಈ ಮಾತನ್ನು ಹಿಡಿದು 
ಚಮತ್ಕಾರ ಬುದ್ಧಿಯ ಜನ, ಅದನ್ನು ಬಳಸಿ ಶ್ರೀರಂಗದ ಮಾಹಾತ್ಮ್ಯವನ್ನು ಹೆಚ್ಚಿಸುವುದಕ್ಕೆ ಹೀಗೆ 
ತಿರುಗಿಸಿದರು. 


ಇದರಂತೆ ಗೋಕರ್ಣವನ್ನು ಕುರಿತು ಒಂದು ಐತಿಹ್ಯ ಇದೆ. “ರಾವಣ ಈಶ್ವರನಿಂದ 
ಆತ್ಮಲಿಂಗವನ್ನು ವರವಾಗಿ ಪಡಿದು ಊರಿಗೆ೦ದು ಹೂರಟನು. ದಾರಿಯಲ್ಲಿ ನಿಲ್ಲಬೇಕಾಗಿ ಅದನ್ನು 
ಗಣಪತಿಯ ಕೈಯಲ್ಲಿ ಕೊಟ್ಟು “ಇದನ್ನು ಹಿಡಿದೇ ಇರು, ನೆಲದ ಮೇಲೆ ಇಡಬೇಡ, ಇಟ್ಟರೆ ಅದು 


ಕಚ್ಚಿಕೊಳ್ಳುತ್ತದೆ, ಮತ್ತಿ ಎತ್ತುವುದಕ್ಕೆ ಬರುವುದಿಲ್ವ ಜೋಕೆ” ಎಂದು ಹೇಳಿ ಸ್ವಲ್ಪಹೂತ್ತು ಬದಿಗೆ 
ಹೋದನು. ಅವನು ಬರುವುದು ತಡವಾಯಿತು. ಬೇಸರದಿ೦ದ ಗಣಪತಿ ಲಿ೦ಗವನ್ನು ನೆಲದ 
ಮೇಲೆ ಇಟ್ಟನು. ರಾವಣ ಬ೦ದು ಗಣಪತಿ ಹೀಗೆ ಮಾಡಿದ್ದುದನ್ನು ಕ೦ಡು, ಲಿ೦ಗವನ್ನು ಮತ್ತೆ 
ಎತ್ತಿಕೊಳ್ಳಲು ನೋಡಿ ಸಾಧ್ಯವಾಗದೆ ಕೋಪಗೊಂಡು, ಗಣಪತಿಯ ತಲೆಯ ಮೇಲೆ ಮೊಟ್ಟಿದನು. 
ಲಿ೦ಗ ಅಲ್ಲಿಯೇ ಪ್ರತಿಷ್ಠೆ ಆಯಿತು. ಅದೇ ಈಗ ಈ ಕ್ಷೇತ್ರದಲ್ಲಿ ಪೂಜೆ ಪಡೆಯುತ್ತಿರುವ 
ಮಹಾಬಲೇಶ್ವರ. ದೇವಾಲಯದ ಹೊರಗಡೆ ದಾರಿಯಲ್ಲಿ ಗಣಪತಿಯ ಶಿಲಾಮೂರ್ತಿ ಒಂದಿದೆ. 
ಅದರ ತಲೆಯಲ್ಲಿ ಒಂದು ಕುಳಿ ಇದೆ. “ರಾವಣ ಕೋಪದಿಂದ ತನ್ನ ಕೈಗೆಣ್ಣಿನಿಂದ ಮೊಟ್ಟೆದಾಗ 
ಆದ ಕುಳಿ ಅದು.” ಇದು ಕಥೆ. 


ಜಾಣರಾದ ಭಕ್ತರು ಹೀಗೆ ಕ್ಷೇತ್ರಕ್ಷೇತ್ರಕೂ ಒಂದೊಂದರಂತೆ ಕಟ್ಟಿದ ಕಥೆಗಳು 


ಕೇಳುವುದಕ್ಕೆ ಚೆನ್ನಾಗಿವೆ. ಆದ್ದರಿ೦ದ ಒಳ್ಳೆ ಸಾಹಿತ್ಯ ಹೌದು. ಇವನ್ನುಹೀಗೆಂದು ನಂಬುವುದು ಸರಿ. 
ದಿಟದಲ್ಲಿನಡೆದ ಸಂಗತಿಗಳ ಇತಿಹಾಸ ಎಂದು ತಿಳಿಯುವುದು ಸರಿಯಲ್ಲ. 


ಕ್ಷೇತ್ರಗಳ ಸಂಪ್ರದಾಯಗಳು 


ಒಂದೊಂದು ಕ್ಷೇತ್ರದಲ್ಲೂ ಸಂಪ್ರದಾಯ ಸೇವೆಯ ಒಂದು ಕ್ರಮವನ್ನು ರೂಪಿಸುತ್ತದೆ. 
ಉದಾಹರಣೆಗೆ ತಿರುವತಿಯ ಆಲಯದ ಸಂಪ್ರದಾಯದ ಕೆಲವು ವಿವರಗಳನ್ನು ಇಲ್ಲಿ 
ಹೇಳಬಹುದು. ಬಹು ಪ್ರಾಚೀನವಾದ ಈ ದೇವಾಲಯವನ್ನು ನಮ್ಮ ಜನ ಕಲವರು ನೂರಾರು 
ತಲೆಮಾರಿನ ಕಾಲ ನಿಶ್ಚಲಭಕ್ತಿಯಿ೦ದ ನಂಬಿ ನಡೆದು ತಾವು ಶ್ರೀನಿವಾಸದೇವರ ಒಕ್ಕಲು ಎಂದು 
ಹೇಳಿಕೊಳ್ಳುತ್ತಾರೆ. ಈ ಕಥೆಯನ್ನು ಹೇಳುತ್ತಿರುವ ನಾನು ಈ ತೆರನ ಒಂದು ಮನೆತನದವನು ನನ್ನ 
ತಂದೆ ನನಗೆ ವೆಂಕಟೇಶ ಎಂದು ಹೆಸರಿಟ್ಟರು. ಮನೆಯ ಹಿರಿಯರ ಹೆಸರನ್ನು ಬಾಯಲ್ಲಿ 
ಹೇಳುವುದು ಸರಿಯಲ್ಲ ಎ೦ದು ನನ್ನ ತಾಯಿ ನನ್ನನ್ನು ಶ್ರೀನಿವಾಸ ಎ೦ದು ಕರೆದರು. ಇದು 
ಮನೆದೇವರ ಇನ್ನೊಂದು ಹೆಸರು. ಶ್ರೀನಿವಾಸದೇವರಿಗೆ ಒಕ್ಕಲಾದವರ ಮಕ್ಕಳು ಶ್ರಾವಣಮಾಸದ 
ಶನಿವಾರಗಳನ್ನುವಿಶೇಷ ದಿನಗಳೆಂದು ನಡೆಸಬೇಕು. ಹೀಗೆ ನಡೆಸುವುದರ ಒಂದು ಭಾಗ ದೇವರ 
ಹೆಸರು ಹೇಳಿ, ಏನಿಲ್ಲ ಎಂದರೂ ಐದು ಮನೆಗಳಿಗೆ ಹೋಗಿ ಅಕ್ಕಿಯ ಭಿಕ್ಷೆಯನ್ನು ಬೇಡಬೇಕು. 
ಹಾಗೆ ಬಂದ ಅಕ್ಕಿಯನ್ನು ಮನೆಯಲ್ಲಿ ತಂಬಿಟ್ಟು ಮಾಡಿ ದೇವರಿಗೆ ಒಪ್ಪಿಸಿ ಪ್ರಸಾದ 
ಮಾಡಿಕೊಂಡು ಅದನ್ನು ಮೊದಲ ತುತ್ತಾಗಿ ಉಣ್ಣಬೇಕು. ನಾನು ಹುಡುಗನಾಗಿ ಈ 


ಯಾಯವಾರವನ್ನುಮಾಡಿದೆನು. ನನಗೆ ಈಗ ನೆನಪಿರುವಂತೆ ಇದನ್ನು ಮದುವೆ ಆಗುವವರೆಗೂ 
ತಪ್ಪದೆ ನಡೆಸಿದೆನು. ನಡೆಸದೆ ಬಿಡುವುದು ದೊಡ್ಡ ತಪ್ಪು ಎ೦ದು ಜನರ ನಂಬಿಕೆ ಹೀಗೆಂದಲ್ಲ 
ನಡೆಸುವ ವಾಡಿಕೆ ಎ೦ಬ ಕಾರಣದಿಂದ, ನಾನು ಈ ಕ್ರಮದಲ್ಲಿ ಎಂದೂ ಅಶ್ರದ್ದೆ ತೋರಲಿಲ್ಲ. ನನ್ನ 
ತಮ್ಮಂದಿರು, ನಮ್ಮ ಮನೆಯಲ್ಲಿ ಬೆಳೆದ ಮೊಮ್ಮಕ್ಕಳು, ಬಾಲ್ಯದಲ್ಲಿ ಹಾಗೆಯೇ ಯಾಯವಾರ 
ನಡೆಸಿದರು. ಶ್ರೀನಿವಾಸ ದೇವರ ಒಕ್ಕಲಾದ ಜನ ಶುಭಕಾರ್ಯಗಳ ಸಂದರ್ಭಗಳಲ್ಲಿ ತಿರುಪತಿ 
ದೇವರನ್ನು ಮೊದಲು ನೆನೆಯುತ್ತಾರೆ. ಕಷ್ಟದ ಹೊತ್ತಿನಲ್ಲಿ ರಕ್ಷೆ ಬೇಡಿ ಕೈಲಾದಷ್ಟು ಕಾಸನ್ನು ಕಾಣಿಕೆ 
ಎ೦ದು ಬೇರೆಯಾಗಿಟ್ಟು ತಾವೇ ತಿರುಪತಿಗೆ ಹೋಗಿ, ಇಲ್ಲವೆ ತಿರುಪತಿಗೆ ಹೋಗುವವರ ಕೈಯಲ್ಲಿ 
ಇಟ್ಟು ಅದನ್ನು ದೇವರಿಗೆ ಸಲ್ಲಿಸುತ್ತಾರೆ. ಸಲ್ಲಿಸದೆ ಇದ್ದರೆ ಏನೋ ಕೆಡಕು ಸಂಭವಿಸುತ್ತದೆ 
ಎನ್ನುವುದು ಈ ಮನೆತನಗಳಲ್ಲಿ ವಾಡಿಕೆ ಆದ ಒ೦ದು ಭಯ. ಕೆಲವು ವೇಳೆ ಇವರಲ್ಲಿ 
ಯಾರಾದರೂ ತಿರುಪತಿ ದೇವಾಲಯದಲ್ಲಿ ಯಾವುದಾದರೂ ಒಂದು ಸೇವೆಯನ್ನು ನಡೆಸುತ್ತೇವೆ 
ಎ೦ದು ಹರಕೆಮಾಡಿಕೊಳ್ಳುವುದೂ ಉ೦ಟು. ಇ೦ಥ ಹರಕೆಯನ್ನು ತಪ್ಪದೆ ನಡೆಸಬೇಕು. ಇಂಥ 
ಹರಕೆ ಒಂದನ್ನು ಕುರಿತ ಭಾಗಾನಗರದ ತಾಯಿ ಒಬ್ಬಳ ಹಾಡು ನನ್ನ ಚಿಕ್ಕಂದಿನಲ್ಲಿ ತುಂಬ 
ಪ್ರಚಾರದಲ್ಲಿತ್ತು. ಬಹುವರ್ಷ ಮಕ್ಕಳಿಲ್ಲದೆ ತಾನು ಬ೦ಜೆಯಾಗುತ್ತೇನೋ ಏನೋ ಎಂದು 
ಅ೦ಜಿದ ಗರತಿಯೊಬ್ಬಳು, ತನಗೆ ಮಗುವನ್ನು ಕೊಡು, ಕೊಟ್ಟೆಯಾದರೆ ವರ್ಷ ಬೆಳೆದ ಮಗುವನ್ನು 
ನಿನ್ನ ತೇರಿನ ಉತ್ಸವದಲ್ಲಿ ಹರಿಯುವ ಗಾಲಿಯ ಕೆಳಗೆ ಒಪ್ಪಿಸುತ್ತೇನೆ, ಎಂದು ದೇವರನ್ನು 
ಬೇಡಿದಳು. ಮಗು ಆಯಿತು, ವರ್ಷ ಬೆಳೆಯಿತು ಉತ್ಸವಕ್ಕೆ ಹೋಗಿ ಅದನ್ನು ಹರಿಯುವ ತೇರಿನ 
ಗಾಲಿಯ ಕೆಳಗೆ ಇರಿಸಬೇಕು. ಈ ತಾಯಿಗೆ ಇದನ್ನು ಮಾಡಲು ಮನಸ್ಸು ಬರಲಿಲ್ಲ. ಮಾಡಿದರೆ 
ಮಗು ಸಾಯುವುದು ನಿಜ. ಮಾಡಲಿಲ್ಲ ಬೇರೆ ಏನೋ ಕೇಡು ಆಗುವುದು ನಿಶ್ಚಯ. ಅದನ್ನು 
ಸಹಿಸಬೇಕಾಗುತ್ತದೆ. ತುಂಬ ಯೋಚಿಸಿ ಇವಳು ಆದದ್ದಾಗಲಿ, ಮಾಡಿಕೊಂಡ ಹರಕೆಯನ್ನು 
ನಡೆಸಬೇಕು, ನಡೆಸುತ್ತೇನೆ, ಎ೦ದು ನಿಶ್ಚಯಿಸಿದಳು. ಉತ್ಸವಕ್ಕೆ ಹೋಗಿ ಮಗುವನ್ನು ಗಾಲಿಯ 
ಕೆಳಗೆ ಇರಿಸಿದಳು. ತೇರು ಹರಿಯಿತು. ಚಕ್ರ ಮಗುವಿನ ಮೇಲೆ ಹಾಯ್ದಿತು. ಆಶ್ಚರ್ಯ ಗಾಲಿ 
ಮುಂದಕ್ಕೆ ಹೋದಮೇಲೆಯೂ ಮಗು ಸುಖವಾಗಿದ್ದಿತು. ಭಗವ೦ತ ಹರಕೆ ಸಲ್ಲಿಸಿದ ತಾಯಿಗೆ 
ಮಗುವನ್ನು ಉಳಿಸಿಕೊಟ್ಟನು. ಇದು ದೇವರು ಎ೦ಥ ಕೃಪಾಳು ಎನ್ನುವುದನ್ನು ತಿಳಿಸುವ ಕಥೆ. 
ತೇರಿನ ಗಾಲಿ ಮೇಲೆ ಹರಿದು ಮಗು ಜೀವದೊಂದಿಗೆ ಉಳಿಯಿತು ಎನ್ನುವುದು 
ದಿಟವಿರಬಹುದೇ? ಆದರೂ ಜನ ನಂಬುತ್ತಿದ್ದರು. ಹರಕೆಗಳನ್ನು ಸಲ್ಲಿಸುವುದಕ್ಕೆ ಕಾಲದ 
ನಿಯಮವೇನೂ ಇಲ್ಲ ಎಷ್ಟು ವರ್ಷಗಳ ಮೇಲಾದರೂ ಸಲ್ಲಿಸಬಹುದು. ತಾನು ಸಲ್ಲಿಸಲಾಗಲಿಲ್ಲ 
ಹರಿಸಿಕೊ೦ಂಡವರ ಒಬ್ಬ ಮಗನೋ ಮಗಳೋ ಸಲ್ಲಿಸಬಹುದು. ಅವರಿಂದ ಆಗಲಿಲ್ವ ಅವರ 


ಮಕ್ಕಳು ಯಾರಾದರೂ ಸಲ್ಲಿಸಬಹುದು. ನಮ್ಮತಾತ ಹೀಗೆ ಒಮ್ಮೆ ಗರುಡೋತ್ಸವ ಮಾಡಿಸುತ್ತೇನೆ 
ಎಂದು ಹರಸಿಕೊಂಡರಂತೆ. ಮಾಡಿಸೋಣ ಎಂದು ಯೋಚಿಸುತ್ತಿರುವಲ್ಲೇ ಅವರು 
ತೀರಿಕೊಂಡರು. ಮನೆಯಲ್ಲಿ ದೇವರಿಗೆ ನಡೆಸಬೇಕಾದ ಸೇವೆ ಇದು ಸಾಲವಾಗಿ ಉಳಿದಿದೆ 
ಎನ್ನುವುದು ಎಲ್ಲರಿಗೂ ತಿಳಿದ ವಿಷಯ. ನಮ್ಮತಂದೆ-ಈ ಉತ್ಸವವನ್ನುನಡೆಸಲಿಲ್ಲ ನಾನು ಓದು 
ಮುಗಿಸಿ ಕೆಲಸ ಹಿಡಿದು ೧೯೨೫ರಲ್ಲಿ ಮೊದಲಬಾರಿ ತಿರುಪತಿಯಾತ್ರೆ ಹೋದಾಗ ಈ ಉತ್ಸವವನ್ನು 
ನಡೆಸಿ ಅಜ್ಜನ ಹರಕೆಯನ್ನು ಸಲ್ಲಿಸಿದೆನು. ನಡೆಸದಿರುವುದು ದೊಡ್ಡ ತಪ್ಪು ಎನ್ನುವುದು ಇಂಥ 
ಎಲ್ಲ ಸಂದರ್ಭದ ಮುಖ್ಯ ಭಾವನೆ ನನ್ನಆ ಮೊದಲ ಯಾತ್ರೆ ಬಹು ಚೆನ್ನಾಗಿ ನಡೆಯಿತು. ನಾನು, 
ನನ್ನ ತಾಯಿ, ನನ್ನ ಸೋದರತ್ತೆ ನನ್ನ ಮನೆಯಾಕೆ, ನನ್ನ ಮಕ್ಕಳು, ಎಲ್ಲ ತುಂಬ ಸಂತೋಷದಿಂದ 
ಪೂಜೆ ಸಲ್ಲಿಸಿ ಧನ್ಯಭಾವದಿಂದ ಹಿಂದಿರುಗಿದೆವು. ಬೆಟ್ಟಿವನ್ನುಏರುವುದರ ಸಂತೋಷವೇ ಒಂದು 
ದೊಡ್ಡ ಸಂತೋಷ. ದಾರಿ ಸುಮಾರು ಏಳು ಮೈಲಿ. ಎಳು ಬೆಟ್ಟಿವನ್ನು ದಾಟಿ ದೇವಾಲಯವನ್ನು 
ಮುಟ್ಟಿಬೇಕು. ಉದ್ದಕ್ಕೂ ಇಲ್ಲ ಮೆಟ್ಟಲು, ಇಲ್ಲ ಕಲ್ಲುಕಟ್ಟಿದ ನಡೆಯದಾರಿ- ಪಕ್ಕದಲ್ಲಿ ಉದ್ದಕ್ಕೂ 
ಸಾಲಿನ ವಾರಗಳು ದಾರಿಯ ಪಕ್ಕವೆಲ್ಲ ಒಂದು ಉಪವನ ಎಂಬಂತೆ ಕಾಣುವ ಒಂದು ಕಾಡು. 
ಮೆಟ್ಟಿಲು ಎರಡು ಸ್ಥಳದಲ್ಲಿ ಸ್ವಲ್ಪ ಕಷ್ಟದ ಏತ. ಏಳು ಬೆಟ್ಟಿಗಳನ್ನು ಗುರುತಿಸಿ, ಏಳು ದೊಡ್ಡ ಸಣ್ಣ 
ಗೋಪುರ. ಮೊದಲ ಗೋಪುರ ಗಾಳಿಗೋಪುರ. ಅದನ್ನು ಮುಟ್ಟುವುದು ಒ೦ದು ಪ್ರಯಾಸದ 
ಘಟ್ಟಿ. ನಾಲ್ಕೋ ಏನೋ ಬೆಟ್ಟಿಗಳ ಬಳಿಕ ಬಹು ಕಷ್ಟದ ಒಂದು ಏತ. ಅದನ್ನು ಮೊಣಕಾಲು 
ಮುರಿಯ ಎಂದು ಕರೆಯುತ್ತಿದ್ದರು. ಬೆಟ್ಟಿವನ್ನು ಏರುವವರು ಸಾಮಾನ್ಯ ಆರೋಗ್ಯದಲ್ಲಿದ್ದರೆ 
ದಾರಿಯನ್ನು ನಡೆಯಲೇಬೇಕು. ಹಾಗಲ್ಲದೆ ಯಾತ್ರಿ ಸಿದ್ಧಿಸುವುದಿಲ್ಲ ರೋಗಿಷ್ಠರೂ, ತುಂಬ 
ಮುದುಕರಾದರೂ, ಬಹು ಸಣ್ಣ ಮಕ್ಕಳೂ ಡೋಲಿಯಲ್ಲಿ ಕುಳಿತು ಹೋಗಬಹುದು. ಯಾತ್ರಿಕರು 
ಕುಳಿತ ಡೋಲಿಗಳನ್ನುಹೊರುವುದಕ್ಕೆ ಯಾವಾಗಲೂ ತಕ್ಕಷ್ಟು ಸ೦ಖ್ಯೆಯ ಕೂಲಿಜನ ಇರುತ್ತಿದ್ದರು. 
ನಾನು ಯಾತ್ರೆ ಹೋದ ದಿನಗಳಲ್ಲಿ ಅವರಿಗೆ ಕೂಲಿ ಒ೦ದು ರೂಪಾಯಿ ನಾಲ್ಕಾಣೆ. ಈ ಕೂಲಿ ಜನ 
ಯಾತ್ರಿಕರ ಸಾಮಾನುಗಳನ್ನು ಹೊರುವರು. ಶ್ರೀನಿವಾಸದೇವರು ದುಷ್ಟರನ್ನು ನಿಗ್ರಹಿಸುವ 
ದೇವರು, ತನ್ನ ಸನ್ನಿಧಿಗೆ ಬರುವ ಯಾತ್ರಿಕರಿಗೆ ಅನ್ಯಾಯ ಮಾಡಿದವರನ್ನು ತಪ್ಪದೆ ದ೦ಡಿಸುವನು, 
ಇದು ಈ ಜನರ ನಂಬಿಕೆ. ಕೂಲಿಕಾರ ಯಾತ್ರಿಕರ ಜೊತೆಜೊತೆಗೆ ನಡೆಯುತ್ತಾನೆಯೇ? 
ಮೂಟೆಯನ್ನು ಹೊತ್ತೋ, ಮಕ್ಕಳನ್ನು ಡೋಲಿಯಲ್ಲಿ ಕೂರಿಸಿಕೊಂಡೋ ದಡದಡ 
ಮೆಟ್ಟಿಲುಗಳನ್ನುಏರಿ ಹೋಗುತ್ತಾನೆ, ಯಾತ್ರಿಕರು ಬೆಟ್ಟದ ತಲೆಯನ್ನು ಮುಟ್ಟಿದಾಗ ಮೂಟೆಗಳನ್ನು 
ಮಕ್ಕಳನ್ನು ಅಲ್ಲಿ ಅವರಿಗೆ ಒಪ್ಪಿಸುತ್ತಾನೆ. ಆಗಿನ ಕಾಲದಲ್ಲಿ ಮೂಟೆಯಿ೦ದಲಾಗಲಿ, ಮಕ್ಕಳ 


ಮೈಮೇಲಿ೦ದಾಗಲಿ, ಏತರದಾದರೂ ಒಂದು ಸಾಮಾನುಕಳೆದು ಹೋಯಿತು ಎಂಬ ಮಾತೇ ಇಲ್ಲ 
ಇವು ನಾನು ಮೊದಲಬಾರಿ ಯಾತ್ರೆ ಹೋದಾಗ ತಿಳಿದ ವಿವರಗಳು. 


ದೇವಾಲಯದ ಆವರಣದಲ್ಲಿ 'ತೊಟ್ಟಿ ತೀರ್ಥ' ಎಂದು ಕರೆಯುವ ಕಲ್ಲಿನ ತೊಟ್ಟಿ 
ಒ೦ದಿದೆ. ಪ್ರತಿ ಶುಕ್ರವಾರದ ಅಭಿಷೇಕದ ನೀರು ದೇವರ ಪಾದದಿ೦ದ ಹರಿದುಬ೦ದು ಇದರೊಳಗೆ 
ಬೀಳುತ್ತದೆ. ಆದಕಾರಣ ಇದು ಪವಿತ್ರ ತೀರ್ಥ. ಯಾತ್ರಿಕರು ಇದನ್ನು ತಾವೇ ಎತ್ತಿಕೊ೦ಡು ತೀರ್ಥ 
ಎಂದು ಕುಡಿದು ಸಂತೋಷಪಡುತ್ತಾರೆ. ಒಂದು ಶುಕ್ರವಾರ ಹರಿದ ನೀರು ಬರುವ 
ಶುಕ್ರವಾರದವರೆಗೆ ತೊಟ್ಟಿಯಲ್ಲಿದ್ದು ಕೆಡುತ್ತದೆ. ಇದರಿ೦ದ ಕೆಟ್ಟಿ ವಾಸನೆ ಬರುತ್ತದೆ ಕೆಟ್ಟಿವಾಸನೆ 
ಎ೦ದು ಕುಡಿಯದೆ ಇರಬಾರದು, ಕೆಡಕಾಗುತ್ತದೆ, ಎ೦ದು ಇತರ ಯಾತ್ರಿಕರು ಹೇಳುವರು. 
ಮೊದಲಬಾರಿ ತೀರ್ಥ ತಿಳಿಯಾಗಿತ್ತು. ತೆಗೆದುಕೊಳ್ಳುವುದು ಕಷ್ಟವಾಗಲಿಲ್ಲ ಎರಡನೆಯಬಾರಿ 
ಹೋದಾಗ ವಾಸನೆಯಾಗಿತ್ತು. ಕುಡಿಯಲು ನನಗೆ ಮನಸ್ಸು ಬರಲಿಲ್ಲ ದೇವರ ವಿಷಯದಲ್ಲಿ 
ಅಪಚಾರವಾದೀತು ಎ೦ಬ ಭಯ ಇತ್ತಷ್ಟೆ. ತಕ್ಷಣ ನನಗೆ ತೋರಿತು: “ಈ ನೀರು ಚೆನ್ನಾಗಿಲ್ಲಎಂದು 
ನನಗೆ ದೇವರೇ ಹೇಳುತ್ತಿದ್ದಾರೆ. ಅಲ್ಲವೇ? ಹೊರಗಿನ ಮಾತು ಯಾತ್ರಿಕರದು ಒಳಗಿನ ಎಚ್ಚರಿಕೆ 
ದೇವರದು ” ನಾನು ತೀರ್ಥವನ್ನು ತೆಗೆದು ತಲೆಗೆ ಪ್ರೋಕ್ಷಿಸಿಕೊ೦ಡೆನು. ಮನೆಯವರಿಗೆ, ಮತ್ತೆ 
ಎಲ್ಲರಿಗೆ, ಇಷ್ಟನ್ನೇ ಮಾಡಿ ಎ೦ದು ಹೇಳಿದೆನು. ತಿರುಪತಿಯಲ್ಲಿದ್ದ ಆ ದಿನ ಇತರ ಯಾತ್ರಿಕರು 
ಆಡುತ್ತಿದ್ದ ಮಾತಿನಲ್ಲಿ ದೇವರನ್ನು ಕುರಿತು ಯಾತ್ರಿಕರ ಭಾವನೆಗಳು ಎಷ್ಟೋ ಇವೆ ಎಂದು 
ಕಂಡುಬಂದಿತು. “ನನಗೆ ಈ ಕೃಪೆಯನ್ನು ಅನುಗ್ರಹಿಸು, ನಾನು ಇಂಥ ಕಾಣಿಕೆಯನ್ನುಸಲ್ಲಿಸುತ್ತೇನೆ 
ಎಂದು ಹೇಳಿಕೊಂಡೆ. ನನ್ನ ಅಪೇಕ್ಷ ಸಂದಿತು” ಎಂದು ಒಬ್ಬರು. ಮತ್ತೊಬ್ಬರು, “ಬೇಡಿದ 
ಅನುಗ್ರಹ ದೊರಕಿತು, ಹರಕೆಯನ್ನುನಡೆಸಲಿಲ್ಲ ಕೇಡಾಯಿತು,” ಇತ್ಯಾದಿ. ಇಂಥ ಮಾತು ದೇವರ 
ವಿಷಯವಾಗಿ ಕ್ಷುದ್ರ ಭಾವನೆಗಳನ್ನು ಹುಟ್ಟಿಸುತ್ತವೆ ಎ೦ದು ನನಗೆ ವ್ಯಥೆಯಾಯಿತು ಅಮೇಲೆ 
ನಾನು ನಾಲ್ಕು ಬಾರಿ ತಿರುಪತಿಗೆ ಯಾತ್ರೆ ನಡೆಸಿ ಬ೦ದೆನು. ಆ ಬಳಿಕ ಮನೆಮಕ್ಕಳ ಎರಡು 
ಉಪನಯನಕ್ಕೆಂದು ಅರವತ್ತನೆಯ ವರ್ಷ ಷಷ್ಟ್ಯಬ್ಬಿವಂದನೆ ಸಲ್ಲಿಸಲಿಕ್ಕೆ೦ದು ತಿರುಪತಿಗೆ ಹೋಗಿ 
ಬಂದಿದ್ದೇನೆ. ಮತ್ತೆ ಯಾತ್ರೆ ಹೋಗಬೇಕೆಂದು ಎನ್ನಿಸುತ್ತಿಲ್ಲ 


ತಿರುಪತಿ ದೇವರ ಒಕ್ಕಲಾದವರು ಬೇರೆ ದೇವರನ್ನು ಆಶ್ರಯಿಸುವುದು ಒಳಿತಲ್ಲಎಂಬ 
ಒ೦ದು ಭಾವನೆ ನಮ್ಮ ಜನರಲ್ಲಿ ವಾಡಿಕೆ ಹಾಗೆ ಮಾಡಿದವರು ಕಳ್ಳ ಒಕ್ಕಲಾಗುತ್ತಾರೆ ಆಮೇಲೆ 
ತಿರುಪತಿಗೆ ತಾನೇ ಯಾತ್ರೆ ಹೋಗಕೂಡದು ಹೋದರೆ ಕೆಟ್ಟದಾಗುತ್ತದೆ ಹೋಗಬೇಕೆಂದು 


ಅಪೇಕ್ಷೆಯಾದರೆ ಕಳ್ಳ ಒಕ್ಕಲಲ್ಲದ ಬ೦ಧುವೋ ಮಿತ್ರರೋ ಯಾತ್ರೆ ಹೊರಟಾಗ ಅವರ ಪರಿವಾರ 
ಆಗಿ ಹೋಗಬೇಕು. 


ಈ ಭಾವವೂ ಶ್ರೀನಿವಾಸದೇವರನ್ನು ಒಂದು ಕ್ಷುದ್ರ ದೈವವನ್ನಾಗಿ ಮಾಡುತ್ತದೆ. ಹೀಗೆ 
ದೈವವನ್ನು ಕುರಿತು ಕಲ್ಪನೆಯನ್ನು ಕೆಡಿಸಿರುವ ನಂಬಿಕೆಗಳು ಎಷ್ಟೋ ಇವೆ. 


ಮೊದಲಬಾರಿ ಹೋದಾಗ ದಾರಿ ನಡೆಯುವುದು ಎಷ್ಟು ಚೆನ್ನಾಗಿತ್ತು ಎನ್ನುವುದನ್ನು 
ಹೇಳಿದ್ದೇನೆ. ಆಮೇಲಿನ ದಿನಗಳಲ್ಲಿ ಈ ದಾರಿ ಅಷ್ಟು ಚೆನ್ನಾಗಿ ಇರಲಿಲ್ಲ. ದಾರಿಯಲ್ಲಿ ನೆರಳು 
ಕೊಡುತ್ತಿದ್ದಮರಗಳು ಇಲ್ಲವಾದವು. ಏಳು ಮೈಲಿ ದೂರ ಒ೦ದು ಉಪವನದಲ್ಲಿನಡೆಯುತ್ತಿದ್ದೇವೆ 
ಎ೦ದು ತೋರುತ್ತಿದ್ದ ದಾರಿಯ ನಡಿಗೆ ಕಷ್ಟದ ಪ್ರಯಾಣ ಎ೦ದು ತೋರಿತು. ಈಚೆಗೆ ಈ 
ದಾರಿಯಲ್ಲಿ ಕಳ್ಳಕಾಕರು ಯಾತ್ರಿಕರನ್ನು ಕಷ್ಟಪಡಿಸಿದ್ದಾರೆ ಎ೦ದು ವರದಿಯಾಗಿದೆ. ಇದು 
ತಿರುಪತಿಯ ಯಾತ್ರೆಯನ್ನು ಒ೦ದು ಸಾಹಸ ಕರ್ಮವಾಗಿ ಮಾರ್ಪಡಿಸಿದೆ. ಆದರೆ ಈಗ ಬಸ್ಸಿನ 
ಏರ್ಪಾಡು ಇರುವುದರಿ೦ದ ಯಾತ್ರಿಕರು ಈ ದಾರಿಯನ್ನುಉಪಯೋಗಿಸುವುದು ಕಡಿಮೆ. ಸಾವಿರ 
ಸಾವಿರವಾಗಿ ಬಸ್ಸುಗಳ ಮೂಲಕ ಆಲಯಕ್ಕೆ ಹೋಗುತ್ತಿದ್ದಾರೆ. 


ಇರುತ್ತ ದೇವಾಲಯದಲ್ಲಿ ಹಿಂದೆ ಇದ್ದಸೇವೆಯ ವೈಭವ ಈಗ ಇಲ್ಲಎಂದು ಕಾಣುತ್ತದೆ. 
ಮೊದಲ ಎರಡು ಬಾರಿ ಆಲಯದ 'ತೋಮಾಲಸೇವೆ' ಎನ್ನುವ ಸೇವೆಗೆ ಸೇವಕರು ಹತ್ತು ಬಣ್ಣದ 
ಹತ್ತು ತೆರನ ಹೂಗಳನ್ನು ಸುಂದರವಾಗಿ ಪೋಣಿಸಿದ ದಂಡೆ ಹಾರ ಒ೦ದನ್ನು ಮೂರ್ತಿಯ ಮೇಲೆ 
ಅರ್ಪಿಸುತ್ತಿದ್ದರು. ಆಮೇಲೆ ಈ ಹಾರ ಕಾಣಲಿಲ್ಲ ಸಾಲಿಗ್ರಾಮಗಳ ಹಾರ ಒ೦ದು ಹೂವಿನ ಹಾರದ 
ಪ್ರತಿಯಾಗಿ ಬಂದಿತು. ಹೀಗೆ ಮಾರ್ಪಟ್ಟ ಸೇವೆ ಮೊದಲಂತೆ ಭವ್ಯ ಆಗುವುದು ಸಾಧ್ಯವಿಲ್ಲ. ಹಿಂದೆ 
ಸ೦ತೋಷಪಟ್ಟಿದ್ದವರು, “ಅಯ್ಯೋ, ಈ ಜನ ದೇವರಿಗೆ ಹಾರವಿಲ್ಲದೆ ಮಾಡಿದರೆ” ಎಂದು 
ವ್ಯಥೆಪಡುವ ಪಾಡು ಬಂದಿತು. ದೇವಾಲಯದ ವ್ಯವಹಾರವೂ ಈಗ ಒಂದು ವ್ಯಾಪಾರದ 
ಮನೋಭಾವದಿಂದ ನಡೆಯುತ್ತಿರುವಂತೆ ಕಾಣುತ್ತದೆ. ಯಾತ್ರಿಕರ ಸಂಖ್ಯೆ ಹೆಚ್ಚುತ್ತಿದೆ. ಆಲಯದ 
ವರಮಾನ ಸಹ ಹೆಚ್ಚುತ್ತಲೇ ಇದೆ. ಆದರೆ ಸಾಮಾನ್ಯ ಯಾತ್ರಿಕರಿಗೆ ದೊರೆಯುವ ಸೌಕರ್ಯ 
ಸಾಲದು. ದೇವಾಲಯದ ಕಾರ್ಯಕರ್ತರು ದೇವರಿಗೆ ಬರುತ್ತಿರುವ ಲಕ್ಷಲಕ್ಷ ವರಮಾನವನ್ನು 
ದೇವರಿಗೆ ರತ್ನ ಕಿರೀಟವನ್ನು ಮಾಡಿಸಲು ಬಳಸುವ ಯೋಚನೆ ಮಾಡುತ್ತಾರೆ. ತನ್ನನ್ನುನೋಡಲು 
ಬರುವ ತನ್ನ ಮಕ್ಕಳಿಗೆ ಯಾತ್ರೆ ಸುಖಕರವಾಗುವಂತೆ ಮಾಡಲು ವರಮಾನವನ್ನು ಬಳಸಿದರೆ 
ದೇವರು ಹೆಚ್ಚು ಸಂತೋಷಪಟ್ಟಾನು ಎ೦ದು ಯೋಚಿಸಲಾರರು. ಇದರ ಮೇಲೆ ತಪ್ಪಿ ನಡೆದರೆ 


ದೇವರು ದಂಡಿಸುತ್ತಾನೆ ಎಂಬ ಭಯ ದೇವಾಲಯದ ಸೇವಕರಲ್ಲಿಯೇ ಕಡಮೆಯಾಗಿರುವಂತೆ 
ಕಾಣುತ್ತದೆ. ಹು೦ಡಿಯಲ್ಲಿ ಬಿದ್ದಹಣ ಕಳವಾಯಿತು ಎ೦ದು ಒಮ್ಮೊಮ್ಮೆವರದಿಯಾಗುತ್ತದೆ. 


ಕಾಸು ಉಳ್ಳವರು ಬಾಡಿಗೆಗೆ ತೆಗೆದುಕೊಳ್ಳಲು ಆಡಳಿತಗಾರರು ವಸತಿ ಗೃಹಗಳನ್ನು 
ಕಟ್ಟಿಸಿದ್ದಾರೆ. ದೇವರ ಯಾತ್ರಿಗೆ ಎ೦ದು ಒ೦ದೇ ಭಾವದಿ೦ದ ಹೋಗುತ್ತಿದ್ದ ಪುಣ್ಯಕ್ಷೇತ್ರ ಈಗ 
ಹಣವೊಂದಿಗರು ವಿಹಾರಕ್ಕೆಂದು ಬಳಸಬಹುದಾದ ಒಂದು ಪ್ರವಾಸಸ್ಥಾನ ಆಗಿದೆ. 


ಈ ಬಂಗಲೆಗಳಲ್ಲಿ ಇಳಿಯುವ ಜನ ಕೆಲವರಾದರೂ ತಾವು ಯಾತ್ರೆಗೆ ಬಂದಿದ್ದೇವೆ 
ಎನ್ನುವುದನ್ನು ಗ್ರಹಿಸುವುದಿಲ್ಲ ಆಲಯಕ್ಕೆ ಹೋಗುವ ಜನ ಅದರ ಮುಂದುಗಡೆ ಗುಂಪಾಗಿ 
ಹೋಗುತ್ತಿರುವಾಗ, ಇಂಥವರು ಬಂಗಲೆಗಳಿಂದ ಕಾರುಗಳಲ್ಲಿ ಹೊರಟು ತಮ್ಮ ಕಾರುಗಳ 
ಹಾರನ್‌ಗಳನ್ನು ಸದ್ದುಮಾಡುತ್ತ ನಡೆಯುತ್ತಿರುವ ಜನ ಭಯಪಟ್ಟು ತಮಗೆ ದಾರಿ ಕೊಡುವಂತೆ 
ಮಾಡಿ, ದ್ವಾರದ ಮುಂದೆ ಕಾರನ್ನುನ್ನಿಲ್ಲಿಸುತ್ತಾರೆ. 


ಒಟ್ಟಿನಲ್ಲಿ ಸ್ಥಳ ಒಂದು ಪುಣ್ಯಕ್ಷೇತ್ರ ಎ೦ಬ ಭಾವ ಬಲ್ಲವರು ಪುಣ್ಯವಂತರು ಎಂಬ 
ಜನರಲ್ಲಿ ಕಡಮೆಯಾಗಿದೆ ಎ೦ದು ಕಾಣುತ್ತದೆ. ಈ ಕುತ್ತ ಸಾಮಾನ ಜನರನ್ನು ಮುಟ್ಟುವುದಿಲ್ಲ 
ಅವರ ಅಚ್ಚಮನಸ್ಸುರಕ್ಷೆಯಾಗಿ ಅವರನ್ನು ಕಾಯುತ್ತದೆ. 


೫ 


ಕ್ಷೇತ್ರಗಳ ಮಾಹಾತ್ಮ್ಯ 


ಕ್ಷೇತ್ರಗಳನ್ನು ಕುರಿತ ಕಥೆಗಳು ಒಮ್ಮೊಮ್ಮೆ ನೀತಿಯನ್ನು ಬೋಧಿಸುವವಾಗಿರುತ್ತವೆ. ಈಗ 
ಬೆ೦ಗಳೂರು ನಗರದ ಒ೦ದು ಭಾಗವಾಗಿರುವ ಪೂರ್ವದ ಬಸವನಗುಡಿ ಗ್ರಾಮದ ಬಸವಣ್ಣನ 
ದೇವಾಲಯ ಈ ಸುತ್ತಿನಲ್ಲಿ ತು೦ಬ ಪ್ರಸಿದ್ದವಾದ ಆಲಯ. ಇದಕ್ಕೆ ಸ೦ಬ೦ಧಿಸಿ ವರ್ಷದಲ್ಲಿ ಒಮ್ಮೆ 
ಒ೦ದು ಪರಿಷೆ ನಡೆಯುತ್ತದೆ. ಇದನ್ನು ಕಡಲೇಕಾಯಿ ಪರಿಷೆ ಎಂದು ಕರೆಯುತ್ತಾರೆ. ಸುತ್ತ 
ಮುತ್ತಣ ಪ್ರದೇಶದಲ್ಲಿ ಬೆಳೆದ ಕಡಲೇಕಾಯಿ ಬೆಳೆಯ ಗಣ್ಯವಾದ ಒ೦ದು ಭಾಗ ಪರಿಷೆಯ ದಿನ 
ಗುಡಿಯ ಸುತ್ತಿನ ನೆಲದಲ್ಲಿ ವ್ಯಾಪಾರಕ್ಕೆ ಬರುತ್ತದೆ. ಮಾರುವವರದು ನೂರಾರು ಅಂಗಡಿ, 


ಕೊಳ್ಳುವವರು ಸಾವಿರಾರು ಜನ. ಆ ದಿನ ಬೆ೦ಗಳೂರಿನಲ್ಲಿ ಕಡಲೇಕಾಯಿ ತಿನ್ನದ ನರಪಿಳ್ಳೆ ಒಬ್ಬ 
ಇರುವುದಿಲ್ಲ ಇದನ್ನುಕುರಿತು ಒ೦ದು ಐತಿಹ್ಯ. 


ಹಿಂದೆ ಒಂದು ಕಾಲದಲ್ಲಿ ಈ ಗ್ರಾಮದಲ್ಲಿ ಒಬ್ಬ ಶೆಟ್ಟಿ ಇದ್ದ ಅನೇಕ ಎಕರೆ ನೆಲದ ಇವನ 
ಆಸ್ತಿ ವರ್ಷ ವರ್ಷ ಇವನು ಬಯಸಿದಷ್ಟು ಕಡಲೇಕಾಯಿ ಬೆಳೆಯನ್ನು ಕೊಡುತ್ತಿತ್ತು. ಇದರಿ೦ದ 
ಅವನು ತುಂಬ ಹಣವೊಂದಿಗನಾದ. ಜೊತೆಗೆ ತುಂಬ ಜಿಪುಣ ಆದ. ಊರಿನಲ್ಲಿ ನಂದಿಯ 
ಗುಡಿಯೊಂದು ಇದ್ದಿರಬೇಕು. ಗ್ರಾಮದ ಈ ದೇವರು ಈ ಪುಣ್ಯವಂತಶೆಟ್ಟಿ ಜಿಪುಣನಾಗಿ 
ಕೆಡಬಾರದು ಎಂದು ಅವನನ್ನು ಕಾಪಾಡಬೇಕೆಂದು ನಿಶ್ಚಯಿಸಿದನು, ಒಂದು ವರ್ಷ ಕಡಲೇ 
ಕಾಯಿಯ ಗಿಡ ಎಕರೆ ಎಕರೆ ನೆಲದ ಹರಹಿನಲ್ಲಿ ಸೊಂಪಾಗಿ ಬೆಳೆದಿದ್ದಾಗ ಒ೦ದು ಗೂಳಿಯಾಗಿ 
ಬ೦ದು ಹೊಲವನ್ನು ಹೊಕ್ಕು ಗಿಡವನ್ನು ಮೇಯಲು ಆರಂಭಿಸಿದನು. ಹೊಲದ ಕಾವಲ ಜನ 
ಗೂಳಿಯನ್ನು ಅಟ್ಟಿಲು ನೋಡಿದರು. ಅದು ಇವರ ಮೇಲೆ ಬಿದ್ದಿತು. ಹಾಯುತ್ತದೆ ಎಂದು ಹೆದರಿ 
ಇವರು ಓಡಿದರು. ಒಬ್ಬರಿಗೆ ಸಗ್ಗುವುದಿಲ್ಲ ಎ೦ದು ಹತ್ತು ಜನ ಬ೦ದರು. ಆದರೂ ಗೂಳಿಯನ್ನು 
ಓಡಿಸುವುದಕ್ಕೆ ಆಗಲಿಲ್ಲ ಅವರಲ್ಲಿ ಕೆಲವರು ಊರಿಗೆ ಬಂದು ಶೆಟ್ಟಿಗೆ ಈ ಸಂಗತಿಯನ್ನು 
ತಿಳಿಸಿದರು. ಅಯ್ಯೋ! ಮುಟ್ಟಾಳ ಮಕ್ಕಳೆ, ದೊಡ್ಡ ಮೈಯ ಧೀರ ಜನ ನಿಮಗೆ ಒಂದು 
ಗೂಳಿಯನ್ನು ಓಡಿಸುವುದಕ್ಕೆ ಯೋಗ್ಯತೆ ಇಲ್ಲದೆ ಹೋಯಿತೆ, ಎ೦ದು ಅವರನ್ನು ಅಲ್ಲಗಳೆಯುತ್ತಾ 
ಶೆಟ್ಟಿ ತಾನೇ ಹೊಲಕ್ಕೆ ಹೋದನು. ದೊಣ್ಣೆಯನ್ನು ಎತ್ತಿಕೊಂಡು ಗೂಳಿಯ ಬಳಿಗೆ ನಡೆದನು. ಗೂಳಿ 
ಇವನನ್ನು ಹಾಯುವುದಕ್ಕೆ ಬರಲಿಲ್ಲ. ಸುಮ್ಮನೆ ನಿಂತು ಇವನನ್ನು ನಿಟ್ಟಿಸಿ ನೋಡುತ್ತಿತ್ತು. ಹತ್ತಿರ 
ಹೋದಂತೆ ಇವನಿಗೆ ಆ ನೋಟ ಅದೇನೋ ರೀತಿಯ ವಿಚಿತ್ರ ನೋಟ ಎನ್ನಿಸಿತು. ಇದೇನು 
ನೋಟ ಎಂದುಕೊಳ್ಳುತ್ತ ಇವನು ಗೂಳಿಯನ್ನು ಹೊಡೆಯಲು ದೊಣ್ಣೆಯನ್ನು ಎತ್ತಿದನು. ಎತ್ತಿದ 
ದೊಣ್ಣೆ ಹಾಗೆಯೇ ನಿಂತಿತು. ಇವನಿಗೆ ಅದನ್ನು ಇಳಿಸಿ ಗೂಳಿಯನ್ನು ಮುಟ್ಟಿಲು ಆಗಲಿಲ್ಲ ಶೆಟ್ಟಿ ಆ 
ಕ್ಷಣ ಇದು ಏನೋ ದೈವದ ವ್ಯಾಪಾರ ಎಂದುಕೊಂಡನು. ಅದೇ ಕ್ಷಣ ಗೂಳಿ ಇವನಿಗೆ, “ನಿನಗೆ 
ಕೊಟ್ಟಿರುವ ಐಶ್ವರ್ಯ ನಿನ್ನ ಒಬ್ಬನಿಗೇ ಅ೦ತ ಕೊಟ್ಟಿದ್ದಲ್ಪ ಕಾಸು ಕೂಡಿಸುವ ಕೃಪಣ ಆಗಬೇಡ. 
ದಾನಿಯಾಗು,” ಎಂದಿತು. ಶೆಟ್ಟಿ ಆಗ ಈಶ್ವರನ ವಾಹನ ಆದ ನಂದಿ ಈ ರೂಪದಲ್ಲಿ ಬಂದು 
ತನ್ನನ್ನು ಕಾಪಾಡುತ್ತಿದ್ದಾನೆ ಎಂದುಕೊಂಡನು. ಅಪ್ಪಣೆ ದೇವರೆ, ಎಂದನು. ನಂದಿ, “ಊರಿನಲ್ಲಿ 
ನನಗೆ ಒಳ್ಳೆಯ ಆಲಯವನ್ನು ಕಚ್ಚಿ ಪೂಜೆ ನಡೆಸು. ವರ್ಷದಲ್ಲಿ ಒಮ್ಮೆ ಈ ದಿವಸದ ನೆನಪಾಗಿ 
ಒ೦ದು ಪರಿಷೆ ನಡೆಸು,” ಎಂದನು; ಕಣ್ಣಿನಿಂದ ಮರೆಯಾದನು. ದೇವರು ಪ್ರತ್ಯಕ್ಷನಾಗಿ ಮಾಡಿದ 


ಅಪ್ಪಣೆಯನ್ನು ಸೇವಕರಿಗೆ ತಿಳಿಸಿ ಶೆಟ್ಟಿ ಊರಿಗೆ ಬಂದನು. ಈ ಆಲಯವನ್ನು ಕಟ್ಟಿಸಿ ನಂದಿಯ 
ಪೂಜೆಗೆ ಏರ್ಪಾಟುಮಾಡಿ ದಾನಿಯಾಗಿ ಬೆಳೆದು ಉದ್ದಾರವಾದನು. 


ಇದು ಎಪ್ಪತ್ತು ವರ್ಷದ ಹಿಂದೆ ನಾನು ಬಿ. ಎ. ಓದಿಗಾಗಿ ಬೆ೦ಗಳೂರಿಗೆ ಬ೦ದು ನಿ೦ತಾಗ 
ಕೇಳಿದ ಕತೆ. ಆ ವರ್ಷಗಳಲ್ಲಿಪರಿಷೆ ತು೦ಬ ವೈಭವದಿ೦ದ ನಡೆಯುತ್ತಿತ್ತು. ನಾನು ನನ್ನಸ್ನೇಹಿತರು, 
ಕಾಲೇಜಿನ ವಿದ್ಯಾರ್ಥಿಗಳು, ಪರಿಷೆಗೆ ಬ೦ದು ಕತೆಯನ್ನು ಕೇಳಿ ಸೇರು ಸೇರು ಕಡಲೇಕಾಯಿ 
ಕೊಂಡು ಪರಿಷೆಯ ದಿನ ತಿ೦ದದ್ದುಂಟು. 


ಈಚೆಗೆ ಇಲ್ಲಿ ಹೊಸದೊಂದು ಕ್ಷೇತ್ರ ಹುಟ್ಟಿಕೊಂಡಿದೆ. ಬಸವಣ್ಣನ ದೇವಾಲಯದಿಂದ 
ಸುಮಾರು ಅರ್ಧ ಮೈಲಿ ದೂರದಲ್ಲಿ ಬಸವನಗುಡಿಯ ಗುಡ್ಡದ೦ಧದೇ ಇನ್ನೊಂದು ಗುಡ್ಡ ಇದೆ. 
ದಿಟದಲ್ಲಿಇಲ್ಲಿತೀರ ಹತ್ತಿರ ಹತ್ತಿರವಾಗಿ ಐದೋ ಆರೋ ಗುಡ್ಡಗಳಿರುವುದು ಕಾಣುತ್ತದೆ. ದಕ್ಷಿಣದ 
ಕೊನೆಗಿರುವುದು ಇವುಗಳಲ್ಲೆಲ್ಲಎತ್ತರದ ಗುಡ್ಡ ಇದರ ತಲೆಯಲ್ಲಿ ಎಪ್ಪತ್ತು ವರ್ಷದ ಹಿಂದೆ ನಾನು 
ನೋಡಿದಾಗಲೇ ಒ೦ದು ಹಳೆಯ ಕಾಲದ ದೇಗುಲ ಇತ್ತು. ಅದರಲ್ಲಿ ಯಾವುದಾದರೂ ಮೂರ್ತಿ 
ಇದ್ದಿತೇ ನನಗೆ ನೆನಪಿಲ್ಪ ಪೂಜೆ ಗೀಜೆ ಏನೂ ನಡೆಯುತ್ತಿರಲಿಲ್ಲ ಅದರ ವಿಷಯ ಜನಜನಿತವಾಗಿ 
ಒ೦ದು ಕತೆ. ಆಗ್ಲೆ ಸ್ವಲ್ಪ ಹಿ೦ದೆ ಮೈಸೂರು ರಾಜ್ಯದ ಮುಖ್ಯ ನ್ಯಾಯಾಲಯದ ಒಬ್ಬ ನ್ಯಾಯಾಧೀಶ 
ನರಹರಿರಾಯ ಎಂಬವರು ಇದ್ದರು. ತಕ್ಕಷ್ಟು ವಯಸ್ಸಿನ ಈ ಮಹನೀಯರು ಇನ್ನೇನು 
ವಿಶ್ರಾಂತರಾಗಬೇಕು ಎನ್ನುವ ಕಾಲಕೆ ಕೋಲಾರದ ನಾಗರತ್ನಎ೦ಬ ತರುಣಿ ವೇಶೈಯೊಡನೆ ಸ್ನೇಹ 
ಬೆಳೆಸಿದರು. ವಯಸ್ಸಾದ ಹೆ೦ಡತಿ ಮನೆಯಲ್ಲಿ ಇದ್ದಾರೆ. ದೊಡ್ಡ ಸ್ಥಾನದಲ್ಲಿರುವ ಈ ಹಿರಿಯರು 
ಆಕೆಯನ್ನು ಅನಾದರಿಸಿ ಈ ತರುಣಿಯೊಡನೆ ಸರಸದಲ್ಲಿ ಬಾಳುವುದು ಸಮಾಜದ ದೃಷ್ಟಿಯಿಂದ 
ಸರಿಯಲ್ಲ ಹೀಗೆ೦ದು ಯೋಚಸಿ ರಾಯರು ಸಂಗತಿಯನ್ನು ಪತ್ನಿಗೆ ತಿಳಿಸಿ ಹುಡುಗಿಯನ್ನು 
ಜೊತೆಯಾಗಿರಿಸಿಕೊಳ್ಳಲೇ ಎ೦ದು ಕೇಳಿದರು. ಆ ಪತ್ನಿ ಮಹಾತಾಯಿ, “ನೀವೇನು 
ತಿಳಿಯದವರೇ? ನಾನು ನಿಮಗೆ ಹೇಳಿ ಕೊಡಬಲ್ಲಿನೆ? ನಿಮಗೆ ಚೆನ್ನ ಎ೦ದು ಕಂಡದ್ದನ್ನು ನೀವು 
ಮಾಡಿ,” ಎಂದರು. ಹುಡುಗಿ ಚೆಲುವೆ, ಅಲ್ಲದೆ ಬಹು ಚೆನ್ನಾಗಿ ಹಾಡುತ್ತಿದ್ದಳು. ರೂಪ, ಹಾಡು 
ಎರಡೂ ಕಾರಣವಾಗಿ ರಾಯರು ಅವಳಿಗೆ ಮನಸೋತಿದ್ದರು. ವಿಶ್ರಾಂತರಾದ ಮೇಲೆ ಈ ಗುಡ್ಡದ 
ಆಲಯದ ಕಟ್ಟಡವನ್ನು ಚೆನ್ನ ಮಾಡಿಸಿ ಇಲ್ಲಿ ಅವಳೊಡನೆ ವಿಹರಿಸುತ್ತ ನಿಂತರು. 


ನಾನು ಮೊದಲು ಆಲಯವನ್ನು ನೋಡುವ ವೇಳೆಗೆ ರಾಯರು ತೀರಿಕೊಂಡಿದ್ದರು. 
ಅವರ ಗೆಳತಿ ತೀರಿಕೊಂಡಿದ್ದಳೆಂದು ಕಾಣುತ್ತದೆ. ಆಲಯ ಅಷ್ಟೇನೂ ಒಳ್ಳೆಯ ಸ್ಲಿತಿಯಲ್ಲಿರಲಿಲ್ಲ, 


ಕೆಲವು ವರ್ಷದ ಬಳಿಕ ಮದರಾಸಿನ ಒಂದು ಕಾಲೇಜಿನಲ್ಲಿ ಕನ್ನಡದ ಇಲ್ಲವೆ ಸಂಸ್ಕೃತದ 
ಅಧ್ಯಾಪಕರಾಗಿ ಕೆಲಸಮಾಡಿ ವಿಶ್ರಾ೦ತರಾಗಿದ್ದ ಒಬ್ಬ ಶಾಸ್ತ್ರಿಗಳು ಬೆ೦ಗಳೂರಿಗೆ ಬ೦ದರು. ಅವರ 
ತಂದೆ ಸಹ ಮದರಾಸಿನ ಕಾಲೇಜಿನಲ್ಲಿ ಭಾಷೆಯ ಅಧ್ಯಾಪಕರಾಗಿದ್ದವರು. ತ೦ದೆಯ ಹೆಸರು 
ಸಿದ್ಧಾಂತಿ ಶಿವಶಂಕರ ಶಾಸ್ತ್ರಿ, ಮಗನ ಹೆಸರು ಸಿದ್ಧಾಂತಿ ಸುಬ್ರಹ್ಮಣ್ಯಶಾಸ್ತ್ರಿ. ಈ ಶಾಸ್ತ್ರಿಗಳು 
ಏಕಾ೦ಗಿಯಾಗಿದ್ದರು ಎಂದು ಕಾಣುತ್ತದೆ. ಕೆಲವು ದಿನ ನಮ್ಮ ವಿಸ್ತರಣದಲ್ಲಿ ಬದಿಯ 
ಬಸವನಗುಡಿಯ ಬೀದಿಗಳಲ್ಲಿ ಕಾಣಿಸಿಕೊಳ್ಳುತ್ತಿದ್ದ ಇವರು ಕೊನೆಗೆ ಈ ಗುಡ್ಡದಲ್ಲಿನ ರಾಯರ 
ವಿಲಾಸಮಂದಿರದ ಈ ಕಟ್ಟಡ ಬರಿದಾಗಿರುವುದನ್ನು ನೋಡಿ ತಾವು ಅಲ್ಲಿ 
ವಾಸಮಾಡತೊಡಗಿದರು. ಇವರ ಜೀವನದ ವಿಚಾರ ನನಗೇನೂ ತಿಳಿಯದು. ಆದರೆ ಇವರು 
ತುಂಬ ತೇಜಸ್ವಿಯಾಗಿ ಕಾಣುತ್ತಿದ್ದರು. ಕೊರಳ ಮೇಲೆ ಹಲವು ರುದ್ರಾಕ್ಷಿ ಮಾಲೆಗಳು, ಮುಖದ 
ತುಂಬ ವಿಭೂತಿ, ಹಣೆಯ ಮಧ್ಯೆ ದೊಡ್ಡ ಅಕ್ಷತೆ, ನೋಡುವುದಕ್ಕೆ ಪೂರ್ವಕಾಲದ ಒಬ್ಬ ಖಷಿ 
ಎಂಬಂತೆ ಕಾಣುವರು. ಇವರು ನನ್ನ ಮನೆಯ ಪಕ್ಕದ ಮನೆಯ ಒಡೆಯರು ಶ್ರೀ 
ಶೇಷಗಿರಿರಾಯರನ್ನು ಆ ಮುನ್ನ ಕ೦ಡಿದ್ದರೆ೦ದು ತೋರುತ್ತದೆ. ಹಲವು ಸಲ ಬಂದು ರಾಯರನ್ನು 
ಮಾತನಾಡಿಸಿಕೊ೦ಡು ಹೋದಾಗ ನಾನು ಇವರನ್ನು ನೋಡಿದ್ದೆನು. ಕೆಲವು ದಿವಸದಲ್ಲಿ ನನ್ನ 
ಸಹಪಾಠಿ ನಾಗಪ್ಪನವರು “ಈ ಶಾಸ್ತ್ರಿಗಳು ತುಂಬ ಮಾತುಗಾರರು. ಏನೇನೋ ಸಾಧನೆಗಳನ್ನು 
ಮಾಡಿ ವಿಶೇಷ ಶಕ್ತಿಗಳನ್ನು ಪಡೆದಿದ್ದಾರೆ ಎ೦ದು ಕಾಣುತ್ತದೆ,” ಎ೦ದು ಒಮ್ಮೆನನಗೆ ತಿಳಿಸಿದರು. 
ಆಮೇಲೆ ಒಂದು ದಿನ, “ಇವರು ಸುಬ್ರಹ್ಮಣ್ಯ ಸ್ವಾಮಿಯ ಉಪಾಸಕರು. ಇವರಿಗೆ ಸಿದ್ದಿಗಳು 
ದೊರಕಿರುವುದು ಆ ದೇವರ ಅನುಗ್ರಹದಿಂದ, ಎಂದು ಹೇಳುತ್ತಾರೆ” ಎಂದು ತಿಳಿಸಿದರು. 
ಸಿದ್ದಿಗಳಲ್ಲಿ ಒ೦ದು ಯಾವುದು ಎ೦ದರೆ ತಮ್ಮ ಭುಜದಷ್ಟೆ ಎತ್ತರದ ನಾಗಬೆತ್ತ ಒಂದನ್ನು ಇವರು 
ನೆಲದಮೇಲೆ ನಿಲ್ಲಿಸಿದರೆ ಅದು ಕೆಳಕ್ಕೆ ಬೀಳುತ್ತಿರಲಿಲ್ಲ ನೇರವಾಗಿ ನಿಂತಿರುವುದು. ಈ ಪವಾಡದ 
ಮಾತು ಜನರಲ್ಲಿಹಬ್ಬಿಜನ ಇವರ ಬಳಿಗೆ ಅನುಗ್ರಹ ಬೇಡಿ ಬರುವುದು ಮೊದಲಾಯಿತು. ಮೆಲ್ಲನೆ 
ಹೀಗೆ ಬೆಳೆದ ಹೆಸರಿನ ಪ್ರಭಾವದಲ್ಲಿ ಇವರು ಈ ಗುಡ್ಡ ಸುಬ್ರಹ್ಮಣ್ಯ ಕ್ಷೇತ್ರ. ಇದನ್ನು ತಾನು 
ಸ್ಥಾಪಿಸಿದ್ದೇನೆ ಎಂದು ಹೇಳಿಕೊಂಡರು. ಹೀಗೆಂದು ಪ್ರಚಾರ ಸ್ವಲ್ಪನಡೆಯಿತು. ತಮಿಳುನಾಡಿನಿಂದ 
ಬ೦ದು ನಗರದ ದಂಡಿನ ಪ್ರದೇಶದಲ್ಲಿ ಬಾಳುತ್ತಿರುವ ತಮಿಳ ಶೈವಭಕ್ತರು ಈ ಕ್ಷೇತ್ರಕೆ ಬಂದರು. 
ತಮಿಳುನಾಡಿನ ಪಳನಿ ಕ್ಷೇತ್ರದಂತೆ ಇದು ಒಂದು ಕ್ಷೇತ್ರ ಎ೦ದು ಭಾವಿಸಿ ಶಾಸ್ತ್ರಿಗಳಿಗೆ 
ಶಿಷ್ಯರಾದರು. ಶಾಸ್ತ್ರಿಗಳು ಕ್ಷೇತ್ರವನ್ನು ವಡಪಳನಿ ಎ೦ದು ಕರೆದರು, ಎ೦ದರೆ ಉತ್ತರ ದಿಕ್ಕಿನ 
ಪಳನಿ. ನಮ್ಮಲ್ಲಿ ದಕ್ಷಿಣಕಾಶಿ, ಚಿಕ್ಕತಿರುವತಿ ಮುಂತಾಗಿ ಪ್ರಸಿದ್ಧ ಕ್ಷೇತ್ರಗಳ ಪ್ರತಿನಿಧಿ ಕ್ಷೇತ್ರಗಳು 
ಇರುವುದು ಉ೦ಟಷ್ಟೆ ದಕ್ಷಿಣಕಾಶಿ ಎಂಬಂತೆ ಇದು ಉತ್ತರ ಪಳನಿಯಾಯಿತು. 


ತಮಿಳು ದೇಶದಲ್ಲಿ ಕಾರ್ತಿಕೇಯನ ಭಕ್ತರು ಅವನ ಜನ್ಮದ ದಿನ ಪಳನಿಗೆ ಯಾತ್ರೆ 
ಹೋಗುವುದು ವಾಡಿಕೆ. ಬೆಂಗಳೂರು ದಂಡಿನ ಕಾರ್ತಿಕೇಯ ಭಕ್ತ ಸಮುದಾಯ ಅಂದಿನಿಂದ 
ದೇವರ ಆ ಜನ್ಮದಿನ ಈ ಕ್ಷೇತ್ರಕ್ಕೆ ಯಾತ್ರೆ ಮಾಡಲು ಆರಂಭಿಸಿದರು. ಆ ಯಾತ್ರೆ ಈಗಲೂ ವರ್ಷ 
ವರ್ಷ ನಡೆಯುತ್ತದೆ. ಕ್ಷೇತ್ರ ಗಣ್ಯ ಕ್ಷೇತ್ರ ಆಗಿದೆ. ಆ ದಿನ ಇಲ್ಲಿ ನಡೆಯುವ ಪರಿಷೆ ಹತ್ತಿರ ಹತ್ತಿರ 
ಬಸವನ ಗುಡಿಯ ಕಡಲೇಕಾಯಿ ಪರಿಷೆಯಷ್ಟೇ ದೊಡ್ಡದಾಗಿದೆ, ಮುಖ್ಯವಾಗಿದೆ. 


ಶಾಸ್ತ್ರಿಗಳು ಮೆರೆದ ಒಂದು ಪವಾಡದಿಂದ ಕ್ಷೇತ್ರಕ್ರ ಗಣ್ಯತೆ ಬಂದಿತು ಎನ್ನುವುದು ಸ್ಪಷ್ಟ. 
ಇವರ ಮಾತು ಬಂದಾಗ ನಾಗಪ್ಪನವರು ಒಂದು ದಿನ, “ಶಾಸ್ತ್ರಿಗಳು ಮೆರೆಯುತ್ತಿರುವ ಪವಾಡ 
ದಿಟಿದಲ್ಲಿ ವವಾಡ ಅಲ್ಲ. ನಾಗಬೆತ್ತದ ಬುಡದಲ್ಲಿ ದೊಡ್ಡದೊಂದು ಸೀಸದ ಗಟ್ಟಿಯ ಕಟ್ಟನ್ನು 
ಕಟ್ಟಿಸಿದ್ದಾರೆ. ಸೀಸದ ಭಾರದಿಂದ ಕೋಲು ನೇರವಾಗಿ ನಿಲ್ಲುತ್ತದೆ,” ಎ೦ದು ನನಗೆ ಹೇಳಿದರು. 


ಇದು ದಿಟ ಇರಬಹುದು. ಹೀಗಲ್ಲದೆ ಕೋಲು ಹೇಗೆ ನೇರವಾಗಿ ನಿಂತೀತು? ಇರುತ್ತ 
ಯಾರೂ ಈ ವಿವರಣೆಯನ್ನು ಜನರಲ್ಲಿ ವ್ರಸಾರ ಮಾಡಲಿಲ್ವ ಜನರ ನಂಬಿಕೆ ಭದ್ರವಾಗಿ ನಿಂತಿದೆ. 
ಇದಕ್ಕೆ ಸಾಧಕ ಸೂತ್ರ ಜನರನ್ನು ಕಾಪಾಡುವುದು ಕ್ಷೇತ್ರದ ಮಹಿಮೆ ಅಲ್ಪ ಅದನ್ನು ಕುರಿತ ಅವರ 
ನಂಬಿಕೆ, ಎನ್ನುವುದು. ಯೇಸು ಕ್ರಿಸ್ತಗುರು ಒಮ್ಮೆ ಒಂದು ಕೂಟದಲ್ಲಿ ನಿಂತಿದ್ದಾಗ ಒಂದು 
ರೋಗದಿಂದ ಕಷ್ಟಪಡುತ್ತಿದ್ದ ಒಬ್ಬ ಹೆಂಗಸು, ಈ ದೈವೀ ಮಾನವನನ್ನು ಮುಟ್ಟಿದರೆ ತನ್ನ ವ್ಯಾಧಿ 
ವಾಸಿಯಾಗುತ್ತದೆ, ಎ೦ಬ ನಂಬಿಕೆಯಲ್ಲಿಆತನನ್ನುಮುಟ್ಟಿದಳಂತೆ. ಅವಳ ವ್ಯಾಧಿ ವಾಸಿ ಆಯಿತು. 
ಇದು ತಿಳಿದು ಕ್ರಿಸ್ತ ಗುರು ಅವಳಿಗೆ, “Woman! Thy faith has made thee whole,” 
ಎಂದನಂತೆ. “ಅವ್ವ ನಿನ್ನ ನಂಬಿಕೆಯಿಂದ ವ್ಯಾಧಿ ಗುಣ ಆಯಿತು” ನಂಬಿಕೆ ತರುವ 
ಮನೋದಾರ್ಥ್ಯದ ಪ್ರಭಾವದಿಂದ ದೇಹದಲ್ಲಿ ಹಲವು ಶಕ್ತಿ ಮೂಡುತ್ತವೆ ಎನ್ನುವುದು ಬಹು 
ಜನರ ಅನುಭವಕ್ಕೆ ಬಂದಿರುವ ಸತ್ಯ. ಕ್ಷೇತ್ರದ ಸ್ಥಾಪಕ ಶಾಸ್ತ್ರಿಗಳ ಪವಾಡ ಪವಾಡವೇ ಅಲ್ಲವೇ 
ಎನ್ನುವುದು ದೊಡ್ಡ ಸ೦ಗತಿಯಲ್ಲ ಭಕ್ತರಾಗಿ ಬರುವ ಜನ ಕ್ಷೇತ್ರದಲ್ಲಿ ಸುಬ್ರಹ್ಮಣ್ಯನ ದರ್ಶನ 
ಆಗುತ್ತದೆ ಎಂದು ನಂಬಿರುವುದು ಮುಖ್ಯ ಸಂಗತಿ. 


ಪುಣ್ಯಕ್ಷೇತ್ರ ವಿಶೇಷಮಹಿಮೆಯ ಸ್ಥಳ ಎಂದು ಪ್ರಸಿದ್ಧವಾಗಿರುವ ಮತ್ತೊಂದು ಕ್ಷೇತ್ರದ 
ಕತೆಯನ್ನು ಇಲ್ಲಿ ಹೇಳುವುದು ಯುಕ್ತ ಇದು ಆಂಧ್ರ ಪ್ರದೇಶದ ಮಂಗಳಗಿರಿಯ 
ನರಸಿಂಹದೇವರ ಮಂದಿರ, ಇದರಲ್ಲಿ ಭಕ್ತರು ನರಸಿಂಹದೇವರಿಗೆ ಪಾನಕವನ್ನು ನೈವೇದ್ಯವಾಗಿ 
ಒಪ್ಪಿಸುತ್ತಾರೆ. ತು೦ಬ ಪಾನಕ ಮಾಡಿ ದೇವರ ಬಾಯಲ್ಲಿ ಅರ್ಚಕರು ಅದನ್ನು ಮಂತ್ರ ಹೇಳುತ್ತ 
ಸಮರ್ಪಿಸುತ್ತಾರೆ. ಎಷ್ಟೋ ಒಂದು ಅಳತೆಯ ಪಾನಕ ಅರ್ಪಿಸಿದಂತೆ ಮೂರ್ತಿಯ ಒಳಕ್ಕೆ 


ಹೋಗುತ್ತದೆ. ಆ ಅಳತೆ ಮುಟ್ಟಿದಾಗ ಮೂರ್ತಿಯ ಬಾಯಲ್ಲಿ ಅರ್ಪಿಸಿದ ಪಾನಕ ಒಳಕ್ಕೆ 
ಹೋಗುವುದಿಲ್ಲ ಹೊರಕ್ಕೆ ಬರುತ್ತದೆ. ಆಗ ದೇವರಿಗೆ ಇಷ್ಟವಾದಷ್ಟು ಪಾನಕವನ್ನು 
ಅರ್ಪಿಸಿದ್ದಾಯಿತು ಎ೦ದು ಅರ್ಪಣ ಕಾರ್ಯವನ್ನುನಿಲ್ಲಿಸುತ್ತಾರೆ. ಪಾನಕ ಹೀಗೆ ಒಳಕ್ಕೆ ಹೋಗದೆ 
ನಿಲ್ಲುವುದು ದೇವರು ತನ್ನ ಇಚ್ಛೆಯನ್ನು ತಿಳಿಸುವ ಒ೦ದು ಕ್ರಮ ಎ೦ದು ಭಕ್ತರಾದವರು ಈಗಲೂ 
ನಂಬುತ್ತಾರೆ. ಭಕ್ತರಲ್ಲದವರು ಒಬ್ಬರು ನನಗೆ ಒಮ್ಮೆ ಈ ಮಾತನ್ನು ಹೇಳಿದರು. ಮೂರ್ತಿಯ 
ಗ೦ಟಲ ಸ್ಥಳದಲ್ಲಿ ಕಂಠದ ರಂಧ್ರಕ್ಕೆ ಅಡ್ಡಲಾಗಿ ಬರುವಂತೆ ಕೀಲುವುಳ್ಳ ಲೋಹದ ನಾಲಗೆ 
ಮೂರ್ತಿಯ ಕಂಠದ ಆ ಸ್ಥಳದಲ್ಲಿಇದೆ. ಪಾನಕ ಒಳಗೆ ತುಂಬಿದಂತೆ ಅದು ನಾಲಗೆಯನ್ನು ಎತ್ತುತ್ತ 
ಹೋಗುತ್ತದೆ. ಮೂರ್ತಿಯ ಒಳಭಾಗ ತುಂಬಿದಾಗ ನಾಲಗೆ ಪಾನಕದಮೇಲೆ ಕಂಠದಲ್ಲಿ 
ಸರಿಯಾಗಿ ನಿಂತು ರಂಧ್ರವನ್ನು ಮುಚ್ಚುತ್ತದೆ. ಆಮೇಲೆ ಅರ್ಪಿಸಿದ ಪಾನಕ ಒಳಕ್ಕೆ 
ಹೋಗುವಂತಿಲ್ಯ ಹಿಂದಕ್ಕೆ ಬರುತ್ತದೆ. 


ಈ ವಿವರಣೆಯ ಮಾತು ನಿಜ ಎ೦ದು ತೋರುತ್ತದೆ. ಆದರೆ ಇದನ್ನು ಪ್ರಮಾಣ 
ಮಾಡುವುದು ಹೇಗೆ? ಯಾವನೋ ಒಬ್ಬ ಮಾಡೋಣ ಎಂದ : ಕ್ಲೇತ್ರದ ಅಧಿಕಾರಿಗಳು ಅದಕ್ಕೆ 
ಒಪ್ಪುವರೇ? 


ಇಲ್ಲಿ ಸಹ ವಸ್ತುಸ್ಥಿತಿ ಏನು ಎನ್ನುವುದು ಮುಖ್ಯವಲ್ಲ ಜನರ ನಂಬಿಕೆಯೇ ಮುಖ್ಯ. 


ಕ್ಷೇತ್ರಗಳು ಇರಬೇಕೇ ಬೇಡವೇ ಎನ್ನುವುದೇ ನಮ್ಮ ಧರ್ಮದಲ್ಲಿ ಒಂದು ಪ್ರಶ್ನೆಯಾಗಿ 
ನಿಂತಿದೆ. ನಮ್ಮ ಪೂರ್ವಿಕರು ಪುಣ್ಯಕ್ಷೇತ್ರವೆಂದು ಕರೆದ ಸ್ಥಾನಗಳು ನೂರಾರು ಇವೆ. ಜನ ಈ 
ಸ್ಥಳಗಳನ್ನು ನಂಬಿ, ಎಷ್ಟೋ ದೂರದಿಂದ ಎಷ್ಟೋ ಕಷ್ಟಪಟ್ಟು ಪ್ರಯಾಣಮಾಡಿ ಮಟ್ಟಿ, 
ಮೂರ್ತಿಗಳ ದರ್ಶನಮಾಡಿ, ಉತ್ಸವಗಳಲ್ಲಿ ಕಲೆತು ಜೊತೆಯ ಯಾತ್ರಿಕರೊಂದಿಗೆ ಬೆರೆತು, 
ಧನ್ಯಭಾವದಿ೦ದ ತಮ್ಮಸ್ಥಳಗಳಿಗೆ ಹಿಂತಿರುಗುತ್ತಾರೆ. ಹೀಗೆ ಮಾಡುವುದರಲ್ಲಿತಾವು ಹುಟ್ಟಿ ಬೆಳೆದ 
ಪ್ರದೇಶ ಆಷ್ಟೇ ಅಲ್ಲ ತಮ್ಮ ದೇಶ, ಹಿಮಗಿರಿಯಿ೦ದ ರಾಮಸೇತುವಿನವರೆಗಿನ ನೆಲವೆಲ್ಲ ತಮ್ಮ 
ತಾಯಿನೆಲ, ಎನ್ನುವ ಭಾವವನ್ನು ಅನುಭವಿಸುತ್ತಾರೆ. ಇದು ಕ್ಷೇತ್ರಗಳು ನಮ್ಮ ಜನಕ್ಕೆ 
ಸಾಧಿಸಿಕೊಟ್ಟಿರುವ ದೊಡ್ಡ ಭಾಗ್ಯ. ಇಷ್ಟೇ ದಿಟವಾಗಿ ಕ್ಷೇತ್ರಯಾತ್ರೆಗಳು ಕೆಲವುವೇಳೆ ತುಂಬ 
ಪ್ರಯಾಸದ ವ್ಯಾಪಾರ ಆಗಿ ಯಾತ್ರಿಕರು ತು೦ಬ ಕಷ್ಟಪಡುವುದು ಕಾಣುತ್ತದೆ. ಕೆಲವು ವೇಳೆ ಜನರ 
ಕೂಟ ಹೆಚ್ಚಿ ಆರೋಗ್ಯವನ್ನು ಕಾಪಾಡುವ ಕ್ರಮಗಳು ಸಾಲದೆ ಯಾತ್ರಾಸ್ಥಾನ ಮಾರಕಸ್ಥಾನ 
ಆಗುತ್ತದೆ. 


ಭಕ್ತ ತನ್ನ ದೈವವನ್ನು ಹುಡುಕಿಕೊಂಡು ಕ್ಷೇತ್ರಕ್ಕೆ ಹೋಗುವುದು ತತ್ವತಃ ತಪ್ಪು, ಎ೦ದು 
ಸುಧಾರಕ ಗುರುಗಳು ನಮ್ಮಲ್ಲಿ ಎಂದಿನಿಂದಲೂ ಹೇಳುತ್ತಲೇ ಬಂದಿದ್ದಾರೆ. “ದೇವರು, 
ಹುಡುಕಿಕೊಂಡು ಹೋಗಿ ಕಾಣಬೇಕಾದ ತತ್ವ ಅಲ್ಲ. ಅವನು ನಿನ್ನ ಒಳಗೆ ಇದ್ದಾನೆ. ಅವನನ್ನು 
ಅಲ್ಲೇ ಕಾಣು,” ಎನ್ನುವುದು ಈ ಉಪದೇಶದ ಭಾವ. ಇದು ತೀರ ಸಾಧು ಆದದ್ದು ಅಡ್ಡಿ ಇಲ್ಲ. 
ಅ೦ತರ೦ಗದಲ್ಲಿ ಹರಿಯ ಕಾಣದವ ಹುಟ್ಟು ಕುರುಡ ಎನ್ನುತ್ತದೆ, ಪುರಂದರದಾಸರ ಹಾಡು. 
ಇರುತ್ತ ಕ್ಷೇತ್ರ ಯಾತ್ರೆಯಿಂದ ಬರುವ ಧನ್ಯಭಾವ, ದೇಶಭಕ್ತಿ ಜನಜೀವನದಲ್ಲಿಹಿರಿಯ ಶುಭವನ್ನು 
ತರುವ ಮನಃಸ್ಥಿತಿಗಳು ಎನ್ನುವುದರಲ್ಲಿ ಸಂದೇಹವಿಲ್ಲ ಮೇಲಾಗಿ ತಾನು ದೈವವನ್ನುಒಳಗೆ ಕಂಡು 
ಸಂತೋಷಿಸುವಂತೆ ತನ್ನಜೊತೆಯ ಸಾವಿರಾರು ಜನ ದೇವರ ಹೆಸರಲ್ಲಿಒ೦ದು ಕಡೆ ಸೇರಿ ದೇವರ 
ಹೆಸರಲ್ಲಿ ಸ೦ತೋಷಿಸುತ್ತಿರುವುದು ನೋಡಬೇಕಾದ ಭವ್ಯ ದೃಶ್ಯ. ಭಕ್ಕರ ನೆರವಿ ಅತಿಯಾಗಿ 
ಮೂರ್ತಿಯ ದರ್ಶನ ಪಡೆಯಲಾರದೆ ಹೋದ ಭಕ್ತರೊಬ್ಬರು ಒಮ್ಮೆ ದೇವರಿಗೆ, “ನಿನ್ನನ್ನು 
ನೋಡಲಿಲ್ಲ ಎಂದು ನನಗೆ ಮನಸ್ಸಿಗೆ ಕೊರೆಯಿಲ್ಲ ಇಷ್ಟು ಸಂಖ್ಯೆಯ ನಿನ್ನ ಭಕ್ತರನ್ನು 
ನೋಡಿದ್ದಾಯಿತು. ಇದೇ ನನ್ನ ಭಾಗ್ಯ” ಎ೦ದು ಹಾಡಿ ಹೇಳಿದ್ದುಂಟು. ದೇವರು ಉಂಟು 
ಎನ್ನುವುದು ಮನಸ್ಸಿಗೆ ಮುಟ್ಟುವುದು ಅತ್ಯಂತ ಶುಭ. ಇದನ್ನು ಸಾಧಿಸುವ ಕ್ಷೇತ್ರ ಯಾತ್ರೆ 
ಯೋಗ್ಯವ್ಯಾಪಾರ ಎನ್ನುವುದು ತಪ್ಪಾಗುವುದಿಲ್ಲ 


ಇದನ್ನುಮನಸ್ಸಿನಲ್ಲಿಟ್ಟುಕೊ೦ಡು ಕ್ಷೇತ್ರಗಳ ಪ್ರವರ್ತಕರು ತಮ್ಮಕ್ಷೇತ್ರಗಳಲ್ಲಿಯಾತ್ರಿಕರು 
ಕಷ್ಟಕ್ಕೀಡಾಗದ೦ತೆ ಎಲ್ಲಯತ್ನವನ್ನು ಮಾಡಬೇಕು. ಶ್ರೀರಂಗ ಕ್ಷೇತ್ರದಲ್ಲಿ ವೈಕುಂಠ ಏಕಾದಶಿ ದಿನ 
'ಸ್ವರ್ಗದ ಬಾಗಿಲು' ಎಂಬ ಒಂದು ದ್ವಾರದಲ್ಲಿ ಪ್ರವೇಶಿಸಲು ಸೇರುವ ಜನರ ಕೂಟ 
ಅವ್ಯವಸ್ಥೆಯಿ೦ದ ನಡೆಯುವುದರಲ್ಲಿ ವರ್ಷ ವರ್ಷ ಹಲವು ಜನ ನಡೆಯುವವರ ತುಳಿತಕ್ಕೆ ಸಿಕ್ಕಿ 
ಸತ್ತರೆಂದು ವರದಿಯಾಗುತ್ತದೆ. ಕ್ಷೇತ್ರದ ಕಾರ್ಯಕರ್ತರು ಇಂಥ ಸಂದರ್ಭದಲ್ಲಿ ನೆರೆದ ಜನರನ್ನು 
ಹತ್ತಾರು ಪ೦ಗಡವಾಗಿ ವಿಭಾಗಿಸಿ ಪಂಗಡವಾದಮೇಲೆ ಪಂಗಡ ನುಗ್ಗಾಟ ಇಲ್ಲದೆ 
ಸಮಾಧಾನದಿಂದ ಬಾಗಿಲನ್ನು ಹಾಯುವಂತೆ ಏರ್ಪಾಟುಮಾಡಿ ಇಂಥಾ ಅನಾಹುತಗಳು 
ನಡೆಯದಂತೆ ನೋಡಿಕೊಳ್ಳಬೇಕು. ಇದು ಇವರ ಕರ್ತವ್ಯ ಹೀಗೆ ಮಾಡದಿರುವುದು ಅಕ್ಷಮ್ಯ 
ಅಪರಾಧ, ಕರ್ತವ್ಯ ಲೋಪ. ಈ ಕರ್ತವ್ಯ ಲೋಪದಿಂದ ಧರ್ಮದ ಹೆಸರು ಕೆಡುತ್ತದೆ. “ನಿಮ್ಮ 
ಯಾತ್ರೆ ನಿಮ್ಮಕ್ಷೇತ್ರ ಇದು ಯಾವ ಯಾತ್ರೆ ಯಾವ ಕ್ಷೇತ್ರ ಜನರನ್ನು ಕೊಲ್ಲುವ ಏರ್ಪಾಡು ಅಷ್ಟೇ 
ಇದು” ಎ೦ಬ ಅವಿಶ್ವಾಸದ ನಿಂದೆಗೆ ಎಡೆ ಮಾಡುತ್ತವೆ. 


ಧರ್ಮ ರಾಷ್ಟ್ರಿ €ಯ ಉದ್ಯಮ 


ಧರ್ಮ ರಾಷ್ಟ್ರೀಯ ಉದ್ಯಮ ಒ೦ದು. ಒ೦ದು ಜನಾ೦ಗ ಚೆನ್ನಾಗಿ ಬಾಳಬೇಕಾದರೆ 
ಅದು ಒಟ್ಟಿನಲ್ಲಿ ಒಂದು ಧರ್ಮವನ್ನು ನಂಬಿ ಬಾಳಬೇಕು. ಆ ಧರ್ಮ ಆದಷ್ಟು 
ಉನ್ನತದ್ದಾಗಿರಬೇಕು. ಬಲ್ಲವನು ಒಬ್ಬ ತನ್ನ ತಿಳುವಳಿಕೆಯಿಂದ ಉದ್ದಾರ ಆಗಬಹುದು. ಇಷ್ಟು 
ತಿಳುವಳಿಕೆ ಇಲ್ಲದ ಜನ ಬಲ್ಲವರ ತಿಳುವಳಿಕೆಯನ್ನು ತಮ್ಮದಾಗಿ ಸ್ವೀಕರಿಸಿ ಬದುಕನ್ನು ಚೆನ್ನ 
ಮಾಡಿಕೊಳ್ಳಬೇಕು. ಒಟ್ಟು ರಾಷ್ಟ್ರ ಹೀಗೆ ಬದುಕಬೇಕೆಂದರೆ ಜನ ಮನೆಮನೆಯಲ್ಲೂ ದೇವರ 
ಪೂಜೆಯನ್ನು ಮಾಡುವಂತೆ ಸಮಾಜ ಕೇ೦ದ್ರಸ್ಥಾನಗಳಾದ ಆಲಯಗಳಲ್ಲಿಯೂ ಪೂಜೆ 
ಮಾಡಬೇಕು. ರಾಷ್ಟ್ರದ ಒಟ್ಟು ಜನ ಮೊತ್ತದಲ್ಲಿ ಧರ್ಮವನ್ನು ನಡೆಸುತ್ತಿದೆ, ಎನ್ನುವುದರ 
ಪ್ರಮಾಣವಾಗಿ ಒಂದೊಂದು ಪ್ರದೇಶದ ಜನವೂ ಉಳಿದ ಹತ್ತು ಪ್ರದೇಶಗಳಿಗೆ ಹೋಗಿ ಅಲ್ಲಿಯ 
ಕೇ೦ದ್ರಗಳಲ್ಲಿ ಪೂಜೆಮಾಡಿ, ಪೂಜೆ ನೋಡಿ, ಮನಸ್ಸಿನಲ್ಲಿ ಭಕ್ತಿಯನ್ನು ತು೦ಬಿಕೊ೦ಡು ಶಾ೦ತ 
ತೃಪ್ತ ಚೇತನರಾಗಿ ಹಿ೦ತಿರುಗಬೇಕು. ಇದನ್ನು ಬಹು ಹಿಂದೆಯೇ ಮನಗ೦ಡವರು ನಮ್ಮ 
ಹಿರಿಯರು ಕ್ಷೇತ್ರಯಾತ್ರೆಗಳ ಪದ್ಧತಿಯನ್ನು ನಿರ್ಮಿಸಿದರು. 


ಕ್ಷೇತ್ರಗಳಲ್ಲದೆ ನಮ್ಮ ಧರ್ಮ ಅನೇಕ ನದಿ ಸರೋವರಗಳನ್ನು ಪುಣ್ಯತೀರ್ಥಗಳೆಂದು 
ಗಣಿಸಿದೆ. ನಮ್ಮ ಹಿರಿಯರು ದಿನವೂ ಸ್ಥಾನದ ವೇಳೆ ತಮ್ಮ ಊರಿನ ಬಾವಿಯ ನೀರನ್ನು ಮೇಲೆ 
ಎರೆದುಕೊಳ್ಳುತ್ತ ಗ೦ಗೆ ಯಮುನೆ, ಗೋದಾವರಿ ಸರಸ್ವತಿ, ನರ್ಮದೆ ಸಿ೦ಧು, ಕಾವೇರಿ, ಎಂಬ 
ತೀರ್ಥಗಳನ್ನು ನೆನೆಯುತ್ತಿದ್ದರು. ಅವನ್ನು ಆಹ್ವಾನಿಸಿ, “ನನಗೆ ಈ ನೀರಿನಲ್ಲಿ ನಿಮ್ಮ ಸಾನ್ನಿಧ್ಯವನ್ನು 
ಅನುಗ್ರಹಿಸಿರಿ” ಎಂದು ಬೇಡುತ್ತಿದ್ದರು. ಕನ್ಯಾಕುಮಾರಿಯ ಸಮುದ್ರ ಜಲದಲ್ಲಿ 
ಸ್ನಾನಮಾಡುವುದು ಒಳ್ಳೆಯದು ಪುರಂದರದಾಸರ ಒಂದು ಹಾಡು ಹೇಳುವಂತೆ ಶ್ರೀರ೦ಗದಲ್ಲಿ 
ಚ೦ದ್ರಪುಷ್ಕರಣಿಯಲ್ಲಿ ಮಿಂದು, ಕಾವೇರಿ ರಂಗನನ್ನು ಪೂಜಿಸುವುದು ಪುಣ್ಯಕಾರ್ಯ. ಒಟ್ಟಿನಲ್ಲಿ 
ಸಮುದ್ರ ಸ್ನಾನ ನದೀಸ್ನಾನ ಪುಣ್ಯಕರ್ಮಗಳು ವೈಷ್ಣವ ಮತದ ಸ೦ಪ್ರದಾಯದಲ್ಲಿಮಧ್ಯ ಭಾರತದ 
ಪುಷ್ಕರ ಸರೋವರ, ವಾರಣಾಸಿಯ ಮಣಿಕರ್ಣಿಕಾ ಸರೋವರ ಪುಣ್ಯತೀರ್ಥಗಳು. ಹಾಗೆಯೇ 
ಗಂಗೋತ್ರಿ ಹರಿದ್ದಾರ, ವಾರಣಾಸಿ, ಪ್ರಯಾಗ, ಗ೦ಗಾಸಾಗರ, ಎಂದರೆ ಗಂಗೆ ಸಾಗರವನ್ನು 
ಸೇರುವ ಸ್ಥಾನ, ಪುಣ್ಯತೀರ್ಥಗಳು. ಗ೦ಗಾಸಾಗರದಲ್ಲಿ ಮಾಡುವ ಸ್ಥಾನ ಅತ್ಯುನ್ನತ ಪುಣ್ಯ ಕರ್ಮ. 
ಇದರಂತೆಯೇ ಅತ್ಯುನ್ನತ ಪುಣ್ಯಕರ್ಮ ಹಿಮಾಲಯದ ಕೈಲಾಸಗಿರಿಯ ಮಾನಸಸರೋವರದ 
ಸ್ಥಾನ. ಪೂರ್ವದಿಂದ ಬಂದಿರುವ ಒಂದು ಸಂಪ್ರದಾಯ ರಾಮಸೇತುವಿನ ಬಳಿ ಸಮುದ್ರ 
ಸ್ನಾನಮಾಡಿ ಒ೦ದು ಕಳಶದಲ್ಲಿ ಅಲ್ಲಿಯ ನೀರನ್ನು ತೆಗೆದುಕೊ೦ಡು ವಾರಣಾಸಿಗೆ ಹೋಗಿ 


ವಿಶ್ವೇಶ್ವರನ ಸನ್ನಿಧಿಯಲ್ಲಿ ಅಭಿಷೇಕ ಮಾಡುವುದು. ಇದು ಒಂದು ವ್ರತ. ಇಂಥದೇ ಒಂದು 
ನಂಬಿಕೆ, ಕಾಶೀಯಾತ್ರೆ ಹೋದರೆ ಅಲ್ಲಿಂದ ಒ೦ದು ಪಾತ್ರದಲ್ಲಿ ತೀರ್ಥವನ್ನು ತ೦ದು ಮನೆಯಲ್ಲಿ 
ಪೂಜೆಯ ವಸ್ತುಗಳೊಂದಿಗೆ ಇರಿಸಿ ದಿನವೂ ಪೂಜೆ ಮಾಡುವುದು, ಆಗಾಗ ಅದರ ಒಂದು 
ತೊಟ್ಟು ನೀರಿಗೆ ಮತ್ತಷ್ಟು ನೀರು ಬೆರಸಿ ಗ೦ಗಾತೀರ್ಥ ಎ೦ದು ಅದನ್ನು ತೆಗೆದುಕೊಳ್ಳುವುದು, 
ವೃದ್ಧರಾದವರು ತೀರಿಕೊಳ್ಳುವ ವೇಳೆ ಗ೦ಗಾತೀರ್ಥ ಒಂದು ಉದ್ದರಣೆಯನ್ನು ಅವರ ಬಾಯಿಗೆ 
ಕೊಡುವುದು. 


ಈ ತೀರ್ಥಗಳಲ್ಲಿ ಹಲವು ಈಗ ಶೋಚನೀಯವಾದ ದುಸ್ಥಿತಿಗೆ ಬಂದಿವೆ. ಹಲವು 
ವರ್ಷಗಳ ಹಿಂದೆ ನಾನು ಶ್ರೀರಂಗಕ್ಕೆ ಹೋದಾಗ ಚಂದ್ರಪುಷ್ಠರಣಿಯಲ್ಲಿ ಸ್ನಾನಮಾಡೋಣ 
ಎ೦ದು ಯೋಚಿಸಿದೆನು. ಸ್ಥಳದ ನಿವಾಸಿ ಮಿತ್ರರು ಪುಷ್ಕರಣಿ ಸರಿಯಾಗಿಲ್ಲ ಅದರಲ್ಲಿ 
ಸ್ನಾನಮಾಡುವ ವಾಡಿಕೆ ತಪ್ಪಿಹೋಗಿದೆ ಎಂದರು. ಇರಲಿ ಎಂದು ನಾನು ತೀರ್ಥಕ್ಕೆ ಹೋದೆ. 
ಪೂರ್ವಕಾಲದ ಕೊಳ. ಅಡಿಯಲ್ಲಿ ಎಲ್ಲೋ ಸ್ವಲ್ಪ ನೀರು; ಕಲ್ಲುಕಟ್ಟಿಡದ ಮೆಟ್ಟಿಲು ಏನೇನೋ 
ಆಗಿದೆ. ಅದೇನು ಒಂದು ತೀರ್ಥ ಎಂದು ಭಾವಿಸುವಂತಿರಲಿಲ್ವ ಕಾಶಿಗೆ ಹೋದ ವೇಳೆ 
ಮಣಿಕರ್ಣಿಕೆಯಲ್ಲಿ ಸ್ಥಾನಮಾಡುವ ಯೋಚನೆ. ಅಲ್ಲಿಯೂ ಇದೇ ಸ್ಥಿತಿ. ತೀರ ಸಾಮಾನ್ಯವಾದ 
ಕೊಳ, ಅಡಿಯಲ್ಲಿ ಸ್ವಲ್ಪ ನೀರು. ಅದು ಶುಚಿಯಾಗಿಲ್ವ ದೂರದಿಂದ ಶ್ರದ್ದೆಯಿಂದ ಬರುವ 
ಯಾತ್ರಿಕರು ಕಾಣುವ ತೀರ್ಥಗಳು ಕ್ಷೇತ್ರಗಳ ಕಾರ್ಯಕರ್ತರಿಗೆ ಯಾವ ಲೆಕ್ಕಕ್ಕೂ ಬಾರದ ನೀರು 
ಗುಂಡಿಗಳು. ಈ ಕಾರ್ಯಕರ್ತರ ಅಲಕ್ಷ್ಯ ಯಾತ್ರಿಕರ ಶ್ರದ್ಧೆಯನ್ನೂ ಇಂಗಿಸುವ ಮಟ್ಟವನ್ನು 
ಮುಟ್ಟಿದೆ. 


೬ 


ನಮ್ಮಜಾತಿವ್ಯವಸ್ಥೆ 


ನಮ್ಮ ಸಮಾಜದ ಶಾಂತಿಯನ್ನು ಸದ್ಯದಲ್ಲಿ ಕಲಕಿರುವ ಬಹು ಕಷ್ಟವಾದ ಸಮಸ್ಯೆ ನಮ್ಮ 
ಧರ್ಮದ ಜಾತಿವ್ಯವಸ್ಥೆಯನ್ನು ಕುರಿತದ್ದು ಜಾತಿ ಪದವನ್ನು ಈಗ ನಾವು ನಮ್ಮ ಪೂರ್ವ ಸಾಹಿತ್ಯದ 
ವರ್ಣಶಬ್ದಕ್ತೆ ಸಮಾನ ಎಂದು ಬಳಸುತ್ತಿದ್ದೇವೆ. ಇದು ಸರಿಯಲ್ಲ ಪೂರ್ವದ ನಮ್ಮ ಸಾಹಿತ್ಯ 
ವರ್ಣಗಳ ಸಂಖ್ಯೆನಾಲ್ಕು ಎ೦ದು ಹೇಳಿತು. ಆರ್ಯರಲ್ಲಿ ನಾಲ್ಕು ವರ್ಣ. ಆರ್ಯ ಸಮುದಾಯಕ್ಕೆ 


ಸೇರದೆ ಇರುವ ಉಳಿದೆಲ್ಲ ಜನಸಮುದಾಯ ಬೇರೆಯದು. ಹೀಗೆ ಬೇರೆಯಾದವರಲ್ಲಿ ನಮ್ಮ 
ದೇಶದಲ್ಲಿದ್ದವರನ್ನುಆರ್ಯರು ಪ೦ಚಮ ವರ್ಗ ಒಂದು ಎಂದು ಭಾವಿಸಿದಂತೆ ಕಾಣುತ್ತದೆ. ಬೇರೆ 
ದೇಶಗಳ ಜನ ಮ್ಲೇಚ್ಛ ಹೂಣ, ಇತ್ಯಾದಿ ಸಮುದಾಯಗಳು. ನಾಲ್ಕು ವರ್ಣಕ್ಕೆ ಆದಿ ಯಾವುದು 
ಎ೦ದು ವೇದ ಪುರುಷಸೂಕ್ತದಲ್ಲಿ ಹೇಳಿತು ವಿರಾಟ್‌ಪುರುಷನನ್ನು ಕುರಿತು ಈ ಸೂಕ್ತ “ಮುಖಂ 
ಕಿಮಸ್ಯ ಕೌ ಬಾಹೂ ಕಾ ಊರೂ ಪಾದಾವುಚ್ಛೇತೇ” ಎಂದು ಪ್ರಶ್ನೆ ಹಾಕಿ, “ಬ್ರಾಹ್ಮಣಃ ಅಸ್ಯ 
ಮುಖಂ ಆಸೀತ್‌ ಬಾಹೂ ರಾಜನ್ಯಃ ಕೃತಃ ಊರೂ ತದಸ್ಯ ಯದ್ವೈಶ್ಯೋ ಪದ್ಭ್ಯಾಂ ಶೂದ್ರೋ 
ಅಜಾಯತ” ಎಂದಿತು. ಶ್ರುತಿ ಹೀಗೆಂದ ಕಾಲದಲ್ಲಿ ಇದು ತಪ್ಪು ಎಂದ ಜನ ಇದ್ದರೋ ಇಲ್ಲವೋ 
ನಮಗೆ ತಿಳಿಯದು. ಬ್ರಾಹ್ಮಣ ಪರತತ್ವದ ಮುಖ ಆದ. ಬಾಹುಗಳು ಕ್ಷತ್ರಿಯರಾದವು ವೈಶ್ಯ ಅವನ 
ತೊಡೆಗಳು, ಶೂದ್ರರು ಅವನ ಪಾದಗಳಿ೦ದ ಹುಟ್ಟಿದರು. ಈ ವ್ಯವಸ್ಥೆ ಬಹುಕಾಲ 
ಅಂಗೀಕೃತವಾಯಿತು ಎಂದು ತೋರುತ್ತದೆ. ರಾಮಾಯಣದಲ್ಲಿ ರಾಮರಾಜ್ಯದ “ಬ್ರಾಹ್ಮಣಾಃ 
ಕ್ಷತ್ರಿಯಾಃ ವೈಶ್ಯಾಃ ಶೂದ್ರಾ ಲೋಭ ವಿವರ್ಜಿತಾಃ ಸ್ವಕರ್ಮಸು ಪ್ರವರ್ತಂತೇ ತೃಪ್ಪಾಸ್ಟೈರೇವ 
ಕರ್ಮಭಿಃ” ಎ೦ದು ಹೇಳಿದೆ. ಅಂದಿನ ಬ್ರಾಹ್ಮಣ ಹೇಗಿದ್ದ ಈ ವಿವರ ನಮಗೆ ಅಷ್ಟಾಗಿ ತಿಳಿಯದು. 
ವಸಿಷ್ಠ ಬ್ರಾಹ್ಮಣರಲ್ಲೇ ಉನ್ನತನಾದವನು. ಅವನು ರಾಜನ ಪುರೋಹಿತ. ಪುರೋಹಿತ 
ರಾಜಧಾನಿಯಲ್ಲಿವಾಸಮಾಡಲಿಲ್ಲ ಅದರಿಂದ ಸ್ನಲ್ಪದೂರದಲ್ಲಿ ಒಂದು ಆಶ್ರಮ ಮಾಡಿಕೊಂಡು 
ಅಲ್ಲಿ ಬಾಳು ನಡೆಸಿದನು. ಅವನ ಮಗ ನಗರದಲ್ಲಿ ವಾಸ ಮಾಡಿದನು. ಅರಮನೆ ಅವನನ್ನು 
ಚೆನ್ನಾಗಿ ನೋಡಿಕೊಳ್ಳುತ್ತಿತ್ತು ಎ೦ದು ಕಾಣುತ್ತದೆ. ರಾಮಭದ್ರ ವನವಾಸಕ್ಕೆ ಹೊರಟಾಗ ತನ್ನ 
ಸಂಪತ್ತಿನ ಬಹು ಒಳ್ಳೆಯ ಭಾಗವನ್ನು ಅವನಿಗೆ ದಾನಮಾಡಿ ಹೊರಟನು. ಈ ಸಂದರ್ಭದಲ್ಲಿ 
ತ್ರಿಜಟಿ ಎ೦ಬ ವಿಪ್ರನ ಪ್ರಸಂಗವೂ ಬರುತ್ತದೆ. ಇವನು ವನದಲ್ಲಿ ವಾಸ ಮಾಡುತಿದ್ದನು. ಮನೆ 
ತುಂಬ ಮಕ್ಕಳು, ಊಟಕ್ಕೆ ಕಷ್ಟ. ರಾಮ ವನವಾಸಕ್ಕೆ ಹೊರಟವನು ದಾನ ಮಾಡುತ್ತಿದ್ದಾನೆಂದು 
ಕೇಳಿ ಇವನ ಹೆಂಡತಿ ಗಂಡನಿಗೆ “ರಾಮನ ಬಳಿ ಹೋಗಿ ಯಾಚನೆಮಾಡಿ ಏನನ್ನಾದರೂ 
ತೆಗೆದುಕೊ೦ಡು ಬಾ,” ಎನ್ನುತ್ತಾಳೆ. ಅವನು ಹೋಗಿ ರಾಮನಲ್ಲಿ ದಾನ ಬೇಡುತ್ತಾನೆ. ರಾಮ 
ಅವನಿಗೆ, “ಈ ಕೋಲನ್ನು ನಿನ್ನಿಂದ ಆದಷ್ಟ ದೂರ ಎಸೆ. ಇಲ್ಲಿಂದ ಆ ಕೋಲು ಬೀಳುವ 
ಸ್ಥಳದವರೆಗೆ ನಿಲ್ಲುವಷ್ಟು ದನದ ಮಂದೆ ಒಂದನ್ನು ನಿನಗೆ ಕೊಡುತ್ತೇನೆ” ಎನ್ನುತ್ತಾನೆ. ಬ್ರಾಹ್ಮಣ 
ಕೋಲನ್ನು ಎಸೆದು ದೊಡ್ಡದೊಂದು ದನದ ಮಂದೆಯನ್ನು ದಾನವಾಗಿ ಪಡೆಯುತ್ತಾನೆ. 
ಉಳಿದಂತೆ ರಾಮಾಯಣದಲ್ಲಿ ಬರುವ ಬ್ರಾಹ್ಮಣರು ಅಶ್ವಮೇಧದಲ್ಲಿ ಒಂದಲ್ಲ ಒಂದು 
ಕಾರ್ಯವನ್ನು ಒಪ್ಪಿಕೊಂಡು ಅದನ್ನು ನಡೆಸಿ ಯಜಮಾನನಿ೦ದ ದಕ್ಷಿಣೆ ಪಡೆಯುತ್ತಾರೆ. ಅವನು 
ರಾಜ್ಯವನ್ನು ನಾಲ್ಕು ಭಾಗ ಮಾಡಿ ಅವರಿಗೆ ಒಪ್ಪಿಸುತ್ತಾನೆ. ಅವರು, “ರಾಜ್ಯವನ್ನು ನೀನು 


ನೋಡಿಕೊಳ್ಳಬಹುದು. ಅದು ನಮ್ಮಿ೦ದ ಆಗದ ಕೆಲಸ. ರಾಜ್ಯವನ್ನು ನೀನೇ ಇರಿಸಿಕೋ, ನಮಗೆ 
ಸ್ವಲ್ಪ ದಕ್ಷಿಣೆ ಕೊಡು,” ಎನ್ನುತ್ತಾರೆ. ದೊರೆ ಅವರಿಗೆ ತು೦ಬ ದಕ್ಷಿಣೆ ಕೊಡುತ್ತಾನೆ. ಉಳಿದ 
ಬ್ರಾಹ್ಮಣರಿಗೂ ತಕ್ಕಷ್ಟು ದಕ್ಷಿಣೆ ಸಿಕ್ಕಿರಬಹುದು ಆದರೆ ಅದು ಸಂಸಾರಗಳನ್ನು ಎಷ್ಟು ಕಾಲ 
ನಡೆಸೀತು? ಇವರಲ್ಲದ ಬ್ರಾಹ್ಮಣರು, ರಾಮ ಅರಣ್ಯದಲ್ಲಿ ಕ೦ಡ ವೈಖಾನಸ, ವಾಲಖಿಲ್ಯ ಇತ್ಯಾದಿ 
ಅನೇಕ ಬೇರೆ ಬೇರೆ ಸಮುದಾಯದ ತಾವಸರು. ಇವರು ವನದಲ್ಲಿ ದೊರಕುವ ಹಣ್ಣು 
ಹಂಪಲಿಂದ ಜೀವಿಸುತ್ತಿದ್ದರು. ಅವರ ವ್ರತಗಳಲ್ಲಿ ಬಹುಭಾಗ ಹಸಿವನ್ನು ಸಹಿಸುವುದು 
ಎನ್ನಬಹುದು. ಮೇಲಾಗಿ ಇವರು ನ್ಯಸ್ತದ೦ಡರು ರಾಕ್ಷಸರು ಬ೦ದು ಇವರಿಗೆ ಕಷ್ಟಕೊಟ್ಟರೆ 
ಕಷ್ಟವನ್ನು ಉ೦ಡು, ಉ೦ಡಮೇಲೂ ಬದುಕಿದ್ದರೆ ಬೇರೆ ಕಡೆಗೆ ಓಡುವರು ಇಲ್ಲದಿದ್ದರೆ 
ವಿಶ್ವಾಮಿತ್ರನಂತೆ ರಾಕ್ಷಸರನ್ನು ತಡೆಯಲು ಸಹಾಯ ಕೊಡು ಎಂದು ರಾಷ್ಟ್ರದ ದೊರೆಯನ್ನು 
ಬೇಡುವರು. ಈ ಬ್ರಾಹ್ಮಣ ಜನ ಏನೇ ಆಗಿರಬಹುದು, ಈಗ ನಾವು ಪುಣ್ಯವಂತ ಆಸ್ತಿವಂತ ಎ೦ಬ 
ಮಾತುಗಳಿಂದ ವರ್ಣಿಸುವ ಜನ ಅಲ್ವ ಈಗ ಪುಣ್ಯವಂತ ಎನ್ನಿಸಿಕೊಳ್ಳುವ ಜನ ಹಿಂದೆ ಮಾಡಿದ 
ಪುಣ್ಯದ ಫಲವಾಗಿ ಈಗ ಹಣವೊಂದಿಗರಾಗಿ ಸುಖಜೀವನ ನಡೆಸುತ್ತಿರುವವರು. ರಾಮನ ಕಾಲದ 
ತಾಪಸ ಬ್ರಾಹ್ಮಣರಿಗೆ ಇದ್ದ ಪುಣ್ಯ ಬೇರೆ ತೆರನದು. ಅದು ಹಣವೊಂದಿಗರಾಗಿರುವ ಪುಣ್ಯ ಅಲ್ಲ 
ಬಡತನವನ್ನುವರಿಸಿ ಬೆಳೆಸಿಕೊ೦ಡ ಸತ್ಯಜೀವನದ ಪುಣ್ಯ. ಎಷ್ಟೋ ಕಾಲ ಕಳೆದು ಬ್ರಾಹ್ಮಣರು ಈ 
ಸ್ಥಿತಿಯನ್ನು ಬಿಟ್ಟು ವ್ಯವಹಾರ ಜೀವನದಲ್ಲಿ ಭಾಗವಹಿಸಿ ಇತರ ಜನರೊಂದಿಗೆ ಬಾಳುತ್ತ ಅಷ್ಟೇನೂ 
ಕಷ್ಟವಲ್ಲದ ಆದರೂ ಅಷ್ಟೇನೂ ಸುಖವಲ್ಲದ ಜೀವನವನ್ನು ನಡೆಸಿದರು. ಭಾರತದ ಕಾಲಕ್ಕೆ 
ಬ್ರಾಹ್ಮಣ ಬಹುವೇಳೆ ಬಡವನಾಗಿದ್ದರೂ ಕೆಲವು ವೇಳೆ ಅನುಕೂಲವಂತನಾಗಿದ್ದ ದ್ರೋಣ 
ಸಹಪಾಠಿ ದ್ರುಪದನ ಸಹಾಯವನ್ನು ಬೇಡಿ, ಅವನು ಸ್ನೇಹವನ್ನು ಒಪ್ಪಿಕೊಳ್ಳದೆ ತಪ್ಪಿ 
ನಡೆದದ್ದರಿ೦ದ ಕೋಪಗೊಂಡು ಕ್ಷತ್ರಿಯ ಶಿಷ್ಕರಿಗೆ ಶಸ್ತ್ರವಿದ್ಯೆ ಕಲಿಸಲು ಭೀಷ್ಮನ ಬಳಿ ಸೇವೆಗೆ 
ಒಪ್ಪಿದಂತೆ ಒಪ್ಪುತ್ತಿದ್ದಿರಬೇಕು. ದಳದವರು ವೇದಶಾಸ್ತ್ರಗಳ ಕಲಿವಿನಲ್ಲಿ ಪ್ರವಚನದಲ್ಲಿ ತೊಡಗಿ 
ಸಮಾಜದ ಸೇವಕರಾಗಿ ನಡೆದುಕೊಂಡು ಆ ಸೇವೆಯಲ್ಲಿ ದೊರಕಿದ ದಕ್ಷಿಣೆಗಳಿಂದ 
ಬಾಳಿರಬೇಕು. ಹೀಗಿದ್ದೂ ಬ್ರಾಹ್ಮಣನಾದವನು ವೃತ್ತಿಯ ಕಾರಣದಿಂದ ಶ್ರೇಷ್ಠ ವೃತ್ತಿಯ 
ಕಾರಣದಿ೦ದ ಕ್ಷತ್ರಿಯ ಅವನಿಗಿ೦ತ ಸ್ವಲ್ಪವೇನೋ ಕಡಿಮೆ ಎ೦ದರೂ ಹತ್ತಿರ ಹತ್ತಿರ ಅಷ್ಟೇ 
ಶ್ರೇಷ್ಠರಾಗಿರುತ್ತ ವೈಶ್ಯರು, ಶೂದ್ರರು ಇವರ ಕೆಳಗಿನ ಎರಡು ವರ್ಣ ಆಗಿ ಬಾಳುತ್ತಿದ್ದರು. ಮುಂದಿನ 
ಕಾಲಕ್ಕೆ ಬ್ರಾಹ್ಮಣ ಜಾತಿಯ ಜನ ವ್ಯವಹಾರದಲ್ಲಿ ಸಿಕ್ಕಿಕೊ೦ಡು, ಅದರ ಪರಿಣಾಮವಾಗಿ ತಮ್ಮ 
ಕೆಲವು ಗುಣಗಳನ್ನು ಕಳೆದುಕೊಂಡರು ; ಬ್ರಾಹ್ಮಣ್ಯ ಬರಿಯ ಹುಟ್ಟಿನಿಂದ ಬರತಕ್ಕದ್ದಲ್ಪ 


ಶೀಲದಿ೦ದ ಉದಿಸುತ್ತದೆ, ಎಂಬ ಭಾವ ಬಲ್ಲವರಲ್ಲಿ ಮೂಡಿತು. ಮಹಾಭಾರತದಲ್ಲಿ ಇದು 
ಹಲವಾರು ಪ್ರಸಂಗಗಳಲ್ಲಿ ಪ್ರಕಟವಾಗಿದೆ. ಒ೦ದು ಸಂದರ್ಭದಲ್ಲಿ ಈ ಶ್ಲೋಕಗಳಿವೆ - 


“ನ ವಿಶೇಷೋಸ್ತಿ ವರ್ಣಾನಾಂ ಸರ್ವಂ ಬ್ರಹ್ಮಮಯಂ೦ ಜಗತ್‌ 
ನ ವೈಶೂದ್ರೋ ಭವೇತ್‌ ಶೂದ್ರೋ ಬ್ರಾಹ್ಮಣೋ ನ ಚ ಬ್ರಾಹ್ಮಣಃ 


ಶೂದ್ರಯೋನ್‌ೌ ಹಿ ಜಾತಸ್ಯ ಸದ್ಗುಣಾನುಪತಿಷ್ಯತಃ 


© 


ಆರ್ಜವೇ ವರ್ತಮಾನಸ್ಯ ಬ್ರಾಹ್ಮಣ್ಯಮಭಿಜಾಯತೇ 

ಯಸ್ತು ಶೂದ್ರೋ ದಮೇ ಸತ್ಯೇ ಧರ್ಮೇಚ ಸತತೋತ್ಠಿತಃ 

ತಂ ಬ್ರಾಹ್ಮಣಮಹಂ೦ ಮನ್ಯೆ ವೃತ್ತೇನ ಹಿ ಭವೇತ್‌ ದ್ವಿಜಃ 
ಬ್ರಾಹ್ಮಣಃ ಪತನೀಯೇಷು ವರ್ತಮಾನಃ ವಿಕರ್ಮಸು 
ಡಾ೦ಭಿಕೋ ದುಷ್ಕೃತಪ್ರಾಯಃ ಶೂದ್ರೇನ ಸದ್ಯಶೋ ಭವೇತ್‌” 


“ವರ್ಣಗಳಲ್ಲಿಬೇಧವಿಲ್ವ ಎಲ್ಲರೂ ಬ್ರಹ್ಮಸ೦ಬ೦ಧಿಗಳೇ. ಶೂದ್ರನು ಹುಟ್ಟು ಅಷ್ಟರಿ೦ದ 
ಶೂದ್ರನಾಗುವುದಿಲ್ಲ. ಬ್ರಾಹ್ಮಣ ಹುಟ್ಟಿನಿಂದ ಬ್ರಾಹ್ಮಣನಾಗುವುದಿಲ್ವ ಶೂದ್ರನಾಗಿ ಹುಟ್ಟಿದವನು 
ಸದ್ಗುಣಗಳನ್ನು ಉಪಾಸನೆಮಾಡಿ, ಖಜುಮಾರ್ಗದಲ್ಲಿ ನಡೆದರೆ ಉನ್ನತ ಬ್ರಾಹ್ಮಣ್ಯವನ್ನು 
ಸಾಧಿಸುತ್ತಾನೆ. ಸದಾ ದಮ, ಸತ್ಯ ಧರ್ಮದಲ್ಲಿ ಬಾಳಿದರೆ ಅವನನ್ನು ನಾನು ಬ್ರಾಹ್ಮಣ ಎ೦ದು 
ಎಣಿಸುತ್ತೇನೆ. ಅವನು ನಡತೆಯಿಂದ ಬ್ರಾಹ್ಮಣನಾಗುತ್ತಾನೆ. ಬ್ರಾಹ್ಮಣನೊಬ್ಬ ವರ್ಣಕ್ಕೆ ಸಲ್ಲದ 
ಪತನಕಾರಕ ಕರ್ಮದಲ್ಲಿ ತೊಡಗಿದರೆ ಆ ದುಷ್ಕೃತನು ನೋಟಕ್ಕಷ್ಟೇ ಬ್ರಾಹ್ಮಣನಾಗಿ ಕಾಣುತ್ತ 
ಶೂದ್ರನಿಗೆ ಸಮಾನನಾಗುತ್ತಾನೆ.” ಇದರಿ೦ದಲೇ ಧರ್ಮವ್ಯಾಧ ಪ್ರಸ೦ಗದಲ್ವಿ ತ೦ದೆತಾಯಿಗಳನ್ನು 
ಚೆನ್ನಾ ಗಿ ನೋಡಿಕೊಳ್ಳುತ್ತಿದ್ದ ವ್ಯಾಧ, ಹೀಗೆ ಮಾಡದೆ ಇದ್ದ ಒಬ್ಬ ಬ್ರಾಹ್ಮಣನಿಗೆ ನೀತಿಯನ್ನು 
ಕಲಿಸುವ ಪ್ರಸಕ್ತಿ ಒದಗಿತು ಕೆಲವುಕಾಲದಲ್ಲಿ ಈ ಭಾವನೆ ಕುಗ್ಗಿ ಬ್ರಾಹ್ಮಣರು ಎಲ್ಲರಿಗಿ೦ತ ಶ್ರೇಷ್ಠರು 
ಎ೦ಬ ಭಾವನೆ ಬೆಳೆದು ಭಾರತದಲ್ಲೇ ಅನುಶಾಸನ ಪರ್ವದಲ್ಲಿ ಬ್ರಾಹ್ಮಣ ಜಾತಿಯನ್ನು ಮೇಲಕ್ಕೆ 
ಏರಿಸಿದ ಅನೇಕ ಪ್ರಸಂಗಗಳು ಸ್ಥಾನ ಪಡೆದುವು. ಮನುಸ್ಕೃ ತಿಯಲ್ಲಿ ಈ ಭಾವನೆಯ 
ಶ್ಲೋಕಗಳಿವೆ. ಇರುತ್ತ ಅವು ಬ್ರಾಹ್ಮಣನಿಂದ ಬಹು ಉನ್ನತಮಟ್ಟದ ಬಾಳೆಯನ್ನು ನಿರೀಕ್ಷಿಸುತ್ತವೆ. 
ಈ ನಿರೀಕ್ಷೆ ಭಾರತದಿ೦ದ ಬ೦ದದ್ದೇ. “ಒ೦ದು ದಿನಕ್ಕಿ೦ತ ಹೆಚ್ಚಿನ ಆಹಾರ ದ್ರವ್ಯವನ್ನುಮನೆಯಲ್ಲಿ 


ಇಟ್ಟುಕೊ೦ಡವನು ಬ್ರಾಹ್ಮಣನ ಉನ್ನತಿಯನ್ನು ಕಳೆದುಕೊಳ್ಳುತ್ತಾನೆ. ಮೂರು ದಿನಕ್ಕೆ ಹೆಚ್ಚಿನ 
ವಸ್ತುಚಯವನ್ನು ಇಟ್ಟುಕೊ೦ಡವನು ಬ್ರಾಹ್ಮಣ್ಯವನ್ನೇ ಕಳೆದುಕೊಳ್ಳುತ್ತಾನೆ.” ಈ ಅರ್ಥದಿಂದ 
ನೋಡಿದರೆ ಶ್ರೀರಾಮನಿ೦ದ ದಾನ ಪಡೆದ ವಸಿಷ್ಠಪುತ್ರ ಶತಾನ೦ದ ತ್ರಿಜಟರು ಆ ದಾನವನ್ನು 
ಪರಿಗ್ರಹಿಸಿ ಬ್ರಾಹ್ಮಣ್ಯವನ್ನು ತ್ಯಜಿಸಿದರು ಎ೦ದೇ ಹೇಳಬೇಕು. ಕಾಲಾನುಕ್ರಮದಿ೦ದ ರಾಜರ 
ಆಶ್ರಿತರಾಗಿ ನಿಂತು, ವಿದ್ಯಾವಂತರಾದ ಕಾರಣದಿಂದ ರಾಜ್ಯದ ವ್ಯವಹಾರದಲ್ಲಿ ಭಾಗವಹಿಸಿ 
ವೇತನಗಳನ್ನು ಪರಿಗ್ರಹಿಸಿ, ರಾಜಸೇವಕರಾಗುವುದು ಬ್ರಾಹ್ಮಣ ಜಾತಿಯಲ್ಲಿ ವಾಡಿಕೆಯೇ 
ಆಯಿತು. ಕಾಲಕ್ರಮದಲ್ಲಿ ಹೀಗೆ ವರಮಾನಗಳಿಸಿದ ಜನರನ್ನು ಲೌಕಿಕರು ಎ೦ದು ಕರೆಯುವುದು 
ಪದ್ಧತಿಯಾಯಿತು. ಲೌಕಿಕರಲ್ಲದ ಬ್ರಾಹ್ಮಣರು ವೈದಿಕರು. ಕ್ರಮೇಣ ಬ್ರಾಹ್ಮಣರು ರಾಜ್ಯದ 
ವ್ಯವಹಾರದಲ್ಲಲ್ಲದೆ ವ್ಯಾಪಾರದಲ್ಲಿಯೂ ತೊಡಗಿದರು ಎನ್ನುವುದು ಕಾಣುತ್ತದೆ. ಶ್ರೇಷ್ಠ 
ಹರಿದಾಸರಾದ ಪುರಂದರದಾಸರು ಆ ಹಿಂದೆ ರತ್ನಪಡಿ ವ್ಯಾಪಾರಿಯಾಗಿದ್ದವರು. ಆಮೇಲಿನ 
ಕಾಲದಲ್ಲಿ ಹೀಗೆ ಜೀವನ ನಡೆಸುವುದೇ ಬಹುಸ೦ಖ್ಯಾತ ಬ್ರಾಹ್ಮಣರ ಕರ್ಮ ಆಯಿತು. 
ಮುದ್ರಾರಾಕ್ಷಸದ ಮಂತ್ರಿ ರಾಕ್ಷಸ ಇಂಥ ಒಬ್ಬ ಬ್ರಾಹ್ಮಣ ಇಂಥ ಜೀವನದಲ್ಲಿ ತೊಡಗಿ ಬ್ರಾಹ್ಮಣರು 
ಕೆಲವು ವೇಳೆ ತಮ್ಮ ಒಡೆಯರನ್ನು ಕಡೆಗಣಿಸಿ ತಾವೇ ಪ್ರಭುಗಳಾದರು ಎ೦ದೂ ಕಾಣುತ್ತದೆ. 
ಮಹಾರಾಷ್ಟ್ರದ ಪೇಶ್ವೆಗಳು ಈ ರೀತಿಯ ಜನ. ಆಂಗ್ಲರು ನಮ್ಮ ದೇಶವನ್ನು ಆಕ್ರಮಿಸಿ ಆಳಿದ 
ದಿನಗಳಲ್ಲಿ ಇಲ್ಲಿಯ ಜನರ ನೆರವನ್ನು ಬಯಸಿ ಇಂಗ್ಲೀಷ್‌ ಭಾಷೆಯನ್ನು ಕಲಿತ ನಮ್ಮ ಜನರಿಗೆ 
ಸ೦ಬಳ ಕೊಟ್ಟು ಅವರನ್ನು ಅಧಿಕಾರದಲ್ಲಿ ಸೇರಿಸಿಕೊ೦ಡರು. ಈ ಏರ್ಪಾಡಿನಲ್ಲಿ ಕೆಲವರು ತಮ್ಮ 
ಒಡೆಯರಿಗೆ ಬುದ್ದಿಯಿ೦ದಲೋ ಬೇರೆ ಕಾರಣದಿ೦ದಲೋ ಪ್ರಿಯರಾಗಿ ಉನ್ನತ ಸ್ಥಾನಗಳನ್ನು 
ಪಡೆದದ್ದೂ ಆಯಿತು. ಇಂಥವರಿಗೆ ಸಂಬಳ ಹೆಚ್ಚು. ಇವರಲ್ಲಿ ಕೆಲವರಾದರೂ ತಮ್ಮ 
ಒಡೆಯರಂತೆಯೇ ವೇಷ ಧರಿಸಿ ಅವರಿಗೆ ಮತ್ತಷ್ಟು ಮಿತ್ರರಾಗಿ ತಮ್ಮ ಹುಟ್ಟಿನ ಜಾತಿಯ 
ಆಚಾರವನ್ನೇ ಬಿಡುವ ಪರಿಸ್ಥಿತಿ ಒದಗಿತು. ಆಂಗ್ಲರ ವಿದ್ಯೆಯನ್ನು ಕಲಿತ ಅನೇಕರು ಆಡಳಿತದ 
ಸೇವೆಯಲ್ಲಿ ಅಲ್ಲದೆ ಇತರ ವೃತ್ತಿಗಳಲ್ಲಿ ಭಾಗವಹಿಸಿ ತುಂಬ ಪುಣ್ಯವ೦ತರಾಗುವುದು 
ಸಾಧ್ಯವಾಯಿತು. ವೈದ್ಯರಾಗಿ, ಲಾಯರಾಗಿ, ಬ್ರಾಹ್ಮಣ ಜನರು ಪುರಂದರದಾಸರ ಭಾಗ್ಯದ೦ಥ 
ಭಾಗ್ಯಗಳನ್ನು ಪಡೆದದ್ದು ಅದೆಷ್ಟು ಬಾರಿಯೋ ಹೀಗೆ ಭಾಗ್ಯ ಪಡೆದವರಲ್ಲಿ ಆಚಾರವನ್ನು ಬಿಟ್ಟು 
ಭ್ರಷ್ಟರಾದದ್ದು ಅದೆಷ್ಟು ಮ೦ದಿಯೋ. ಸ್ವಲ್ಪಕಾಲ ನಮ್ಮ ಜಾತಿಗಳ ವ್ಯವಹಾರ ಪ್ರಮುಖರ ಕೈಯಲ್ಲಿ 
ಇದ್ದಾಗ ಇಂಥ ಜನ ತಮ್ಮನ್ನು ಜಾತಿಯಿಂದ ಬಹಿಷ್ಕಾರ ಮಾಡಿ ಯಾರು ಎಂದು ಭಯ 
ಪಡುತ್ತಿದ್ದರು. ಜಾತಿ ಪ್ರಮುಖರ ಹಿಡಿತ ಕಾಲಕ್ರಮದಲ್ಲಿ ದುರ್ಬಲವಾಗಿ, ಬ್ರಾಹ್ಮಣರಾದವರು 
ಎಲ್ಲರೂ ಕಂಡಂತೆಯೇ ಆಚಾರಹೀನರಾದರೂ ಬ್ರಾಹ್ಮಣ ಸಮುದಾಯದಲ್ಲೇ ತಲೆ ಎತ್ತಿಕೊಂಡು 


ನಡೆಯುವುದು ವಾಡಿಕೆಯಾಯಿತು. ಅಧಿಕಾರಿ ವರ್ಗದ ಬ್ರಾಹ್ಮಣ ಒಬ್ಬಮುಖದ ತು೦ಬ ವಿಭೂತಿ 
ಬಳಿದುಕೊಂಡು, ಇಲ್ಲ ನಾಮ ಹಚ್ಚಿಕೊಂಡು, ಇಲ್ಲ ಮುದ್ರೆ ಒತ್ತಿಕೊಂಡು, ತನ್ನ ಸಮುದಾಯದ 
ಮರಗಳ ಸಂನ್ಯಾಸಿ ಸ್ಥಾಮಿಗಳ ಸನ್ನಿಧಿಯಲ್ಲಿ ಕೈಕಟ್ಟಿಕೊಂಡು ನಿಂತರೆ ಆಯಿತು. ಅವನು 
ಬ್ರಾಹ್ಮಣನೇ, ಎಂದಮೇಲೆ ಶ್ರೇಷ್ಠನೇ. ಇವರಂತೆಯೇ ಆಂಗ್ಲವಿದ್ಯೆ ಕಲಿತು ಆಡಳಿತದಲ್ಲಿ 
ಅಧಿಕಾರಗಳನ್ನು ಪಡೆದು ಅಥವಾ ವೈದ್ಯ ಲಾಯರ್‌ ಇತ್ಯಾದಿ ವೃತ್ತಿಗಳಲ್ಲಿ ದಕ್ಷರಾದ 
ಬ್ರಾಹ್ಮಣೇತರಜನರಿಗೂ ಹಿರಿಯವರಮಾನ ಹೀಗೆಯೇ ವಾಡಿಕೆಯಾಗಿ ಅವರೂ ಅಗ್ರಜರಾದ 
ಬ್ರಾಹ್ಮಣರಂತೆ ಸಮುದಾಯದ ಆಚಾರವನ್ನು ತೊರೆಯುವುದು ಒ೦ದು ಕ್ರಮ ಆಯಿತು. ಈ 
ಶತಮಾನದ ಆರಂಭದ ಈ ಸ್ಥಿತಿಯಲ್ಲಿ ಇಂಗ್ಲೀಷ್‌ ವಿದ್ಯೆ ಕಲಿತ ಬೇರ ಜಾತಿಯ ಜನರು 
ಕೆಲವರಲ್ಲಿಯಾದರೂ ಬ್ರಾಹ್ಮಣರನ್ನು ಮೇಲಿನ ಜಾತಿಯವರೆಂದು ಏಕೆ ಕಾಣಬೇಕು, ಎಂದು ಪ್ರಶ್ನೆ 
ಮಾಡುವುದು ಸಹಜವಾಯಿತು. ಪ್ರಶ್ನೆಗೇನು ಉತ್ತರ? ಹಾಗೆ ಕಾಣಬೇಕಾದ ಕಾರಣ ಇಲ್ಲ. 


ಆ೦ಗ್ಬರ ಭೇದೋಪಾಯ 


ಪೂರ್ವದಿಂದಲೂ ವಿದ್ಯೆಯಲ್ಲಿ ತೊಡಗಿದ್ದ ಸಮುದಾಯಗಳಾದ ಕಾರಣ ನಮ್ಮದೇಶದ 
ಬ್ರಾಹ್ಮಣ ಸಮುದಾಯಗಳ ಜನರು ಇಂಗ್ಲೀಷ್‌ ಭಾಷೆಯಲ್ಲಿಯೂ ತಕ್ಕರಾಗಿ ಆಡಳಿತದ ದೊಡ್ಡ 
ಕೆಲಸಗಳಲ್ಲಿಯೇ ಅಲ್ಲದೆ ಕಡಿಮೆ ವರಮಾನದ ಸ್ಥಾನಗಳಲ್ಲಿಯೂ ವ್ಯಾಪಿಸಿದರು. ಸಣ್ಣಕೆಲಸದಲ್ಲಿ 
ಸೇರಿದವರ ಮಕ್ಕಳು ತಂದೆಗಂತ ಹೆಚ್ಚಿನ ವಿದ್ಯೆ ಪಡೆದು, ಬ್ರಾಹ್ಮಣ ಜಾತಿಯ ತಕ್ಕಷ್ಟು ಜಾಣರಾದ 
ಜನರು ಎಲ್ಲ ಕ್ಷೇತ್ರಗಳಲ್ಲಿಯೂ ತಕ್ಕಷ್ಟು ಗಣ್ಯವಾದ ಸ್ಥಾನಗಳನ್ನು ಪಡೆದರು. ರಾಜಕೀಯ 
ವ್ಯವಹಾರದಲ್ಲಿ ಪತ್ರಿಕೆಯ ಉದ್ಯೋಗದಲ್ಲಿ ತೊಡಗಿದ 'ಇಂಥಜನ, “ಆ೦ಗ್ಬರು ನಮ್ಮನ್ನು 
ಆಳಬೇಕಾದದ್ದೇನು, ಭರತವರ್ಷ ಇಂಗ್ಲೆಂಡಿಗೆ ಅಧೀನವಾಗಿರಬೇಕಾದದ್ದಿಲ್ಲ ಭಾರತೀಯರು 
ಸ್ವಾತಂತ್ರವನ್ನು ಸಾಧಿಸಬೇಕು,” ಎ೦ದು ಮನಸ್ಸು ಮಾಡಿದರು. ರಾಷ್ಟ್ರೀಯ ಕಾಂಗ್ರೆಸ್‌ ಎಂಬ 
ಸಂಸ್ಥೆ ಒ೦ದು ರೂಪಕ್ಕೆ ಬ೦ದು ಈ ಗುರಿಯನ್ನು ಸಾಧಿಸಲು ತೊಡಗಿತು. ಮೊದಮೊದಲಲ್ಲಿನಮ್ಮ 
ನಾಯಕರು ನಮ್ಮ ದೇಶದ ಆಡಳಿತದಲ್ಲಿ ನಮಗೂ ಸ್ಥಾನ ಇರಬೇಕು ಎ೦ದು ಬಯಸುತ್ತ ದಿನ 
ಕಳೆದಂತೆ ತಕ್ಕಷ್ಟು ಸಂಖ್ಯೆಯ ತರುಣರು ರಾಷ್ಟ್ರಕ್ಕೆ ಪೂರ್ಣಸ್ಟಾತ೦ತ್ರ್ಯವೇ ಬೇಕು ಎನ್ನುವ ಮಾತನ್ನು 
ಎತ್ತಿದರು. ಈ ವೇಳೆಗೆ ನಮ್ಮಆಂಗ್ಲ ಪ್ರಭುಗಳಿಗೆ ತಮ್ಮೊಂದಿಗೆ ಈ ವಾದವನ್ನು ಹೂಡಿದವರ ಮೇಲೆ 
ಅಸಮಾಧಾನ. ಇವರು ಬಹು ಮಂದಿ ಬ್ರಾಹ್ಮಣರು, ಇವರಿಗೆ ಇವರ ಧರ್ಮದ ಬೇರೆ ಜನರಿಗೆ, 
ಹಾಗೆಯೇ ಇವರಿಗೆ ಮತ್ತು ಇತರ ಧರ್ಮದ ಜನರಿಗೆ, ಮಧ್ಯೆ ಜಗಳ ಹುಟ್ಟಿಸಿ ಬದುಕಬೇಕು ಎಂದು 


ಕ೦ಡುಕೊ೦ಡರು, ಇದಕ್ಕಾಗಿ ಇವರು ಬ್ರಾಹ್ಮಣೇತರ ಹಿಂದೂ ನಾಯಕರಿಗೆ, “ನೋಡಿ ಬ್ರಾಹ್ಮಣರು 
ಆಡಳಿತದಲ್ಲಿ ಎಲ್ಲ ಸ್ಥಾನಗಳಲ್ಲೂ ನಿಂತಿದ್ದಾರೆ. ಸಂಖ್ಯೆಯಲ್ಲಿ ನೀವು ಎಷ್ಟು ಹೆಚ್ಚು ನಿಮಗೆ 
ಆಡಳಿತದ ಸೇವಕವರ್ಗದಲ್ಲಿ ತಕ್ಕಷ್ಟು ಪ್ರಾತಿನಿಧ್ಯ ಇಲ್ಲ ನೀವು ಹಿಂದೆ ಬಿದ್ದಿದ್ದೀರಿ ಎಚ್ಚೆತ್ತುಕೊಳ್ಳಿ 
ಎಂದು ಹೇಳಿದರು. ಈ ನಾಯಕರಿಗೆ ಈ ಮಾತು ರುಚಿಸಿತು. ಆಂಗ್ಲಪ್ರಭು ಹೇಳಿದ ಮಾತನ್ನು 
ತಾವೂ ಹೇಳುತ್ತ ಇವರು ಬ್ರಾಹ್ಮಣೇತರ ಹಿಂದುಗಳ ಪಕ್ಷವೊಂದನ್ನು ಕಟ್ಟಿದರು. “ಎಲ್ಲ 
ಹೊತ್ತಿನಲ್ಲೂ ಬ್ರಾಹ್ಮಣ ಮುಂದಾಗಿಬಿಟ್ಟ. ಎಲ್ಲ ಒಳ್ಳೆಯದನ್ನೂ ತಾನೇ ಕಸಿದುಬಿಟ್ಟಿ ಉಳಿದ 
ನಮಗೆ ಏನೂ ಇಲ್ಲದಂತೆ ಮಾಡಿದ” ಎಂದು ಬ್ರಾಹ್ಮಣ ಜಾತಿಯ ವಿಷಯದಲ್ಲೇ 
ದುಷ್ಠಭಾವನೆಯನ್ನು ಬೆಳೆಸಿಕೊಂಡರು. ಈ ಶತಮಾನನ ಎರಡನೇ ದಶಕದಲ್ಲಿ ಈ ಅರ್ಥದ 
ಚಳುವಳಿ ಮದ್ರಾಸ್‌ ಪ್ರಾಂತ್ಯದಲ್ಲಿ ಪ್ರಬಲವಾಗಿ ಬೆಳೆಯಿತು. ಮೈಸೂರು ಮುಂಬೈ 
ಪ್ರಾಂತಗಳಲ್ಲಿಯೂ ತಲೆ ಎತ್ತಿತು. ಬ್ರಾಹ್ಮಣ ಬ್ರಾಹ್ಮಣೇತರರ ಮಧ್ಯೆ ವಿರಸವನ್ನು ಬಿತ್ತಿದಂತೆ 
ಆಂಗ್ಗರು ಹಿಂದೂ ಮುಸಲ್ಮಾನರ ಮಧ್ಯೆಯೂ ವಿರಸವನ್ನು ಬಿತ್ತಿದರು. ಕಾ೦ಗ್ರಸ್ಸಿಗೆ ಎದುರಾಗಿ 
ಮುಸಲ್ಮಾನರು 'ಮುಸ್ಲಿಂ ಲೀಗ್‌' ಎಂಬ ಒಂದು ಸಂಸ್ಥೆಯನ್ನು ಕಟ್ಟಿಕೊಂಡರು. ಹೀಗೆ 
ಭಾರತೀಯರೆಲ್ಲ ಗು೦ಪುಗು೦ಪುಗಳಾಗಿ ಪರಸ್ಪರ ವೈಷಮ್ಯವನ್ನು ಬೆಳೆಸಿಕೊ೦ಡು ಬ೦ದರು. ಈ 
ವೈಷಮ್ಯ ರಾಜಕೀಯದಲ್ಲಿ ಅಲ್ಲದೆ ಸಮಾಜ ಜೀವನದಲ್ಲೂ ತಲೆ ಇಕ್ಕಿತು. ಹಿಂದಿ ಹಿಂದೂ 
ಸಮಾಜದ ಹತ್ತಾರು ಸಮುದಾಯಗಳು ತಮ್ಮ ತಮ್ಮ ಆಚಾರವನ್ನು ನಿಯಮಿಸಿಕೊಂಡು, 
ಊಟದಲ್ಲಿ ಮದುವೆಯಲ್ಲಿ ಬೇರೆ ಬೇರೆ ಪ೦ಗಡಗಳಾಗಿ ಬಾಳಿದರೂ ಸಮಾಜದ ಜೀವನದಲ್ಲಿ 
ಪರಸ್ಪರ ಗೌರವದಿಂದ ನಡೆದುಕೊಂಡು ಸಮರಸವಾಗಿ ಬಾಳುತ್ತಿದ್ದವು. ಆ ಸ್ಥಿತಿ ಕೊನೆಗೊಂಡಿತು. 
ಬೇರೆಬೇರೆ ಎ೦ದು ಹೇಳಿಕೊಳ್ಳುವುದೇ ಹಿರಿಮೆಯ ಗುರುತು ಎಂಬಂತೆ ಹಿಂದೂ ಸಮಾಜ 
ಛಿದ್ರಛಿದ್ರವಾಗಿ ಹರಿದು ಹೋಯಿತು. ಈ ಹೊತ್ತು ಇದೇ ನಮ್ಮಪರಿಸ್ಥಿತಿ. 


ಇಂದಿನ ನಮ್ಮಶುಷ್ಕ ಆಚಾರ 


ಜೊತೆಗೆ ಸಮಾಜದಲ್ಲಿ ಅರ್ಥಹೀನ, ವಿವೇಕಹೀನ, ವ್ಯವಹಾರ ತು೦ಬ ಬೆಳೆದುಬಿಟ್ಟಿದೆ. 
ಬ್ರಾಹ್ಮಣ ಜನ ಆಚಾರವನ್ನು ತೊರೆದು ಮಾಂಸಾಹಾರಿಗಳಾಗಿ ಮದ್ಯ ಕುಡಿದರೂ ಜಾತಿ ಮಾತ್ರ 
ಬ್ರಾಹ್ಮಣ ಎ೦ದು ಬೇರೆಯಾಗಿ ಬಾಳುತ್ತಿದೆ. ಆಚಾರವ೦ತ ಬ್ರಾಹ್ಮಣರ ಮನೆಗಳಲ್ಲಿ ಬೇರೆ ಜಾತಿಯ 
ಜನರೂಂದಿಗೆ ಕುಳಿತು ಊಟಮಾಡುವ ಕ್ರಮ ಈಗಲೂ ಬಂದಿಲ್ಲ ಮನೆಯ ಯಜಮಾನ ಹೊಸ 
ಕಾಲದವನಾದರೆ ಪೂರ್ವದ ಆಚಾರವನ್ನು ತೀರ ತೊರೆದಿರುತ್ತಾನೆ. ತನ್ನ ತ೦ದೆ ಸ್ನಾನಮಾಡದೆ 


ಊಟಿಮಾಡುತ್ತಿರಲಿಲ್ಲ, ತಾನು ಈ ಕ್ರಮವನ್ನು ಬಿಟ್ಟಿದ್ದಾನೆ. ತಂದೆ ಸಂಧ್ಯಾವಂದನೆ ಮಾಡುತ್ತಿದ್ದ 
ಇವನು ಮಾಡುವುದಿಲ್ಲ ತಂದೆ ದೇವರ ಪೂಜೆ ಮಾಡುತ್ತಿದ್ದ ಇವನು ಮಾಡುವುದಿಲ್ಲ 
ಮನೆಯವರು ಹಬ್ಬ ಹುಣ್ಣಿಮೆಗಳಲ್ಲಿ ದೇವಸ್ಥಾನಕ್ಕೆ ಹೋಗಿ ಬರುತ್ತಿದ್ದರು. ಇವನೂ ಇವನ 
ಮಕ್ಕಳೂ ಹೀಗೆ ಮಾಡುತ್ತಿಲ್ಲ. ತಾನು ಸಂಧ್ಯಾವಂದನೆ ಮಾಡದೇ ಇದ್ದರೂ ಇವನು ತನ್ನಮಗನಿಗೆ 
ಉಪನಯನ ಮಾಡುತ್ತಾನೆ ಅದನ್ನು ಒ೦ದು ಉತ್ಸವವನ್ನಾಗಿ ನಡೆಸಿ ತನ್ನ ಯೋಗ್ಯಕೆಗೆ ತಕ್ಕಂತೆ 
ಸಾವಿರ ಎರಡು ಸಾವಿರ ರೂಪಾಯಿ ವೆಚ್ಚಮಾಡುತ್ತಾನೆ. ಅಪ್ಪನಾದ ಇವನು ಚಿಕ್ಕಂದಿನಲ್ಲಿ ತನ್ನ 
ಉಪನಯನವಾದ ಬಳಿಕ ಸ್ಪಲ್ಪ ಕಾಲವಾದರೂ ಸಂಧ್ಯಾವಂದನೆ ಮಾಡಿದ್ದಿರಬಹುದು. ಇವನ 
ಮಗ ಉಪನಯನ ಉತ್ಸವ ಮುಗಿದ ಮಾರನೆಯ ದಿನದಿಂದಲೇ ಸಂಧ್ಯಾವಂದನೆಯನ್ನು 
ಬಿಡುತ್ತಾನೆ. ಬ್ರಾಹ್ಮಣರ ಮನೆ ಮದುವೆಗಳಲ್ಲಿ ವೇದದ ಕಾಲದ ವಿವಾಹ ಕ್ರಮದೊಂದಿಗೆ 
ಬೇರೆಬೇರೆ ಕಾಲದ ಯಾವ ಯಾವುದೋ ವಾಡಿಕೆಗಳು ಸೇರಿಕೊ೦ಡು ಇ೦ದು ಮದುವೆ 
ಎನ್ನುವುದು ಎಷ್ಟೋ ಸಾ೦ಗ್ಯಗಳ ಒಂದು ಗೊ೦ದಲವಾಗಿದೆ. ಇವುಗಳಲ್ಲಿ ಒಂದು ಸಾಂಗ್ಯ 
`ಕಾಶೀಯಾತ್ರೆ' ಎನ್ನುವುದು. ಬ್ರಾಹ್ಮಣ ತರುಣ ವಿದ್ಯೆ ಮುಗಿಸಿ ಕಾಶಿಗೆ ಮುಂದಿನ 
ವಿದ್ಯಾಭ್ಯಾಸಕ್ಕೆಂದೇ ಹೊರಟಿದ್ದಾನೆ. ಕನ್ಯಾಪಿತ್ಯವೊಬ್ಬ ಮಾರ್ಗದಲ್ಲಿ ಇವನನ್ನು ಕಂಡು, “ನನಗೆ 
ಮದುವೆ ವಯಸ್ಸಿನ ಮಗಳೊಬ್ಬಳಿದ್ದಾಳೆ, ಅವಳನ್ನು ನೀನು ಮದುವೆಯಾಗು,” ಎಂದು 
ಬೇಡುತ್ತಾನೆ, ತರುಣ ಒಪ್ಪುತ್ತಾನೆ, ಕನ್ಯಾಪಿತೃ ಅವನನ್ನು ಪೂಜಿಸಿ ಮನೆಗೆ ಕರೆದುಕೊಂಡು ಬಂದು 
ಮಗಳನ್ನು ಕೊಟ್ಟು ಮದುವೆ ಮಾಡುತ್ತಾನೆ. ಇದು ಈ ಕಾಶೀಯಾತ್ರೆಯ ಕಲ್ಪನೆ. ಕಾಶೀಯಾತ್ರಿಗೆ 
ಹೊರಟಿದ್ದಆ ಹಿಂದಿನ ದಿನದ ತರುಣ ಸಂಸ್ಕೃತ ವಿದ್ಯೆ ಮುಗಿಸಿದ್ದವನು. ಈ ಮದುವೆಯ ಆಟದ 
ಬ್ರಾಹ್ಮಣತರುಣನಿಗೆ ಸಂಸ್ಕೃತದ ಗಂಧ ಇರುವುದಿಲ್ವ ಆದರೂ ಇವನು ಆ ಹಿಂದಿನ ದಿನದ 
ಸಂಸ್ಕೃತ ವಿದ್ಯಾವಂತ ತರುಣನ ವೇಷಭೂಷಣಗಳಿಂದ ಅಲಂಕೃತನಾಗಿ ಒಂದು ಪೀಠದಲ್ಲಿ 
ಕುಳಿತು ಮಾವನಾಗುವವನ ಕೈಯಿಂದ ಕಾಲು ತೊಳೆಯಿಸಿಕೊಳ್ಳುತ್ತಾನೆ. ಅವನ ಪ್ರಾರ್ಥನೆಯನ್ನು 
ಸಲ್ಲಿಸುವ ನಾಟಕ ಆಡಿ ಅವನ ಮನೆಗೆ ಬ೦ದು ಹಸೆಯಲ್ಲಿ ಕುಳಿತು ಮದುವೆಯಾಗುತ್ತಾನೆ. 
ಮದುವೆಯ ಸಂದರ್ಭದಲ್ಲಿ ವರನ ತಂದೆ ತಾಯಿ ಬಂಧುಜನ ವಧುವಿನ ತಂದೆಯಿಂದ 
ವರಪೂಜೆಯ ದಕ್ಷಿಣೆ ಮುಂತಾದ ಹೆಸರಿಂದ ಆದಷ್ಟು ಹಣವನ್ನು ಸೆಳೆಯುವುದು ಇದೊಂದು 
ಕ್ರಮವೇ ಆಗಿದೆ. ಮದುವೆಯ ಅಂಗವಾಗಿ ಸಪ್ತಪದಿ, ಲಾಜಹೋಮ ಇತ್ಯಾದಿ ಕರ್ಮ 
ನಡೆಯುತ್ತದೆ. ವರನಿಗಾಗಲಿ ವಧುವಿಗಾಗಲಿ ಅದರ ಸ್ವರೂಪ ತಿಳಿಯದು. ಆ ಕರ್ಮಗಳನ್ನು 
ನಡೆಸುತ್ತಿರುವ ಪುರೋಹಿತನಿಗೇ ಅನೇಕವೇಳೆ ತಾನು ಹೇಳುತ್ತಿರುವ ಮಂತ್ರಗಳ ಅರ್ಥ 
ತಿಳಿದಿರುವುದಿಲ್ಲ. ಮದುವೆಯ ಒಂದು ಘಟ್ಟದಲ್ಲಿ ಹೆಣ್ಣತ೦ದೆ ಅಳಿಯನಿಗೆ, “ನನ್ನಮಗಳು ನಿನ್ನ 


ಪತ್ನಿ ಧರ್ಮೇಚ, ಅರ್ಥೇಚ, ಕಾಮೇಚ ನಾತಿಚರಿತವ್ಯಾ” ಎನ್ನುತ್ತಾನೆ.. ಅಳಿಯ “ನಾತಿಚರಾಮಿ” 
ಎನ್ನುತ್ತಾನೆ “ಧರ್ಮದಲ್ಲಿ ಅರ್ಥದಲ್ಲಿ ಕಾಮದಲ್ಲಿ ಇವಳು ನಿನ್ನ ಜೊತೆ ನೀನು ಈ ಮೂರರಲ್ಲಿ 
ಇವಳನ್ನು ಬಿಟ್ಟು ಚರಿಸಬಾರದು” ಮಾವನ ಮಾತು. “ಅತಿಚರಿಸುವುದಿಲ್ಲ? ಅಳಿಯನ ಮಾತು. 
ಈ ಮಾತುಗಳನ್ನುಅನೇಕ ವೇಳೆ ಈ ಮಾವ ಅಳಿಯ ಹೇಳುವುದಿಲ್ಲ ಪುರೋಹಿತನೇ ಹೇಳುತ್ತಾರೆ. 
ಮಾವ ಅಳಿಯ ಹೇಳಿದರೂ ಅವನ ಮನಸ್ಸಿನಲ್ಲಿ ಅದರ ಅರ್ಥ ಇದೆ ಎಂದು 
ತಿಳಿಯಬೇಕಾದದ್ದಿಲ್ಬ ಈ ಮಾತನ್ನು ಹೇಳಿದ ಆ ಪುರೋಹಿತನಿಗೂ ಅದರ ಅರ್ಥ ತಿಳಿಯದು 
ಎನ್ನುವುದು ಸಾಧ್ಯ. ಈಗ ಕೆಲವು ವರುಷಗಳ ಹಿಂದೆ ಬಾಲ್ಯವಿವಾಹ ವಾಡಿಕೆಯಾಗಿದ್ದಾಗ ಹೆಂಡತಿ 
ಪ್ರೌಢಡೆಯಾದ ಮೇಲೆ ಗಂಡ ಹೆಂಡಂದಿರು ದಾಂಪತ್ಯವನ್ನು ಆರಂಭಿಸಲು ಒಂದು ಕರ್ಮ 
ನಡೆಯುತ್ತಿತ್ತು. ಪ್ರೌಢ ವಿವಾಹ ತಪ್ಪು ಎನ್ನುತ್ತಿದ್ದಆ ಕಾಲ ಎಂದೋ ಮುಗಿಯಿತು. ಈಗ ಪ್ರಾಯಶಃ 
ಎಲ್ಲಾ ವಿವಾಹದಲ್ಲಿಯೂ ವಧು ಪ್ರೌಢೆ ಆದವಳೇ. ಆದ್ದರಿ೦ದ ಇಂದಿನ ಆ ಕರ್ಮಭಾಗ 
ಬೇರೆಯಾಗಿ ನಡೆಯುತ್ತಿಲ್ಲ ಪ್ರೌಥೆಯಾಗಿಯೂ ಮದುವೆಯಾಗದಿದ್ದರೆ ಪೂರ್ವದಲ್ಲಿ ಸಮಾಜ 
ಅಂಥ ಸಂಸಾರವನ್ನು ಕಠಿಣವಾದ ಶಿಕ್ಷೆಗೆ ಗುರಿಮಾಡುತ್ತಿತ್ತು ಜೀವನದ ಸಂದರ್ಭಗಳು 
ಬೇರೆಯಾಗಿ ಪ್ರೌಢಾ ವಿವಾಹವೇ ಈಗ ವಾಡಿಕೆ ಆಗಿರುವುದರಿಂದ ಈಗ ಯಾರೂ ಆ ಖಂಡನೆಯ 
ಮಾತನ್ನು ಎತ್ತುವುದಿಲ್ಲ ಸಮಾಜ ಅಷ್ಟರಮಟ್ಟಿಗೆ ಸುಧಾರಣೆಯನ್ನು ಮಾಡಿಕೊಂಡಿದೆ. ಇಷ್ಟೆಲ್ಲ 
ಮಾತಿನ ಅರ್ಥ, ಬ್ರಾಹ್ಮಣ ಸಮಾಜ ಹಿಂದಿನ ಶಾಸ್ತ್ರದ ವಿಧಿ ಕೆಲವನ್ನು ಅರ್ಥ ಮರೆತು ಬರಿಯ 
ವಾಡಿಕೆಯಾಗಿ ಉಳಿಸಿಕೊ೦ಡು ತೊಳಲುತ್ತಿದೆ ಎನ್ನುವುದು. 


ಉಪನಯಕ್ಕೆಂದು ಮಾಡುವ ವೆಚ್ಚ ತಂದೆಯ ವರಮಾನಕ್ಕೆ ತಕ್ಕಂತೆ ಅವನಿಗೆ 
ಇಷ್ಟಪಟ್ಟಷ್ಟು ಆಗಬಹುದಾದರೂ, ಮಗಳ ಮದುವೆಯ ವೆಚ್ಚ ಅವನ ವರಮಾನವನ್ನೂ ಅವನ 


6 


ಇಷ್ಟವನ್ನೂ ಗಣಿಸುವುದು ಇಲ್ಲವೇ ಇಲ್ಲ ಉಳ್ಳವನಾಗಲಿ ಇಲ್ಲದವನಾಗಲಿ ಒ೦ದುವಟ್ಟಿದ 


ಛಿ ಇ 


ವೆಚ್ಚವನ್ನು ಮಾಡಲೇಬೇಕು. ಮನೆ, ನೆಲ, ಒಡವೆ, ಒತ್ತೆ ಇಡಬಹುದು, ಭೋಗ್ಯ ಮಾಡಬಹುದು 
ಲ್ಲ 


ಚ ಸ 


ಅ ಮಾರಿದರೂ ಸರಿಯೇ, ವೆಚ್ಚದಲ್ಲಿ ಯಾವುದೂ ಕಡಿಮೆಯಾಗುವಂತಿಲ್ಲ. 


ಇ 
ಬ್ರಾಹ್ಮಣ ಸಮಾಜ ಬೆಳೆಸಿಕೊಂಡಿರುವ ಈ ಅರ್ಥಹೀನ ಅಸಾಧು ದುಷ್ಟಪದ್ಧತಿಗಳನ್ನು 
ಇವರಂತೆಯೇ ಒಳ್ಳೆಯ ವರಮಾನವನ್ನು ನಡೆಯುತ್ತಿರುವ ಬೇರೆಯ ಜಾತಿಯ ಶ್ರೀಮಂತರೂ 
ಕಟ್ಟಿಕೊಂಡಿದ್ದಾರೆ. ಇವರಲ್ಲಿಯೂ ಕಾಶೀಯಾತ್ರೆ ವರದಕ್ಷಿಣೆ ವರಪೂಜೆ, ಉಡುಗೊರೆ, 
ಊಟದಡಬಡ್ಡಾಳಿಕೆ, ಬ್ರಾಹ್ಮಣ ಪುಣ್ಯವ೦ತ ಮನೆಗಳ ಪೂಜೆ ದಕ್ಷಿಣೆ, ಉಡುಗೊರೆ ಇವುಗಳಿಗೆ 
ಸರಿಸಮನಾಗಿ ನೆತ್ತಿಗೆ ಏರಿವೆ. 


ಜಾತಿ ವೈಷಮ್ಯ 


ನಮ್ಮಲ್ಲಿ ಜಾತಿಗಳ ಮಧ್ಯೆ ಮೂಡಿದ ವಿರಸ, ಹೊಸಕಾಲದ ಆಡಳಿತದ ಕ್ರಮ, 
ರಾಜಕೀಯ, ಇವುಗಳಿಂದ ಸದ್ಯದಲ್ಲಿ ತುಂಬ ಕೇಡಿಗೆ ಕಾರಣವಾಗಿದೆ. ಸರಕಾರದ ಅಧಿಕಾರ 
ವರ್ಗದಲ್ಲಿ ಬ್ರಾಹ್ಮಣರ ಸ೦ಖ್ಯೆ ಬಹಳವಾಯಿತು, ಇತರರಿಗೆ ತಕ್ಕಷ್ಟು ಸ೦ಖ್ಯೆಯ ಸ್ಥಾನಗಳು ಸಿಕ್ಕಿಲ್ವ 
ಎ೦ಬ ಮಾತನ್ನು ಮು೦ದುಮಾಡಿ ನಮ್ಮ ಆ೦ಗ್ಲ ಪ್ರಭುಗಳು ಇಂಥ ನಮ್ಮ ಜನರನ್ನು ಹಿ೦ದುಳಿದ 
ಜಾತಿಗಳು ಎ೦ದು ಕರೆದರು. “ಹಿ೦ದುಳಿದ” ಎ೦ಬ ಗುಣವಾಚಕವನ್ನು ಮೊದಲು ಬಳಸಿದಾಗ 
ಇದರ ಅರ್ಥ “ತಮ್ಮ ಸಂಖ್ಯೆಗೆ ಅನುಗುಣವಾದ ಸ೦ಖ್ಯೆಯ ಅಧಿಕಾರ ಸ್ಥಾನಗಳನ್ನು ಪಡೆಯದ 
ಜನ” ಎಂದು ಇತ್ತು. ಸರಕಾರದ ಕೆಲಸ ತಕ್ಕ ಸಂಖ್ಯೆಯಲ್ಲಿ ಇಲ್ಲದೆ ಇದ್ದರೂ ಈ ಜಾತಿಗಳೆಲ್ಲ 
ದಿಟಿದಲ್ಲಿ ಹಿಂದುಳಿದ ಜಾತಿಗಳೇನೂ ಅಲ್ಲ ನಮ್ಮ ದೇಶದ ಒಕ್ಕಲುಮಕ್ಕಳು, ವೀರಶೈವರು, 
ಹಿಂದುಳಿದ ಜನ ಎಂದು ಯಾರು ಹೇಳಿಯಾರು? ಏಕೆ ಹೇಳಿಯಾರು? ದೇಶದ ನೆಲದ 
ಬಹುಪಾಲು ಒಕ್ಕಲ ಮಕ್ಕಳ ಕೈಯಲ್ಲಿದೆ, ವ್ಯವಹಾರದ ಬಹುಪಾಲು ವೀರಶೈವರ ಕೈಯಲ್ಲಿದೆ. 
ಇಂಗ್ಲಿಷ್‌ ವಿದ್ಯೆ ಕಲಿತು ಸರಕಾರದ ಕೆಲಸದಲ್ಲಿ ಸೇರಿದ ಉಪಾಧ್ಯಾಯ, ಲಾಯರು, ಡಾಕ್ಟರು ಆದ 
ಬ್ರಾಹ್ಮಣರನ್ನು ಹೊರತು ಉಳಿದ ಬ್ರಾಹ್ಮಣ ಜನರು ಬಹುಪಾಲು ಇತರ ಜಾತಿಯ ಜನರಂತೆಯೇ 
ಬಡವರಾಗಿದ್ದಾರೆ. ಇಲ್ಲವೆ ಅವರ ಸ್ಥಿತಿಗಿಂತ ಕಡಿಮೆಯಾದ ಒಂದು ಪಾಡಿನಲ್ಲಿ ಬಾಳುತ್ತಿದ್ದಾರೆ. 
ಎರಡು ಹೊತ್ತಿನ ಊಟ ಇದ್ದವನೇ ಪುಣ್ಯವಂತ ಎ೦ದುಕೊಳ್ಳುವ ಈ ಬಹು ಜನ ಬ್ರಾಹ್ಮಣರು 
“Forward Class” ಮುಂದೆ ಹೋದ ಜನವೇ? ಮನೆಯಲ್ಲಿ ತಕ್ಕಷ್ಟು ಕಾಳು ಉಳ್ಳ ತಕ್ಕಷ್ಟು 
ಕಾಸುಉಳ್ಳ ಬಹುಸಂಖ್ಯೆಯ ಒಕ್ಕಲುಮಕ್ಕಳು, ವೀರಶೈವರು ಹಿಂದುಳಿದ ಜನವೇ? ನಮ್ಮ 
ಜನರಲ್ಲಿ ಪರಸ್ಪರ ವೈಷಮ್ಯ ಹುಟ್ಟಿಸಿ ತಮ್ಮ ಪ್ರಭುತ್ವವನ್ನು ಭದ್ರಪಡಿಸಿಕೊಳ್ಳಲು ಪರದೇಶಿ ಆಂಗ್ಲ 
ಮಾಡಿದ ಪ್ರಯತ್ನ ಫಲಿಸಿತು. ನಮ್ಮ ಜನ ಸರಕಾರದ ಅಧಿಕಾರಕ್ಕೆ ಸಾಧಕವಾದ ವಿದ್ಯೆಯನ್ನು 
ಪಡೆಯಲು ಸ್ಪರ್ಧಿಸಲು ತೊಡಗಿದರು. ಒಂದೊಂದು ಜಾತಿಯೂ ಈ ಉದ್ದೇಶ ಸಾಧನೆಗಾಗಿ 
ಸಂಘಗಳನ್ನು ಮಾಡಿಕೊಂಡಿತು. ಒಕ್ಕಲಿಗರ ಸಂಘ, ಕುರುಬರ ಸಂಘ ಇತ್ಯಾದಿ, ಇತ್ಯಾದಿ 
ಹಿಂದುಳಿದ ಜಾತಿಗಳೆಂಬ ಈ ಸಮುದಾಯಗಳ ಜನರು ಸಂಘಗಳನ್ನು ಮಾಡಿಕೊಂಡಂತೆ 
ಬ್ರಾಹ್ಮಣರು ತಮ್ಮ ಜಾತಿಯ ಕ್ಷೇಮವನ್ನು ಕಾಪಾಡುವುದಕ್ಕೆ ಸಂಘಗಳನ್ನು ನಿರ್ಮಿಸುವ ಯೋಚನೆ 
ಮಾಡಬೇಕಾಯಿತು. 


ಸರಕಾರದ ಸೇವೆಯಲ್ಲಿ ಅನೇಕ ಸ್ಥಾನವನ್ನು ಪಡೆದಿದ್ದ ಇವರು ಈಗ ಇರುವ ಅಧಿಕ 
ಸ೦ಖ್ಯೆಯ ಸ್ಥಾನಗಳನ್ನು ಉಳಿಸಿಕೊಳ್ಳಲು ಮಾಡುವ ಪ್ರಯತ್ನ ಇದು ಎಂದು ಇತರರಿಗೆ ಕಂಡದ್ದು 
ಸಹಜ ಸರಕಾರದ ಸೇವೆಯಲ್ಲಿ ಬ್ರಾಹ್ಮಣ ತನ್ನ ಪಾಲಿನವುಗಳ ಸಂಖ್ಯೆ ಕಡಿಮೆ ಆದಂತೆ ಬೇರೆ 
ವೃತ್ತಿಗಳನ್ನು ಪ್ರವೇಶಿಸಿದ. ಅವುಗಳಲ್ಲಿ ಇತರ ಜಾತಿಯ ಜನರೊಂದಿಗೆ ಸ್ಪರ್ಧಿಸತೊಡಗಿದ. ಇದೆಲ್ಲ 
ಜಾತಿ ಜಾತಿಯ ಮಧ್ಯದ ವೈಮನಸ್ಯವನ್ನು ಮತ್ತಷ್ಟು ಬೆಳೆಸಿತು. ಒಂದೊಂದು ಜಾತಿಯೂ ತನ್ನ 
ಜನರ ಕ್ಷೇಮವನ್ನಷ್ಟೇ ಸಾಧಿಸ ಹೊರಟರೆ 'ಹಿ೦ದೂ' ಎ೦ಬ ಹೆಸರಿನ ಒಟ್ಟು ಸಮುದಾಯದ 
ಕ್ಷೇಮವನ್ನು ನೋಡಿಕೊಳ್ಳುವವರು ಯಾರು? ಪ್ರಭುಗಳ ಪ್ರೇರಣೆಯಿಂದ ರಾಷ್ಟ್ರದ 
ಮಹಮ್ಮದೀಯ ಜನ, ರಾಷ್ಟ್ರದ ಕ್ರೈಸ್ತ ಜನ್ಮತಮ್ಮತಮ್ಮಕ್ಷೇಮಕ್ಕಾಗಿ ಸಮ್ಮೇಳನಗಳನ್ನುನಡೆಸಿದರು. 
ಹಿ೦ದೂ ಜನರ ಕ್ಷೇಮಕ್ಕಾಗಿ ರಾಷ್ಟ್ರದ ಮಟ್ಟಿದಲ್ಲಾಗಲೀ ದೇಶದ ಬೇರೆ ಬೇರೆ ಭಾಗಗಳಲ್ಲಾಗಲೀ 
ಪ್ರಯತ್ನಗಳಿಲ್ಲ. ಹೀಗಾಗಿ ಹಿಂದೂ ಸಮಾಜದ ಕ್ಷೇಮ ಎನ್ನುವುದು ಒಂದು ಗುರಿಯೇ ಅಲ್ಲದೆ 
ಹೋಯಿತು. 


ಕೆಲವು ವರ್ಷಗಳ ಹಿ೦ದೆ ಮೈಸೂರಿನಲ್ಲಿಬ್ರಾಹ್ಮಣ ಸಮಾಜ ಒ೦ದು ಏರ್ಪಟ್ಟಾಗ ಅದರ 
ಸದಸ್ಯರಲ್ಲಿ ನಾನು ಒ೦ದು ವಿಜ್ಞಾಪನೆಯನ್ನು ಮಾಡಿದೆನು. “ಬೇರೆ ಜಾತಿಗಳ ಜನರು ವಿದ್ಯೆಯಲ್ಲಿ 
ಸರಕಾರದ ಅಧಿಕಾರದ ಶ್ರೇಣಿಯಲ್ಲಿ ತಾವು ಹಿಂದಿರುವ ಕಾರಣದಿಂದ ಈ ದೆಸೆಗಳಲ್ಲಿ 
ಮು೦ದುವರಿಯುವುದಕ್ಕೆ ವಿಶಿಷ್ಟಯತ್ನಗಳನ್ನುಕೈಗೊಳ್ಳುವುದು ಅವಶ್ಯಕವೆಂದು ಸಮಾಜಗಳನ್ನು 
ಮಾಡಿಕೊಂಡಿದ್ದಾರೆ. ಬ್ರಾಹ್ಮಣ ಜಾತಿ, ಈ ಎರಡು ವಿಷಯಗಳಲ್ಲಿ ವಿಶೇಷ ಯತ್ನಮಾಡಬೇಕಾದ 
ಕಾರಣವಿಲ್ವ ಬ್ರಾಹ್ಮಣನನ್ನುಹಿ೦ದೂ ಸಮಾಜದ ಜಾತಿಗಳಲ್ಲಿಅಣ್ಣಆದ ಜಾತಿ. ಇತರರಂತೆ ತಾನು 
ತನ್ನ ಕ್ಷೇಮವನ್ನು ಮಾತ್ರ ನೋಡಿಕೊಳ್ಳುವುದು ಅಣ್ಣನ ನಡತೆ ಆಗುವುದಿಲ್ಲ ನಮ್ಮ ಧರ್ಮ 
ಉಳಿಯಬೇಕಾದರೆ ಈ ಜಾತಿಯ ಬಲ್ಲ ಜನ ಬ್ರಾಹ್ಮಣರ ಕ್ಷೇಮ ಮಾತ್ರ ಅಲ್ಲ ಎಲ್ಲ ಜಾತಿಗಳ 
ಕ್ಷೇಮವೂ ತಮ್ಮ ಹೊಣೆ ಎಂದು ಮನಗಾಣಬೇಕು” ಈಗಲೂ ನನ್ನ ಮನಸ್ಸು ಹೀಗೆಯೇ 
ಹರಿಯುತ್ತ ಇದೆ. ಎಲ್ಲ ಜಾತಿಗಳ ಹೊಣೆ ತನ್ನದೆ೦ದು ಮನಗಾಣುವಂತೆ ಬ್ರಾಹ್ಮಣ ಜಾತಿ ಉಳಿದ 
ಜಾತಿಗಳಿಗೆ ಒಂದೊಂದಕ್ಕೂ “ನೀನು ನಿನ್ನಜನರ ಕ್ಷೇಮವನ್ನುಮಾತ್ರನೋಡಿಕೊ೦ಡರೆ ಸಾಲದು, 
ಹಿಂದೂ ಸಮಾಜದ ಎಲ್ಲ ಜನರ ಕ್ಷೇಮವೂ ನಿನ್ನ ಹೊಣೆ ಎನ್ನುವುದನ್ನು ಮನಗಾಣಬೇಕು” 
ಎ೦ದು ಸಹ ತಿಳಿಸಬೇಕಾಗಿದೆ. ಹಿಂದೂ ಧರ್ಮ ಬೆಳೆಸಿಕೊಂಡು ಬಂದಿರುವ ವಾಡಿಕೆಗಳಲ್ಲಿ 
ಒಳ್ಳೆಯವಾದುವನ್ನುಉಳಿಸುವ ಹೊಣೆ ಹಿ೦ದೂ ಆದ ಎಲ್ಲಜನರನ್ನೂಸೇರಿದೆ. ಈ ಹೊಣೆಯನ್ನು 


ಹೇಗೆ ನಿರ್ವಹಿಸುವುದು ಎ೦ದು ಹಿ೦ದೂ ಸಮಾಜದ ನೂರು ಜಾತಿಗಳ ಬಲ್ಲ ಜನ ಒ೦ದು ಕಡೆ 
ಸೇರಿ ನಿಶ್ಚಯಿಸಬೇಕಾಗಿದೆ. 


ವೈ 


ಆ೦ಗ್ಲರು ಸ್ಟಾರ್ಥದ ದೃಷ್ಟಿಯಿಂದ ನಮ್ಮಲ್ಲಿ ಒಳಜಗಳಗಳನ್ನು ಮೊದಲು ಮದರಾಸ್‌ 
ಪ್ರಾಂತ್ಯದಲ್ಲಿ ಮೂಡಿಸಿದರು. ಬ್ರಾಹ್ಮಣ ಬ್ರಾಹ್ಮಣೇತರ ಸ್ಪರ್ಧೆ ತಮಿಳುನಾಡಿನಲ್ಲಿ ಬೆಳೆದ ರೀತಿ 
ನಮಗೆಲ್ಲ ತಿಳಿದಿದೆ. ಆ೦ಗ್ಲ ಪ್ರಭುವಾಗಿದ್ದ ದಿನದಲ್ಲಿ ಬ್ರಾಹ್ಮಣರನ್ನು ವಿರೋಧಿಸುವುದಕ್ಕೆಂದೇ 
ಬ್ರಾಹ್ಮಣೇತರರ ರಾಜಕೀಯ ಪಕ್ಷವೊ೦ದು ನಿರ್ಮಾಣ ಆಯಿತು. ಇದರ ಹೆಸರು ಜಸ್ಟಿಸ್‌ ಪಾರ್ಟಿ 
(1150106 Party) ಎ೦ದರೆ ಬ್ರಾಹ್ಮಣರು ಅಲ್ಲದ ಜನರಿಗೆ ನ್ಯಾಯವನ್ನು ದೊರಕಿಸಿ ಕೊಡುವ 
ಪಕ್ಷ. ಮೂಲತಃ ಇದರ ಗುರಿ ಸರ್ಕಾರದ ಕೆಲಸಗಾರರ ಸ್ಥಾನದಲ್ಲಿ ಬ್ರಾಹ್ಮಣೇತರರಿಗೆ ಅವರ 
ಸಂಖ್ಯೆಗೆ ಯುಕ್ತವಾದ ಹಾಳತದಲ್ಲಿ ಹೆಚ್ಚು ಸ೦ಖ್ಯೆಯ ಸ್ಥಾನಗಳನ್ನು ಕೊಡಿಸುವುದು. ಇದನ್ನು ತಪ್ಪು 
ಎಂದು ಯಾರೂ ಹೇಳುವಂತಿಲ್ಲ ವಿದ್ಯಾವಂತರಾಗಿ ಆಯಾ ಸ್ಥಾನದ ಕೆಲಸವನ್ನು ಸರಿಯಾಗಿ 
ಮಾಡಬಲ್ಲ ಬ್ರಾಹ್ಮಣೇತರ ಪ್ರಜೆಗಳಿಗೆ ಆ ಸ್ಥಾನ ದೊರೆಯಜೇಕೆಂಬುದು ನ್ಯಾಯವೇ. ಇರುತ್ತ, 
ಇಂಥ ಭಾವನೆ ಹೀಗೆ ಸಮಾಧಾನವಾಗಿ ನಿಲ್ಲುವುದಿಲ್ಲ ಜನ ಜನರ ಮಧ್ಯೆ ವೈಷಮ್ಯವನ್ನು 
ಮೂಡಿಸುತ್ತದೆ, ಬೆಳೆಸುತ್ತದೆ. ಜಸ್ಟಿಸ್‌ ಪಾರ್ಟಿಯ ನಾಯಕರಾಗಿದ್ದ ಹಿರಿಯರು ಆ ಕಾಲದಲ್ಲಿ 
ಬ್ರಾಹ್ಮಣರನ್ನು ಕುರಿತು ಹಳಿವಿನ ಮಾತನಾಡುವುದನ್ನು ಒ೦ದು ಕ್ರಮ ಮಾಡಿಕೊ೦ಡರು. ತಾನು 
ಆಧುನಿಕ ಎಂದು ಸಮುದಾಯದ ಆಚಾರವನ್ನು ತೊರೆದು ಮದ್ಯವನ್ನು ಕುಡಿದ ಬ್ರಾಹ್ಮಣರನ್ನು 
ಹಳಿಯಲು ಇವರು ಮದ್ಯವನ್ನು 'ಬ್ರಾಹ್ಮಣರ ಸೋಡಾ' ಎ೦ದದ್ದುಂಟು. ಸರ್ಕಾರದ 
ಅಧಿಕಾರದಲ್ಲಿ ಮಾತ್ರವಲ್ಲ ಸಮಾಜದ ಯಾವುದೇ ವ್ಯವಹಾರದಲ್ಲಿ ಬ್ರಾಹ್ಮಣ ಜಾತಿಯ ಒಬ್ಬವ್ಯಕ್ತಿ 
ಮುಂದಾಗುವುದು ಇವರಿಗೆ ಒಪ್ಪದೆ ಹೋಯಿತು. 


ಷಮ್ಯದ ವಿಕಾರರೂಪ 


ಸ್ಥಾತಂತ್ರ್ಯವನ್ನು ಗಳಿಸಲು ರಾಷ್ಟ್ರದ ಕಾಂಗ್ರೆಸ್‌ ಆರಂಭಿಸಿದ ಕಾರ್ಯಕ್ರಮದಲ್ಲಿ ಅನೇಕ 
ಪ್ರಮುಖರು ಅನೇಕ ಕಲಸಗಾರರು ಪಾತ್ರವಹಿಸಿದ್ದರಿಂದ ಈ ಹೋರಾಟದಲ್ಲಿ ಬ್ರಾಹ್ಮಣ 
ಬ್ರಾಹ್ಮಣೇತರರ ಮಧ್ಯದ ವೈಷಮ್ಯ ಹಿಂದೆ ಬಿತ್ತು. ಒಟ್ಟು ಜನತೆಯೇ ಕಾದಿ ಸ್ಟಾತಂತ್ರ್ಯವನ್ನು 
ಗಳಿಸುವುದರಲ್ಲಿ ಕಷ್ಟ ನಿಷ್ಠುರವನ್ನು ಹರ್ಷದಿಂದ ಒಪ್ಪಿಕೊಂಡಿತು, ಕ್ಲೇಶಕ್ಕೆ ಈಡಾಯಿತು. 
ಸ್ವಾತಂತ್ರ್ಯ ದೊರೆತೀತು ಎ೦ಬ ಭಾವ ಬೆಳೆದು, ನಮ್ಮ ಜನವೇ ಅರ್ಧ ಸ್ಥಾತ೦ತ್ರ್ಯದ “Diarchy” 


ಮದರಾಸ್‌ ಸರ್ಕಾರವನ್ನು ಕಟ್ಟಿದಾಗ ಒಬ್ಬ ಬ್ರಾಹ್ಮಣ ಸರ್ಕಾರದ ಮುಖ್ಯಮಂತ್ರಿಯಾದ. ಸ್ವಾತಂತ್ರ 
ಸಂಗ್ರಾಮ ಮುಂದರಿದು ಹತ್ತು ವರುಷದಲ್ಲಿ ರಾಷ್ಟ್ರ ಸ್ವತಂತ್ರವೇ ಆಯಿತು. ಆಗಲೂ ಕಾಂಗ್ರೆಸ್‌ 
ಮುಖ್ಯ ಪಕ್ಷ ಆಗಿದ್ದು ಅದರಲ್ಲಿ ಪ್ರಮುಖರಾಗಿದ್ದವರು ಪ್ರತಿ ಸರ್ಕಾರದಲ್ಲಿಯೂ ಮಂತ್ರಿ 
ಪದವಿಗಳನ್ನು ಪಡೆದರು. ಜಾತಿಯ ಮಾತು ಮುಖ್ಯ ಆಗಲಿಲ್ಲ ಆದರೆ ಇದು ಬಹುದಿನ 
ನಡೆಯಲಿಲ್ಲ ಜಸ್ಟಿಸ್‌ ಪಾರ್ಟಿಯ ಪಕ್ಷ ಹೆಸರಷ್ಟಕ್ಕೆ ಉಳಿಯಿತು. ಅದರ ಬಹುಜನ ಕಾಂಗ್ರೆಸ್‌ನಲ್ಲಿ 
ಸೇರಿದ ಕಾರಣ ಕಾಂಗ್ರೆಸಿಗೆ ಸೇರಿದ ಆ ಜನ ಜಾತಿಯ ಮಾತನ್ಸೆಕ್ತಿದರು. ಕೆಲವು ವರ್ಷದಲ್ಲಿ 
ಆಯ್ಕೆಗಳು ನಡೆದಾಗ ತಾವು ಬಹುಸ೦ಖ್ಯೆಯ ಸ್ಥಾನಗಳನ್ನು ಪಡೆದು ಸರಕಾರಗಳನ್ನು ಕಟ್ಟಿದರು. 
ಇವುಗಳಲ್ಲಿ ಮೊದಲನೆಯದರಲ್ಲಿ ಒಬ್ಬ ಇಬ್ಬರು ಬ್ರಾಹ್ಮಣರಿಗೆ ಸ್ಥಾನ ದೊರೆಯಿತು. ಆ ಬಳಿಕ 
ಬ್ರಾಹ್ಮಣ ಒಬ್ಬನೂ ಇಲ್ಲದ ಮಂತ್ರಿ ಮಂಡಲವೊಂದು ನಿರ್ಮಾಣ ಅಯಿತು. ಬ್ರಾಹ್ಮಣೇತರ 
ನಾಯಕರೊಬ್ಬರು, “ಸದ್ಯ ಒ೦ದು ಬ್ರಾಹ್ಮಣಪಿಳ್ಳೆ ಇಲ್ಲದ ಸರಕಾರ ನಿರ್ಮಾಣ ಆದದ್ದು ಜನತೆಯ 
ಭಾಗ್ಯ” ಎಂದು ಸಂತೋಷದಿಂದ ಘೋಷಿಸಿದರು. 


ಹೀಗೆ ಘೋಷಿಸಿದ ನಾಯಕರು ರಾಮಸ್ವಾಮಿ ನಾಯಕರ್‌ ಎ೦ಬ ಪ್ರಖ್ಯಾತ ರಾಜಕಾರಣಿ. 
ಇವರು ಚಕ್ರವರ್ತಿ ರಾಜಗೋಪಾಲಾಚಾರ್ಯರ ಗೆಳೆಯರಾಗಿದ್ದವರು. ಬ್ರಾಹ್ಮಣ ಜನರು 
ಬ್ರಾಹ್ಮಣೇತರರನ್ನು ಸಮಾಜದಲ್ಲಿ ನಡೆಸಿಕೊಳ್ಳುವ ರೀತಿಯಿ೦ದ ಮನರೋಸಿ ಇವರು ಬ್ರಾಹ್ಮಣ 
ಸಮುದಾಯಕ್ಕೆ ವಿರೋಧಿಯಾಗಿ ನಿ೦ತರು, ಆ ಮುನ್ನ ಮಿತ್ರರಾಗಿದ್ದ ಆಚಾರ್ಯರೊಂದಿಗೆ 
ಸ್ನೇಹವನ್ನು ತೊರೆದರು. ಈ ನಾಯಕರ ರಾಜಕೀಯ ಪಕ್ಷ 'ದ್ರಾವಿಡಕಳಗಂ.' ಕೆಲವು ವರ್ಷ 
ನಡೆದು ಈ ಪಕ್ಷದಲ್ಲಿ ಅಭಿಪ್ರಾಯ ಭೇದಗಳು ಹುಟ್ಟಿ ಬಹುಜನ ರಾಮಸ್ವಾಮಿ ನಾಯಕರ 
ನಾಯಕತ್ವವನ್ನು ಒಪ್ಪದೆ ಬೇರೆಯಾಗಿ ನಿಂತರು. ತಮ್ಮಪಕ್ಷಕ್ಕೆ 'ದ್ರಾವಿಡ ಮುನ್ನೇತ್ರಕಳಗಂ' ಎಂದು 
ಹೆಸರು ಕೊಟ್ಟರು. ಹೊಸ ಪಕ್ಷ ಯಾವ ವಿವರಗಳಲ್ಲಿ ದ್ರಾವಿಡ ಕಳಗ೦ ಪಕ್ಷದಿ೦ದ ಬೇರೆ ಆದರೂ 
ಬ್ರಾಹ್ಮಣರನ್ನು ತಮ್ಮೊಂದಿಗೆ ಸೇರಿಸಿಕೊಂಡು ಬಾಳುವ ಮನಸ್ಸಿನ ಜನ ಅಲ್ಲ ಇದರಲ್ಲಿ ಕೆಲವರು 
ದ್ರಾವಿಡ ದೇಶ ಭರತವರ್ಷದ ಒಂದು ಭಾಗವಾಗಿ ಇರಬೇಕಾದದ್ದಿಲ್ಲ ಎನ್ನುವವರು. ಇವರ ಗುರಿ 
ಭರತವರ್ಷದ ದಕ್ಷಿಣ ಭಾಗವನ್ನು ಬೇರೆ ರಾಷ್ಟ್ರವಾಗಿ ಮಾಡುವುದು. “ದ್ರಾವಿಡಸ್ಥಾನದ ಸಂಸ್ಕೃತಿ 
ತಮಿಳು ಸಂಸ್ಕೃತಿ. ಇಲ್ಲಿ ಬ್ರಾಹ್ಮಣರಿಗೆ ಸ್ಥಳವಿಲ್ಲ ಸಂಸ್ಕೃತ ಭಾಷೆಗೆ ಸ್ಥಳವಿಲ್ಲ ಬ್ರಾಹ್ಮಣರು 
ಆರ್ಯರು; ದ್ರಾವಿಡ ಭೂಮಿಯಲ್ಲಿ ಇವರು ಇರಕೂಡದು. ಸಂಸ್ಕೃತ ಉತ್ತರದ ಭಾಷೆ. ದಕ್ಷಿಣದಲ್ಲಿ 
ಅದು ಇರಬೇಕಾದದಿಲ್ಲ.” 


ಇದೊ೦ದು ಉಗ್ರ ಪಕ್ಷ. ಇದರ ನಾಯಕರು ಇದರ ಮಾತನ್ನು ಎತ್ತಿಯೂ ಎತ್ತಿದರು. 
ಕೇ೦ದ್ರ ಸರ್ಕಾರ, “ಇ೦ಥ ಮಾತು ರಾಷ್ಟ್ರದ್ರೋಹ, ಇದನ್ನು ಎತ್ತುವುದು ದ೦ಡನೆಗೆ ಗುರಿಯಾಗುವ 
ಅಕೃತ್ಯ” ಎ೦ದು ಶಾಸನ ಮಾಡಿದ್ದಾದಮೇಲೆ ಈ ಧೋರಣೆ ಹಿಂದೆ ಬಿತ್ತು ಆದರೂ ಇದರ ಕ್ರೂರ 
ಮನೋಧರ್ಮ ಇವರ ಜೀವನದ ಮಧ್ಯದಲ್ಲಿ ಇನ್ನೂನಿಂತಿದೆ. 


ಆರ್ಯರನ್ನುಅವರ ಧರ್ಮವನ್ನುಹಳಿಯುವುದಕ್ಕೆ ಈ ಮನೋಧರ್ಮದ ಒಬ್ಬಲೇಖಕ 
ರಾಮಾಯಣವನ್ನು ಅಣಕಿಸಿ 'ಕೀಮಾಯಣ' ಎ೦ಬ ಒಂದು ನಾಟಕವನ್ನು ರಚಿಸಿದನು. ಇದು 
ಹತ್ತಾರು ಕಡೆ ಹತ್ತಾರು ಸಲ ರಂಗದ ಮೇಲೆ ಕಂಡಿತು. ಬ್ರಾಹ್ಮಣೇತರರೇ ಇತರರು ಇದನ್ನು 
ವಿರೋಧಿಸಿದರು. ಇದರ ಮಾತು ಈಚೆಗೆ ಅಷ್ಟಾಗಿ ಕೇಳಿಬರುತ್ತಿಲ್ಲ ಇರುತ್ತ ಆರ್ಯರ ಮನಸ್ಸಿಗೆ 
ನೋವು ಮಾಡುವುದು ಒಂದು ಕರ್ತವ್ಯ ಎಂಬ ಭಾವನೆಯಿಂದ ಈ ಮನೋಧರ್ಮದ ಜನ 
ಮದರಾಸ್‌ ನಗರದಲ್ಲಿ ಮುಖ್ಯವಾಗಿ ಬ್ರಾಹ್ಮಣರು ಹತ್ತು ಜನ ಬಾಳುವ ಸ್ಥಳಗಳಲ್ಲಿ ಬ್ರಾಹ್ಮಣ 
ಸಮುದಾಯವನ್ನು ಹಳಿಯುವ ಭಾಷಣಗಳನ್ನು ಮಾಡಿದರು; ಬ್ರಾಹ್ಮಣರನ್ನು ದೂಷಿಸಿ 
ಗೋಡೆಗಳ ಮೇಲೆ, ಬಾಗಿಲುಗಳ ಮೇಲೆ, ವಾಕ್ಕಗಳನ್ನು ಬರೆದರು. ನಾನು ಒಮ್ಮೆ ಮದರಾಸಿಗೆ 
ಹೋಗಿದ್ದಾಗ ರೈಲು ಗಾಡಿಯ ಬಾಗಿಲುಗಳ ಮೇಲೆ ಇಂಥ ಒಂದು ವಾಕ್ಯ ಬರೆದಿದ್ದುದನ್ನು 
ಓದಿದ್ದುಂಟು. 


ರಾಮಸ್ವಾಮಿನಾಯಕರು ಕೆಲವು ವರುಷಗಳ ಹಿಂದೆ ತೀರಿಕೊಂಡರು. ಆದರೆ ಅವರು 
ಬಿತ್ತಿದ ದ್ವೇಷದ ಮನೋಧರ್ಮು ಬೆಳೆಯುತ್ತಲೇ ಇದೆ. ಕೆಲವು ವರುಷಗಳ ಹಿಂದೆ ಈ ಪಕ್ಷದ 
ಜನರು ಸೇಲಂ ನಗರದಲ್ಲಿಒ೦ದು ಉತ್ಸವ ನಡೆಸಿದರು. ಉತ್ಸವದ ಕೂಟದ ಮಧ್ಯೆ ತೇರಿನ ಮೇಲೆ 
ಶ್ರೀರಾಮನ ಮೂರ್ತಿ, ಅದರ ಕೊರಳಿನ ಮೇಲೆ ಕೆರಗಳ ಒಂದು ಹಾರ. ಉತ್ಸವದ ಕೂಟ ರಾಮ 
ಮೂರ್ತಿಯ ತೇರನ್ನು ಪಟ್ಟಿಣವ ಹತ್ತು ಬೀದಿಯಲ್ಲಿ ಮೆರೆಯಿಸಿತು. ಇದು ಕೂಡದು ಎಂದು 
ನಗರದ ಕೆಲವು ಜನ ಅಡ್ಡಿ ಮಾಡಿದಂತೆ ಕಾಣುತ್ತದೆ. ಆದರೆ ಯಾರೂ ಒಂದು ಗುಂಪಾಗಿ 
ಉತ್ಸವವನ್ನು ನಡೆಸುವವರ ಎದುರು ನಿಲ್ಲಲಿಲ್ಫ ಉತ್ಸವವನ್ನು ನಿಲ್ಲಿಸಲು ಯತ್ನ ಮಾಡಲಿಲ್ಲ. 
ಇಂಥ ಉತ್ಸವವನ್ನು ನಡೆಸುವ ಜನಕ್ಕೆ ಹಿಂದೂ ಧರ್ಮ ಒಂದು ಧರ್ಮ ಅಲ್ಲ ಆದರೂ ಇವರು 
ಹಿಂದೂ ಸಮಾಜದಲ್ಲಿ ಸೇರಿದ್ದಾರೆ. ಇವರ ನಡತೆ ಆತ್ಮಹನನ ಇದನ್ನು ಒಪ್ಪದ ಹಿಂದೂ ಜನರು 
ಇಂಥ ಉತ್ತ್ಸನವನ್ನು ಹೇಗೆ ಸಹಿಸಿಕೊ೦ಡರೋ ಹೊರಗಿರುವ ನಮಗೆ ತಿಳಿಯುವುದಿಲ್ಲ ಹಿಂದೂ 
ಸಮುದಾಯದ ಸಮಾಜದ ನರ ಸತ್ತಿದೆ. ಆದ್ದರಿ೦ದಲೇ ಅದರಲ್ಲಿ ಕೆಲವರು ಇಂಥ ಉತ್ಸವವನ್ನು 
ನಡೆಸಿದಾಗ ಉಳಿದವರು ಅಡ್ಡಿ ಮಾಡದೆ ಸುಮ್ಮನಿರುತ್ತಾರೆ. 


ಈಚೆಗೆ ಜಾತಿ ವೈಷಮ್ಯದ ಈ ಬುದ್ದಿ ಮತ್ತಷ್ಟು ಕ್ರೂರವಾದ ರೂಪ ತಳೆದಂತೆ ಪತ್ರಿಕೆಗಳಲ್ಲಿ 
ವರದಿ ಆಯಿತು. ದ್ರಾವಿಡ ಕಳಗದ ಅನುಯಾಯಿಗಳು ಕುಂಭಕೋಣದಲ್ಲಿತಿರುಚಿರಪಳ್ಳಿಯ ಬಳಿ 
ಇತರ ಕೆಲವು ಪಟ್ಟಣಗಳಲ್ಲಿ ಬ್ರಾಹ್ಮಣರ ಕೇರಿಗಳಿಗೆ ಹೋಗಿ ಮನೆಗಳಿಗೆ ನುಗ್ಗಿ ಅಸಹಾಯರಾದ 
ಬ್ರಾಹ್ಮಣರನ್ನು ಹೊಡೆದು ಬಡಿದು ಬ್ರಾಹ್ಮಣ ಹೆ೦ಗಸರನ್ನು ಕೆಣಕಿ ಬೈದು, ತಮ್ಮ ಹಗೆಯನ್ನು 
ತೀರಿಸಿಕೊ೦ಡರಂತೆ. ಪತ್ರಿಕೆಗಳಲ್ಲಿ ಇದು ವರದಿಯಾದಾಗ ಕಳಗದ ನಾಯಕರು “ಇದು ನಮ್ಮಜನ 
ಮಾಡಿದ್ದಲ್ಲ ಎಂದರು,” ಎಂದು ವರದಿ ಅಯಿತು. ಯಾರೇ ಆಗಲಿ ಹತ್ತು ಜನ ಬೇರೆ ಮೂರು 
ಜನದ ಮೇಲೆ ಹೀಗೆ ಕ್ರೂರವಾಗಿ ನಡೆದುಕೊ೦ಡಾಗ ಸರಕಾರ ಇವರನ್ನು ತಡೆಯಲು ಅಥವಾ 
ಇವರನ್ನು ದಂಡಿಸಲು ಏನಾದರೂ ಕ್ರಮ ತೆಗೆದುಕೊ೦ಡಿತೇ ಇದು ವರದಿಗಳಲ್ಲಿ ಕಾಣಲಿಲ್ಲ 
ಮದರಾಸ್‌ ಸರ್ಕಾರ ದ್ರಾವಿಡ ಕಳಗದ ಕ್ರೌರ್ಯವನ್ನು ಒಪ್ಪುವ ಸರಕಾರ ಎಂದು 
ಎಣಿಸಬೇಕಾಗಿಲ್ಲ ಆದರೆ ಇದು ಪ್ರಾಂತದ ಪ್ರಜೆಗಳ ಒಂದು ಸಮುದಾಯವನ್ನು ಒಲ್ಲದ ಜನ 
ಹಿಂಸಿಸಿದಾಗ ಹಿಂಸೆಗೆ ಒಳೆಗಾದವರನ್ನು ರಕ್ಷಿಸುವ ಕರ್ತವ್ಯವನ್ನು ನಡೆಸದ ಸರ್ಕಾರ ಎಂದು 
ಹೇಳಬೇಕಾಗುತ್ತದೆ. ಜಾತಿ ದ್ವೇಷವನ್ನು ಈ ಮಟ್ಟಕ್ಕೆ ಬೆಳೆಸುವವರೂ, ಹೀಗೆ ಬೆಳೆಸುವುದನ್ನು ಇದು 
ಬೇಡಪ್ಪಾ ಎ೦ದು ಬೇಡಿಯೋ ಕಾಡಿಯೋ ತಡೆಯದ ಇತರ ಜನರೂ ಸರ್ಕಾರವೂ ಹಿಂದೂ 
ಸಮಾಜ ಉಳಿಯುವುದು ಹೇಗೆ ಎಂದು ಯೋಚಿಸಬೇಕಾಗಿದೆ. 


೭ 


ನಮ್ಮ ಹರಿಜನ ಸಮಸ್ಯೆ 


ಈಗ ನಮ್ಮಲ್ಲಿ ಹರಿಜನರ ಸಮಸ್ಯೆ ಒ೦ದು ದೊಡ್ಡ ತೊಡಕಾಗಿ ನಿಂತಿದೆ. ಸಂಪ್ರದಾಯ 
ಯಾವುದೋ ಕಾಲದಲ್ಲಿ ಇಂದು ಸಮುದಾಯವನ್ನು ಅಸ್ಪೃಶ್ಯ ಎ೦ದು ಎಣಿಸಿತು. ಹೀಗೆ 
ಎಜಿಸುವುದಕ್ಕೆ ಆಗ ಕಾರಣಗಳು ಇದ್ದಿರಬೇಕು. ಲೋಕದ ವ್ಯವಹಾರದ ಪ್ರತಿಯೊಂದು ಸೂತ್ರಕ್ಕೂ 
ಇತಿಹಾಸದ ಹಿನ್ನೆಲೆ ಒ೦ದು ಇರುತ್ತದೆ. ಹಿನ್ನೆಲೆ ಮರೆಯಾಗಿ, ಅ೦ದು ಸರಿ ಎ೦ದು ಕಂಡ 
ವ್ಯವಹಾರ ಈಗ ತಪ್ಪು ಎ೦ದು ಕಾಣುತ್ತದೆ. ಅದನ್ನು ಈಗ ಬಿಡುವುದು ಒಳ್ಳೆಯದು. 
ಆರೋಗ್ಯವ೦ತ ಸಮಾಜ ಒಳಿತಾದ ಒಂದು ಪದ್ಧತಿಯನ್ನು ಈ ರೀತಿಯಲ್ಲಿ ಸಹಜವಾಗಿ 


ಎತ್ತಿಕೊಳ್ಳುತ್ತದೆ ಹರಿಜನರನ್ನು ಕುರಿತ ಸಮಸ್ಯೆ ನಮ್ಮಲ್ಲಿ ಹಿ೦ದೆ ಒ೦ದುರೀತಿಯಲ್ಲಿ ಪರಿಹಾರಕ್ಕೆ 


ಬಂದಿತು. ಶಂಕರಾಚಾರ್ಯರು 'ಆತ್ಮಜ್ಞಾನ ಉಳ್ಳವನು ಚಂ೦ಡಾಲನೇ ಆದರೂ ನನಗೆ ಗುರು' 
ಎಂದರು. ರಾಮಾನುಜಾಚಾರ್ಯರು ಮೇಲುಕೋಟೆ ದೇವಾಲಯದಲ್ಲಿ ಹರಿಜನರು ಒಂದು 
ನೆಲೆಯವರೆಗೆ ಒಳಕ್ಕೆ ಬರಬಹುದು ಎ೦ದು ಒ೦ದು ಏರ್ಪಾಟನ್ನು ಮಾಡಿದರು. ಬಸವಣ್ಣನವರು 
ಹರಿಜನರು ವೀರಶೈವರಾದರೆ ಬೇರೆ ಜಾತಿಯ ಜನರಂತೆ ಒಂದು ಕುಟುಂಬದ ಪರಸ್ಪರ 
ಸಮಾನವ್ಯಕ್ತಿಗಳಾಗುತ್ತಾರೆ ಎ೦ದರು. ಇದೆಲ್ಲಬಲ್ಲಜನರ ಮಾತು. ಈ ಹಿರಿಯರ ಈ ಘೋಷಣೆ ಈ 
ಸುಧಾರಣೆ ಅವರ ದಿನದ ಈಚೆಗೆ ವಿಸ್ತಾರ ಆಗಿಲ್ಲ. ಅಸ್ಪೃಶ್ಯ ಆ ವಿಷಯವನ್ನು ಯೋಚಿಸದೆ 
ಹೀನಾಯದಲ್ಲಿ ಬೆಳೆಯುತ್ತ ಬಂದಿರಲು ಮಹಾತ್ಕಾಗಾ೦ಧಿಯವರು ಅಸ್ಪೃಶ್ಯತೆ ಸನಾತನ ಧರ್ಮಕ್ಕೆ 
ವಿರುದ್ಧವಾದ ಒ೦ದು ಆಚಾರ ಎ೦ದು ಅದನ್ನು ವಿರೋಧಿಸಿದರು, ಆ ಸಮುದಾಯಕ್ಕೆ ಆ ಮುನ್ನ 
ಇದ್ದಕೀಳುತನವನ್ನು ಸೂಚಿಸುವ ಹೆಸರುಗಳನ್ನು ಅಳಿಸಿ ಅವರನ್ನೆಲ್ಲ'ಹರಿಜನ' ಎ೦ದು ಕರೆದರು. 
ಈ ಜನರನ್ನು ನಮ್ಮ ಸಮಾಜದ ಮೇಲಿನವೆ೦ಬ ಜಾತಿಯ ಜನರು ಇಷ್ಟರಾಗಿ ಕಾಣಬೇಕು 
ಎಂದರು. ಗಾಂಧಿಯುಗದ ಈ ವಿಷಯದ ಚಳವಳಿಯ ಇತಿಹಾಸವನ್ನು ಇಲ್ಲಿ ಬರೆಯಬೇಕಾಗಿಲ್ಲ 
ಹರಿಜನರಲ್ಲಿ ಹುಟ್ಟಿ ಬೆಳೆದ ಅಂಬೇಡ್ಕರ್‌ ಎ೦ಬ ನಾಯಕರು ತನ್ನ ಜನ ಹಿಂದೂ ಸಮಾಜದಲ್ಲಿ 
ಸೇರಿಲ್ಲ ಎ೦ಬ ರೀತಿಯಲ್ಲಿ ನಡೆಯಲು ಬಯಸಿದಾಗ ಗಾಂಧೀಜಿ ಈ ಭಾವವನ್ನು ಒಪ್ಪದೆ 
ಸತ್ಯಾಗ್ರಹಮಾಡಿ ಈ ನಾಯಕರನ್ನು ತಮ್ಮ ಜೊತೆಗೆ ಸೇರಿಸಿಕೊಂಡರು. ರಾಜಕೀಯವಾಗಿ ಆ 
ಸ೦ದರ್ಭದಲ್ಲಿ ಒದಗಿದ ತೊ೦ದರೆ ಹರಿದರೂ ಸಮಾಜದಲ್ಲಿ ಹಳೆಯ ಆಚಾರವೇ ನಡೆಯುತ್ತಾ 
ಬ೦ದದ್ದರಿ೦ದ ಆ ನಾಯಕರು ತಮ್ಮ ಕಡೆಯ ದಿನಗಳಲ್ಲಿ ಹರಿಜನರು ಹಿಂದೂ ಧರ್ಮವನ್ನು 
ತೊರೆದು ಬೌದ್ಧರಾಗಲಿ, ಎಂದರು ಈ ನಿಶ್ಚಯವನ್ನು ಒಪ್ಪಿ ಅಂಬೇಡ್ಕರ್‌ರವರ 
ಅನುಯಾಯಿಗಳನೇಕರು ಅವರ ದಿನದಲ್ಲಿ ಬೌದ್ದ ಮತವನ್ನು ಸೇರಿದರು. ಪ್ರಜೆಗೆ ಅಲ್ಲಲ್ಲಿ ಕೆಲವು 
ಕಡೆ ಹರಿಜನರ ಗುಂಪುಗಳು ಒಂದೂ ಧರ್ಮದಲ್ಲಿ ತಮಗೆ ಸರಿಯಾದ ಸ್ಥಾನವಿಲ್ಲ ಎಂದು ಕ್ರೈಸ್ತ 
ಮಹಮದೀಯ ಆಗಿ ಮಾರ್ಪುಗೊಂಡದ್ದು ವರದಿ ಆಗಿದೆ. ಯಾವನೇ ಒಬ್ಬನು ತನಗೆ ಇಷ್ಟವಾದ 
ಧರ್ಮವನ್ನು ಸೇರುವುದಕ್ಕೆ ಅಡ್ಡಿ ಇರಬಾರದು. ಆದರೆ ಈ ಸೇರುವುದು ಎನ್ನುವುದರ ಅರ್ಥ 
ಅವನಿಗೆ ಸ್ಪಷ್ಟವಾಗಿರಬೇಕು. ಹಿಂದೂ ಧರ್ಮ ಬೇಡ, ಬೌದ್ಧ ಧರ್ಮ ಇರಲಿ, ಎನ್ನುವವನು ಈ 
ಧರ್ಮಗಳು ಬೇರೆ ಎನ್ನುವುದನ್ನು ಕ೦ಡವನಾಗಿರಬೇಕು. ಹಿಂದೂ ಧರ್ಮ ಏನು ಹೇಳುತ್ತದೆ, 
ಬೌದ್ದ ಧರ್ಮ ಏನು ಹೇಳುತ್ತದೆ ಎನ್ನುವುದನ್ನು ತಿಳಿದಿರಬೇಕು. ಈ ತಿಳಿವಿನಿ೦ದ ಅವನು ತನ್ನ 
ಬುದ್ದಿಯನ್ನು ಬಳಸಿ ಹಿಂದೂ ಧರ್ಮ ಹೇಳುವ ಮಾತು ಸರಿಯಲ್ಲ ಬೌದ್ದ ಧರ್ಮ ಹೇಳುವುದು 
ಸರಿ ಎನ್ನುವ ನಿರ್ಣಯಕ್ಕೆ ಬರಬೇಕು ಆಮೇಲೆ ಈ ಅನ್ಯಮತ ಸ್ವೀಕರಣ ನಡೆಯಬೇಕು. ಇದು 
ಒಬ್ಬೊಬ್ಬನೂ ವ್ಯಕ್ತಿಯಾಗಿ ಹಿಡಯಬೇಕಾದ ಮಾರ್ಗ. ಸಮುದಾಯ ಸಮುದಾಯವಾಗಿ 


ಅನ್ಯಮತವನ್ನು ಸ್ವೀಕರಿಸುವುದು ದಿಟಿದಲ್ಲಿ ಮತದ ಸ್ವೀಕರಣ ಅಲ್ಲ ಇಂಥ ಸ್ವೀಕರಣದಲ್ಲಿ ಮತ 
ಪ್ರಸಕ್ತ ಆಗಿಯೇ ಇಲ್ಲ ಹಿ೦ದೂ ಜನರು ನಮ್ಮನ್ನು ಸರಿಯಾಗಿ ಕಾಣುತ್ತಿಲ್ಲ, ಆದ್ದರಿ೦ದ ನಾವು 
ಬೌದ್ಧರಾಗುತ್ತೇವೆ, ಎನ್ನುವುದು ಮತವನ್ನು ಕುರಿತ ವ್ಯವಹಾರ ಅಲ್ಲವೇ ಅಲ್ಲ. ಬರಿಯ ಒಂದು 
ಸಾಮಾಜಿಕ ವ್ಯವಹಾರ ಇದೇ ಮಾತು ಕ್ರೈಸ್ತರಾಗುವವೆನ್ನುವ ಮುಸ್ಲಿಮರಾಗುವವೆನ್ನುವ 
ಹರಿಜನರಿಗೂ ಅನ್ವಯಿಸುತ್ತದೆ. ಧರ್ಮದ ದೃಷ್ಟಿಯಿಂದಲ್ಪ ಬರಿಯ ಸಾಮಾಜಿಕ ನಡತೆಯ 
ದೃಷ್ಟಿಯಿಂದ, ಅನ್ಯಮತ ಸ್ಟೀಕಾರಮಾಡುವುದು ವ್ಯರ್ಥ ವ್ಯಾಪಾರ. ನಮ್ಮ ಸಮಾಜದಲ್ಲಿ ಇರುವ 
ಹರಿಜನರು ಇ೦ಥ ವ್ಯರ್ಥ ವ್ಯಾಪಾರದಲ್ಲಿ ತೊಡಗದಂತೆ ನೋಡಿಕೊಳ್ಳುವುದು ಉಳಿದ ಹಿಂದೂ 
ಜನರ ಹೊಣೆ. 


ಆ 


ಗುರುಗಳು, ಗುರುಪೀಠಗಳು 


ಗುರುಗಳ ಆಯ್ಕೆಯ ಸಂಪ್ರದಾಯ 


ನಮ್ಮ ಸಮಾಜಗಳ ಜೀವನದ ಎಲ್ಲ ವಿವರದಲ್ಲಿಯೂ ಧರ್ಮದ ಪ್ರಭಾವಕ್ಕೆ ಎಡೆ 
ಇರುವುದರಿ೦ದ ಧರ್ಮದ ರಕ್ಷಕರಾಗಿ ಗುರುಪೀರಗಳನ್ನು ಅಲ೦ಕರಿಸುವ ಗುರುಗಳು ಜನತೆಯ 
ಜೀವನದಲ್ಲಿ ತುಂಬ ಪ್ರಭಾವ ಬೀರಿದ್ದು ತೀರ ಸಹಜ ವಂಶದ ಗುರುಗಳು ಎ೦ಬ ಭಾವದಿಂದ 
ಮನೆತನದ ಗುರುಪೀಠಗಳ ಹಿರಿಯರನ್ನು ನಮ್ಮ ಜನ ಅತ್ಯಂತ ಗೌರವದಿ೦ದ ಪೂಜಿಸುತ್ತಿದ್ದರು. 
ಇತ್ತೀಚೆಗೆ ಇ೦ಥ ಭಾವ ಕಡಮೆ ಆಗಿ, ಈಗಿನ ನಮಗೆ ಒಂದು ಕಾಲದಲ್ಲಿ ಅದು ಎಷ್ಟು ಬಲವಾಗಿತ್ತು 
ಎ೦ಬುದರ ಕಲ್ಪನೆಯೇ ಇಲ್ಲವಾಗಿದೆ. 


ನಮ್ಮ ಇಂದಿನ ಗುರುಪೀಠಗಳಲ್ಲಿ ಅತ್ಯಂತ ಪ್ರಾಚೀನ ಆದದ್ದು ಶೃಂಗೇರಿಯ ಮಠ 
ಎಂದು ಕಾಣುತ್ತದೆ. ಇದರ ಆದಿಗುರು ಶಂಕರಾಚಾರ್ಯರಿಂದ ಸಂನ್ಯಾಸ ಪಡೆದು ಶೃಂಗೇರಿ 
ಪೀಠವನ್ನು ಮೊದಲು ಅಲಂಕರಿಸಿದ ಸುರೇಶ್ವರಾಚಾರ್ಯ ಎನ್ನುವುದು ಪ್ರತೀತಿ. ಅದರ ಈಚಿನ 
ಗುರುಗಳ ಹೆಸರಲ್ಲಿ ಬಹು ದೊಡ್ಡದು ವಿದ್ಯಾರಣ್ಯರದು. ವಿದ್ಯಾರಣ್ಯರ ಬಳಿಕ ಪೀಠಕ್ಕೆ ಬಂದ 


ಗುರುಗಳ ಹೆಸರುಗಳು ಲೋಕಕ್ಕೆ ಅಷ್ಟಾಗಿ ತಿಳಿದವಲ್ಲ ಈಚಿನ ಗುರುಗಳಲ್ಲಿ ತುಂಬ 
ಕೀರ್ತಿವ೦ತರಾದವರು ಈ ಶತಮಾನದ ಆರಂಭದಲ್ಲಿ ಪೀಠವನ್ನಲ೦ಕರಿಸಿದ್ದ ಶ್ರೀ ಅಭಿನವ 
ನರಸಿ೦ಹ ಭಾರತಿ ಸ್ವಾಮಿಗಳು. 


ಈ ಪೀಠದ ಗುರುಗಳು ಬಾಲಸಂನ್ಯಾಸಿಗಳು. ಆದಿಗುರು ಶಂಕರಾಚಾರ್ಯರು ತಮ್ಮದೇ 
ಪ್ರೇರಣೆಯಿಂದ ಬಾಲ್ಯದಲ್ಲಿ ಸಂನ್ಯಾಸ ಸ್ವೀಕರಿಸಿದರು. ಈ ಕಾರಣದಿಂದ ಇರಬೇಕು ಈ ಮಠ 
ಪೀಠಕ್ಕೆ ಬರುವ ಅಧಿಕಾರ ಬಾಲಸಂನ್ಯಾಸಿಗಳಿಗೆ ಮೀಸಲು ಎ೦ಬ ಸಂಪ್ರದಾಯವನ್ನು ಬೆಳೆಸಿದೆ. 


ತಾವಾಗಿ ಸಂನ್ಯಾಸವನ್ನು ಬಯಸಿದ ಮಾನ್ಯರು ಸಂನ್ಯಾಸದ ನೇಮಗಳನ್ನು 
ಪಾಲಿಸಿಯಾರು ಎಂದು ನಿರೀಕ್ಷಿಸಬಹುದು. ಒಬ್ಬೊಬ್ಬ ಗುರುವೂ ತಾನೇ ಬಾಲ್ಯದಲ್ಲಿ ಬಯಸಿ 
ಸಂನ್ಯಾಸಿ ಆದರು ಎ೦ದು ಹೇಳಲಾಗುವುದಿಲ್ಲ ಎ೦ದು ಕಾಣುತ್ತದೆ. ನಮ್ಮ ದಿನಗಳ ನಾವು 
ಕಂಡಂತೆ ಗುರುಗಳಾದವರು ಹಿಂದಿನ ಗುರುಗಳ, ಮಠದ ಪ್ರಮುಖ ಶಿಷ್ಕರ ಅಪೇಕ್ಷೆಯ ಕಾರಣ 
ಸಂನ್ಯಾಸ ಸ್ವೀಕಾರ ಮಾಡಿದರು. 


ಇಂಥ ಸ೦ದರ್ಭದಲ್ಲಿ ಸಂನ್ಯಾಸ ಧರ್ಮದ ನಿಷ್ಠುರವಾದ ಪಾಲನ ಎಷ್ಟು ಕಷ್ಟ 
ಆಗಬಹುದು, ಇದನ್ನು ಹೇಳುವಂತಿಲ್ಲ ಇದೂ ಶೃಂಗೇರಿ ಗುರುಪೀಠದ ಪರಂಪರೆಯಲ್ಲಿ ಯಾವ 
ಗುರುವಾದರೂ ತಪ್ಪಿನಡೆದು ಹೆಸರು ಕೆಡಿಸಿಕೊ೦ಡ ಮಾತು ಕೇಳಿಬರಲಿಲ್ಲಇದು ಆ ಗುರುಪೀಠದ 


ಅಸಾಧಾರಣ ಭಾಗ್ಯ. 


ಆದಿಗುರು ಶಂಕರರು ನಂಬೂದಿರಿ ಬ್ರಾಹ್ಮಣ ಪಂಗಡದವರು. ಪೀಠದ ಮೊದಲ ಗುರು 
ಯಾವ ಪಂಗಡದ ಬ್ರಾಹ್ಮಣರೂ. ವಿದ್ಯಾರಣ್ಯ ಗುರು ಈಗ ನಾವು ಹೊಯ್ಸಳ ಕರ್ನಾಟಕ ಎಂದು 
ಹೆಸರಿಸುವ ಸ್ಮಾರ್ತ ಬ್ರಾಹ್ಮಣ ಸಮುದಾಯವವರೆಂದು ಇವರಲ್ಲಿ ಬಲ್ಲವರು ಹೇಳಿದ್ದನ್ನು ನಾನು 
ಕೇಳಿದ್ದೇನೆ. ಇರುತ್ತ ಇತ್ತೀಚೆಗೆ ಎಷ್ಟೋ ತಲೆಮಾರಿನ ಗುರುಗಳು ಮುಲುಕುನಾಡು ಸ್ಮಾರ್ತರು 
ಎನ್ನುವ ಸಮುದಾಯದವರಾಗಿ ಇದ್ದಿದ್ದಾರೆ. ಯಾರೋ ಒಬ್ಬರು ಈ ಪ೦ಗಡದ ಹಿರಿಯರು 
ಎಂದೋ ಸ್ವಾಮಿಯಾಗಿ ತಮ್ಮ ಬಳಿಕ ತಮ್ಮ ಪೂರ್ವಾಶ್ರಮದ ಪಂಗಡದ ಒಬ್ಬರನ್ನು 
ಉತ್ತರಾಧಿಕಾರಿಯಾಗಿ ನೇಮಿಸಿ ಆ ಬಳಿಕ ಬ೦ದ ಸ್ವಾಮಿಗಳು ಈ ಕ್ರಮವನ್ನು ಅನುಸರಿಸುತ್ತ 
ಬಂದದ್ದರಿಂದ ಹೀಗಾಯಿತು ಎಂದು ಕಾಣುತ್ತದೆ. ಇತರ ವಿಷಯಗಳಲ್ಲಿ ಪೂರ್ಣ ಸಂನ್ಯಾಸ 
ಸಿದ್ದಿಸಿದರೂ ಈ ವಿವರದಲ್ಲಿ ಗುರುಗಳು ಸ್ವಜನ ಪಕ್ಷಪಾತದಿ೦ದ ಬಿಡಿಸಿಕೊಳ್ಳಲು ಆಗದ್ದು ಇದರ 
ಕಾರಣ ಇರಬಹುದು ಇದ್ದೂ ಈ ಬಾರಿ ಈಗ ಇರುವ ಹಿರಿಯ ಗುರುಗಳು ಉತ್ತರಾಧಿಕಾರಿಯಾಗಿ 


ಒಬ್ಬರನ್ನುನೇಮಿಸುವಲ್ಲಿ ಈ ತೊಡಕಿನಿ೦ದ ಬಿಡಿಸಿಕೊ೦ಡ೦ತೆ ತೋರುತ್ತದೆ. ಇದು ಸಂತೋಷದ 
ಸ೦ಗತಿ. 


ಸ್ಮಾರ್ತ ಮಠಗಳಲ್ಲಿ ಶಂಕರಾಚಾರ್ಯರು ನಾಲ್ಕು ಮಠಗಳನ್ನು ಸ್ಥಾಪಿಸಿದರು ಎಂಬ 
ಗ್ರಹಿಕೆ ಇದೆ. ದ್ವಾರಕಾ, ವಾರಣಾಸಿ, ಜಗನ್ನಾಥಪುರಿ, ಇವು ಶೃಂಗೇರಿ ಮಠದ ಜೊತೆಯ ಮಠಗಳು. 
ಕಾ೦ಚೀಪುರದ ಕಾಮಕೋಟಿ ಪೀಠವೂ ಆದಿಶಂಕರರು ಸ್ಥಾಪಿಸಿದ ಮಠ ಎಂದು ಆ ಪೀಠದ 
ಗುರುಗಳು ನಂಬಿದ್ದಾರೆ. ಶೃಂಗೇರಿ ಮಠ ಇದನ್ನು ಒಪ್ಪುವುದಿಲ್ಲವಂತೆ. ಇರುತ್ತ ಕಾ೦ಚೀಪುರದ 
ಮಠದ ಈಗಿನ ಹಿರಿಯ ಗುರುಗಳು ತಮ್ಮ ಚರಿತದಿಂದ ಪೀಠಕ್ಕೆ ತುಂಬ ಗೌರವವನ್ನು 
ಸಂಪಾದಿಸಿದ್ದಾರೆ. ಈ ಪೀಠದ ಸಂಪ್ರದಾಯದಲ್ಲಿ ಈಚಿನ ಹಲವು ಗುರುಗಳು ಹೊಯ್ದಳ 
ಕರ್ಣಾಟಕ ಎ೦ಬ ಹೆಸರಿನ ಕನ್ನಡನಾಡ ಸ್ಮಾರ್ತ ಬ್ರಾಹ್ಮಣರ ಸಮುದಾಯದವರಾಗಿದ್ದಿದ್ದಾರೆ. 
ಇರುತ್ತ ಹಿರಿಯ ಸ್ವಾಮಿಗಳು ಈ ಬಾರಿ ಸ್ವಜನ ಪ್ರೇಮದ ತೊಡಕಿಗೆ ಸೋಲದೆ ಬೇರೆ ಪಂಗಡದ 
ಶಿಷ್ಯವರ್ಗದಿ೦ದ ಉತ್ತರಾಧಿಕಾರಿಯನ್ನು ಆರಿಸಿಕೊಂಡಿದ್ದಾರೆ. 


ಶ್ರೀವೈಷ್ಣವ ಗುರುಪೀಠಗಳು 


ಶ್ರೀವೈಷ್ಣವ ಗುರುಹೀಠಗಳು ಹಲವಾರು ಇವೆ. ಶ್ರೀವೈಷ್ಣವರಲ್ಲಿಎರಡು ಶಾಖೆ ಇರುವುದು 
ಎಲ್ಲರಿಗೂ ತಿಳಿದ ವಿಷಯ. ಇವುಗಳ ಹೆಸರು ತೆ೦ಗಲೆ, ವಡಗಲೆ, ಎ೦ದರೆ ದಕ್ಷಿಣದ, ಉತ್ತರದ 
ಕಲೆಗಳು. ಇವುಗಳ ಮಧ್ಯೆ ಹದಿನೆಂಟು ವಿವರಗಳಲ್ಲಿ ಅಭಿಪ್ರಾಯಭೇದ ಇರುವುದರಿಂದ 
ಪಂಗಡಗಳಾಗಬೇಕಾಯಿತು. ಊಟ ಉಪಚಾರ, ಕೊಡುವುದು ತೆಗೆಯುವುದರಲ್ಲಿ ಪರಸ್ಪರ 
ವೈಷಮ್ಯ ಕಾಣದಿದ್ದರೂ ತಾತ್ವಿಕವಾಗಿ ಈ ಪಂಗಡಗಳು ಎರಡು ವಿರೋಧಿ ಪಕ್ಷಗಳಾಗಿ ಕಾದುತ್ತ 
ಬಂದಿವೆ, ಈಗಲೂ ಕಾದುತ್ತಿವೆ. 


ಅಭಿಪ್ರಾಯಭೇದದ ಒಂದು ವಿವರ ಶ್ರೀವೈಷ್ಣವರು ಮುಖದ ಮೇಲೆ, ಮೈಯಮೇಲೆ, 
ಹಾಕಿಕೊಳ್ಳುವ ಲಾ೦ಛನ ಆದ ನಾಮಕ್ಕೆ ಸ೦ಬ೦ಧಿಸಿದ್ದು ಮುಖದ ಮೇಲೆ ಧರಿಸುವ ನಾಮಕ್ಕೆ 
ಪೀಠವಾಗಿ ಮೂಗಿನ ದಿ೦ಡಿನ ಮೇಲೆ ಒಂದು ಗೆರೆ ಇರಬೇಕು ಎಂದು ತೆ೦ಗಲೆ ಸಂಪ್ರದಾಯ 
ಹೇಳುತ್ತದೆ. ಈ ಪೀಠ ಅವಶ್ಯಕ ಇಲ್ಲ ಎನ್ನುವುದು ವಡಗಲೆ ಅಭಿಪ್ರಾಯ. ಪುಂಡ್ರ “ನಾಸಾಗ್ರಾತ್‌ 


ಕೇಶಪರ್ಯಂತಂ” ಇರಬೇಕು ಎಂದು ಶಾಸ್ತ್ರ. “ಮೂಗಿನ ತುದಿಯಿಂದ ಹಣೆಯ ಮೇಲಿನ 
ಕೂದಲ ಗೆರೆಯವರೆಗೆ” ಮೂಗಿನ ತುದಿ ಎ೦ದರೆ ಮೇಲಿನ ತುದಿಯೇ, ಕೆಳಗಿನ ತುದಿಯೇ? 
ಮೇಲಿನದು ಎನ್ನುವುದು ವಡಗಲೆ, ಕೆಳಗಿನದು ಎನ್ನುವುದು ತೆ೦ಗಲೆ. ಈ ನಾಮದ ಜಗಳ ಎಷ್ಟು 
ದೂರ ಹೋಗಿದೆ ನೆನೆದರೆ ಆಶ್ಚರ್ಯ ಆಗುತ್ತದೆ. ಒ೦ದು ದೇವಸ್ಥಾನದ ಆನೆಯ ಮುಖದ ಮೇಲೆ 
ಬರೆಯುವ ನಾಮಕ್ಕೆ ಪೀಠ ಇರಬೇಕೆ ಬೇಡವೆ ಎನ್ನುವ ಪ್ರಶ್ನೆಯಲ್ಲಿ ತೀರ್ಮಾನ ಪಡೆಯಲು 
ತಮಿಳು ಶ್ರೀವೈಷ್ಣವ ಜನ ರಾಷ್ಟ್ರದ ಶ್ರೇಷ್ಠ ನ್ಯಾಯಾಲಯಗಳಲ್ಲಿಯೂ, ಆಂಗ್ಲರು ನಮ್ಮನ್ನು ಆಳಿದ 
ದಿನಗಳಲ್ಲಿ ಈ ನ್ಯಾಯಾಲಯಕ್ಕೆ ಮೆಲ್ಟಟ್ಟ ಲಂಡನ್ನಿನ ನ್ಯಾಯಪೀಠದಲ್ಲಿಯೂ, ಕಟ್ಟಳೆಗಳನ್ನು 
ನಡೆಸಿದ್ದುಂಟು. 


ನಮ್ಮ ದೇಶದ ಬ್ರಾಹ್ಮಣ ಸಮುದಾಯದಲ್ಲಿ ವಿಧವೆ ಆದ ಹೆಂಗಸು ಹೆರಳನ್ನು 
ಇಳಿಸಬೇಕು ಎ೦ಬ ಒಂದು ಕ್ರಮ ಉಂ೦ಟಷ್ಟೆ. ಶ್ರೀವೈಷ್ಣವರ ಜಾತಿಗಳಲ್ಲಿ ವಡಗಲೆ ಜನ ಈ 
ಕ್ರಮವನ್ನು ನಡೆಸುತ್ತಾರೆ. ತೆ೦ಗಲೆ ಜನ ಇದು ಅವಶ್ಯಕ ಅಲ್ಲ ಎಂದು ಎಂದೋ 
ತೀರ್ಮಾನಿಸಿಕೊ೦ಡರು. ಈ ಭೇದ ಈಗ ನಡವಳಿಕೆಯಲ್ಲಿದೆ. ಶಾಸ್ತ್ರವನ್ನು ಉಲ್ಲಂಘಿಸಿ ತೆಂಗಲೆ 
ಜನ ದೊಡ್ಡ ತಪ್ಪನ್ನು ಮಾಡಿದ್ದಾರೆ ಎನ್ನುವುದು ವಡಗಲೆ ವಾದ. ಆ ವ೦ಗಡದ ಇಷ್ಟ ಹೇಗೆ ಅದು 
ಹಾಗೆ ನಡೆದುಕೊಳ್ಳಲಿ ಎ೦ದು ವಡಗಲೆ ಜನ ಹೇಳಿದರೆ, ವಿವಾದವೇ ಇಲ್ಲ ಅವರು ಎಲ್ಲರೂ ಹಾಗೆ 
ಎನ್ನುವುದಿಲ್ಲ ಕೆಲವು ವರ್ಷದ ಹಿಂದೆ ಇವರಲ್ಲಿ ಯಾರೋ ಕೆಲವರು, “ನಾವು ಕ್ಷೌರಿಕನನ್ನು 
ಜೊತೆಗೆ ಕರೆದುಕೊಂಡು ಈ ಜನರ ಒಂದೊಂದು ಮನೆಗೂ ಹೋಗಿ ಅಲ್ಲಿರಬಹುದಾದ ವಿಧವೆ 
ಹೆಣ್ಣು ಮಕ್ಕಳ ತಲೆಗಳನ್ನು ಹೆರೆಸುತ್ತೇವೆ” ಎ೦ದು ಒಂದು ಪತ್ರಿಕೆಯನ್ನು ಅಚ್ಚು ಮಾಡಿಸಿ 
ಹಂಚಿದರು. ಸದ್ಯ ಈ ಯೋಚನೆ ಅಷ್ಟರಲ್ಲೇ ನಿಂತಿತು ಯಾರೂ ನಾಯಿಂದರೊಡನೆ ಯಾರ 
ಮನೆಗೂ ಹೋಗಲಿಲ್ಲ ಪತ್ರಿಕೆಯಲ್ಲಿ ಪ್ರಕಟಿಸಿದ ಅನರ್ಥ ಹೊರತು ಬೇರೆ ಯಾವ ಅನರ್ಥವೂ 
ಸಂಭವಿಸಲಿಲ್ಲ. 


ಇಂಥ ಮಾತುಗಳು ಬಂದಾಗ ಗುರುಪೀಠಗಳ ಹಿರಿಯರ “ಈ ವಿವಾದಗಳು ಬೇಡ” 
ಎಂದು ತಮ್ಮ ಅನುಯಾಯಿಗಳಿಗೆ ಹೇಳಿ, ಸಮಾಜದಲ್ಲಿ ಬೆಳೆಯುತ್ತಿರುವ ವೈಷಮ್ಯಗಳನ್ನು 
ತಪ್ಪಿಸಬಹುದು. ಆದರೆ ಇವರು ಯಾರೂ ಈ ವಿಷಯಕ್ಕೆ ಮನಸ್ಸು ಕೊಡುತ್ತಿಲ್ಲ ಹಳೆಯ ಗೋಪುರ 
ಬಿದ್ದುಹೊಸ ಗೋಪುರ ಕಟ್ಟಿಸುವಾಗ ಹಿಂದೆ ಇದ್ದನಾಮವನ್ನು ತಪ್ಪಿಸಿ ಬೇರೆ ನಾಮ ಹಾಕಿಸಿದ್ದಾರೆ 
ಎಂದು, ದೇವರಿಗೆ ಆಭರಣಗಳನ್ನು ಮಾಡಿ ಒಪ್ಪಿಸುವಾಗ ಆಲಯದಲ್ಲಿ ವಾಡಿಕೆ ಆಗಿರುವ 
ನಾಮವನ್ನು ಬಿಟ್ಟು ಬೇರೆ ನಾಮ ಹಾಕಿದ್ದಾರೆ ಎ೦ದು, ಯಾವುದೇ ಮಾತನ್ನು ನೆಪಮಾಡಿಕೊಂಡು 


ಈ ಎರಡು ಬಣಗಳು ಕದನ ನಡೆಸುತ್ತಲೇ ಇವೆ. ಸ್ವಾಮಿಗಳಾದವರು ಇವನ್ನೆಲ್ಲ ನೋಡಿಕೊ೦ಡು 
ಸುಮ್ಮನೆ ಇದ್ಭುಬಿಟ್ಟಿದ್ದಾರೆ. 


ಆಚಾರ್ಯ ರಾಮಾನುಜರು ಸ್ನಾನಕ್ಕೆ ಹೋಗುತ್ತಾ ಶಿಷ್ಯ ದಾಶರಥಿಯ ಹೆಗಲಮೇಲೆ ಕೈ 
ಇಟ್ಟು ಕೊಂಡು ಹೋಗಿ, ಸ್ನಾನ ಮುಗಿದ ಮೇಲೆ ತಾನೂ ಸ್ನಾನ ಮುಗಿಸಿ ದ್ವಾದಶ ಊರ್ಧ್ವ 
ಪುಂಡ್ರವನ್ನು ಧರಿಸಿ ಬಂದು ಪಕ್ಕದಲ್ಲಿ ನಿಂತ. ಶೂದ್ರ ಧನುರ್ದಾಸನ ಭುಜದ ಮೇಲೆ ಕೈಹಾಕಿ, 
ದೇವಾಲಯಕ್ಕೆ ಬಂದು ಗೋಷ್ಠಿಯ ಹತ್ತಿರ ನಿಲ್ಲುತ್ತಿದ್ದರಂತೆ. ಇದು ಸಂಪ್ರದಾಯದ ಕಥೆ ಇದೇನು 
ಹೀಗೆ ಎ೦ದು ಯಾರೋ ಕೇಳಿದಕ್ಕೆ ಆಚಾರ್ಯರು, “ಧನುರ್ದಾಸ ತುಂಬ ಶ್ರೇಷ್ಠ ಜೀವ, ಅವನನ್ನು 
ಮುಟ್ಟಿದರೆ ಮಡಿ ಕೆಡುವುದಿಲ್ಪ” ಎಂದರಂತೆ. ಇಂಥ ಸಂಗತಿ ಸಂಪ್ರದಾಯದಲ್ಲಿ ಕಥೆಯಾಗಿ 
ಕೇಳಬರುತ್ತಿದೆ, ನಡತೆಯಾಗಿ ಕಾಣಬರುವುದಿಲ್ಲ 


ಶ್ರೀವೈಷ್ಣವ ಸಂಪ್ರದಾಯದಲ್ಲಿ ಕಡಮೆ ಜಾತಿಯವನು ಎಂದು ಒಬ್ಬವೈಷ್ಣವನನ್ನುದೂರ 
ನಿಲ್ಲಿಸುವುದು ಸಲ್ಲದು. ಹುಟ್ಟಿನಿಂದ ಶೂದ್ರನಾದ ಮಾರನೇರಿ ಎ೦ಬ ಒಬ್ಬ ಭಕ್ತಸಾಧು 
ತೀರಿಕೊಂಡಾಗ ಅವನ ದೇಹಕ್ಕೆ ಆಚಾರ್ಯರ ಹಿರಿಯರೇ ಅಂತಿಮಸಂಸ್ಕಾರಗಳನ್ನು 
ನಡೆಸಿದರೆ೦ದು ಸ೦ಪ್ರದಾಯ ಹೇಳುತ್ತದೆ. ನಮ್ಮ ಗುರು ಒಬ್ಬರಿಗೆ ನಾನು ಈ ಔದಾರ್ಯದ 
ವಿಷಯವನ್ನು ಹೊಗಳಿ ಹೇಳಿ, ಗುರುಗಳು ಈಗಲೂ ಇಂಥ ವಿಷಯದಲ್ಲಿ ಜನಕೆ ಒಳ್ಳೆಯದನ್ನು 
ಕಲಿಸಬೇಕು ಎಂದು ವಿಜ್ಞಾಪಿಸಿದೆನು. ಗುರು, “ಈಗ ಅ೦ಥ ಭಕ್ತಜನರೇ ಇಲ್ಲ” ಎ೦ದು ಅಪ್ಪಣೆ 


ಇನ್ನು ಸ್ಥಾಮಿಗಳಲ್ಲಿ ಕೆಲವರು ಆಡುವ ಮಾತಿನ ರೀತಿ, ಬೆಂಗಳೂರು ನಗರದ ಒಂದು 
ವಿಸ್ತರಣದಲ್ಲಿ ಕೆಲವು ವರ್ಷಗಳಿಂದ ತುಂಬ ಹಿರಿಯರೆಂದು ಹೆಸರಾಗಿರುವ ಸ್ವಾಮಿಗಳು 
ಸಭೆಯಲ್ಲಿ ಹೇಳಿದ ಮಾತುಗಳನ್ನು ನನ್ನ ಬಂಧು ಶ್ರೀ ಡಿ. ರಾಮಸ್ಥಾಮಯ್ಯಂಗಾರರು ನನಗೆ 
ತಿಳಿಸಿದರು. ಸಭೆಯಲ್ಲಿ ತಕ್ಕಷ್ಟು ಜನ ಸೇರಿದ್ದಾರೆ, ಆದರಲ್ಲಿ ಅರ್ಧ ಅಧವಾ ಇನ್ನೂ ಹೆಚ್ಚಾಗಿ 
ಸ್ತ್ರೀಯರು. ಪ್ರಸಂಗ ಯಾವುದೋ ಈಗ ನನಗೆ ಜ್ಞಾಪಕ ಇಲ ಅದರಲ್ಲಿ ಸ್ವಾಮಿ ಹೇಳಿದ ಒ೦ದು 
ಮಾತು ಇದು. “ಸಂನ್ಯಾಸಿಯಾದವನು ತನ್ನ ಶೀಲವನ್ನು ಬಹುಕಷ್ಟದಿ೦ದ ಕಾಪಾಡಿಕೊಳ್ಳಬೇಕು. 
ಹತ್ತು ಜನರೊಂದಿಗೆ ಓಡಾಡುತ್ತ ಹತ್ತು ಸಭೆಗಳಲ್ಲಿ ಮಾತನಾಡುತ್ತ ರೂಪವ೦ತರಾದ ಸ್ತ್ರೀಯರು 
ಹಲವರನ್ನು ಅಲ್ಲಿ ನೋಡಬಹುದು. ಬಾಲಸಂನ್ಯಾಸಿಯಾಗಿದ್ದರೆ ಒಂದು ರೀತಿಯ ಕಷ್ಟ. 
ಸಂಸಾರಿಯಾಗಿದ್ದುಸಂನ್ಯಾಸ ತೆಗೆದುಕೊ೦ಡವನಾಗಿದ್ದರೆ ಅವನಿಗೆ ತನ್ನ ಸಂಸಾರ ಸುಖದ ನೆನಪು 
ಬಂದುಬಿಡುತ್ತದೆ. ಆಸೆಯನ್ನು ತಡೆದುಕೊಳ್ಳುವುದು ತುಂಬ ಕಷ್ಟವಾಗುತ್ತದೆ.” 


ಈ ಸ್ವಾಮಿ ಒಂದು ಕಲೆಯವರು. ಇನ್ನೊಂದು ಕಲೆಯ ಒಬ್ಬ ದೊಡ್ಡ ಮನುಷ್ಯರು 
ಇವರಲ್ಲಿ ಭಕ್ತಿಯಿಂದ ನಡೆದುಕೊಳ್ಳುತ್ತಿದ್ದಾರೆ “ಎರಡು ಪಂಗಡಗಳ ಮಧ್ಯದ ವೈಷಮ್ಯವನ್ನು 
ಬಿಡಿಸಬೇಕು. ನಿಮ್ಮಶಿಷ್ಯರಿಗೆ ತಾವು ಎರಡು ಬುದ್ಧಿ ಮಾತನ್ನು ಹೇಳಿದರೆ ಚೆನ್ನಆದೀತು” ಎ೦ದು 
ಈ ದೊಡ್ಡ ಮನುಷ್ಯರು ಸ್ಥಾಮಿಗಳಿಗೆ ಸೂಚಿಸಿದರು. ಸ್ವಾಮಿಗಳು, “ಅಪ್ಪಾ ನಿನ್ನ ಮಾತು ನನಗೆ 
ಒಪ್ಪಿಗೆ. ಆದರೆ ನಾನು ಈ ವಿಷಯದಲ್ಲಿ ನಮ್ಮ ಜನರಿಗೆ ಬುದ್ಧಿ ಹೇಳಹೋದರೆ, ಅವರು ನನ್ನನ್ನೇ 
ತೊರೆದಾರು, ನನ್ನನ್ನ ಸ್ವಾಮಿ ಎಂದು ಒಪ್ಪುವುದಿಲ್ಪ” ಎಂದರಂತೆ. 


ತೆ೦ಗಲೆ, ವಡಗಲೆ ವೈಷಮ್ಯದ ಕಾರಣಗಳಲ್ಲಿ ಒ೦ದು, ಮತದ ಮೂಲ ಆಧಾರ 
ಗ್ರಂಥಗಳಾದ ತಮಿಳಿನ ಪ್ರಬಂಧಗಳಿಗೆ, ಸಂಸ್ಕೃತಕ್ಕೆ ಎಷ್ಟು ಗೌರವ ಸಲ್ಲಬೇಕು, ಎನ್ನುವುದು. 
ತೆ೦ಗಲೆ ಸಂಪ್ರದಾಯ ತಮಿಳ ಪ್ರಬಂಧ ಗಂಥಗಳನ್ನು ಸಂಸ್ಕೃತ ಗ್ರಂಥಗಳಿಗೆ ಸಮಸಮ ಇಲ್ಲವೆ 
ಇನ್ನೂ ಹೆಚ್ಚು ಎ೦ದು ಗಣೆಸುತ್ತದೆ. ವಡಗಲೆ, ಆರ್ಯಧರ್ಮಕ್ಕೆ ಸಂಸ್ಕೃತ ಮೂಲ, ಅದು 
ಪ್ರಬ೦ಧಗಳಿಗಿ೦ತ ಹೆಚ್ಚು ಮುಖ್ಯ ಎನ್ನುತ್ತದೆ. ಕಾ೦ಚೀಪುರದಲ್ಲಿ ಈ ಬಣಗಳ ಮಧ್ಯೆ ಹಲವು 
ವರ್ಷಗಳ ಹಿಂದೆ ಒಂದು ವಿವಾದ ಎದ್ದು ಬಣಗಳ ಹಿರಿಯರು ವಿವಾದವನ್ನು ಕೋರ್ಟಿಗೆ ಒಯ್ದು 
ಎರಡೂ ಪಕ್ಷದ ವಾದವನ್ನುಕೇಳಿ ಕೋರ್ಟು, “ವರದರಾಜಸ್ವಾಮಿ ಉತ್ಸವಗಳಲ್ಲಿ ಪ್ರಬಂಧಗಳನ್ನು 
ಹಾಡುವುದು ತೆ೦ಗಲೆಯವರ ಅಧಿಕಾರ, ಸಂಸ್ಕೃತ ಸ್ತೋತ್ರ ಮಂತ್ರ ಪ್ರಾರ್ಥನೆಗಳನ್ನು 
ಹೇಳುವುದು ವಡಗಲೆಯವರ ಅಧಿಕಾರ, ತೆಂಗೆಲೆ ಸಮುದಾಯ ಪ್ರಬಂಧಗಳನ್ನು 
ಹಾಡುತ್ತಿರುವಾಗ ವಡಗಲೆ ಜನ ಜೊತೆಗೆ ಸೇರಕೂಡದು, ವಡಗಲೆ ಸಮುದಾಯ ಸಂಸ್ಕೃತದ 
ಕೃತಿಗಳನ್ನು ಹಾಡುವಾಗ ತೆ೦ಗಲೆ ಜನ ಜೊತೆಗೆ ಸೇರಕೂಡದು,” ಎ೦ದು ನಿರ್ಣಯ ಕೊಟ್ಟಿತು. ಈ 
ನಿರ್ಣಯ ಈಗಲೂ ನಡೆಯುತ್ತಿದೆ. ತೆ೦ಗಲೆ ಸಂಸ್ಕೃತ ಬೇಡ ಎಂದು ಹೇಳಲಿಲ್ಲ. ವಡಗಲೆ, 
ತಮಿಳು ಬೇಡ ಎ೦ದು ಹೇಳಲಿಲ್ಲ. ಆದರೆ ಈ ವಾದದ ಕಾರಣದಿ೦ದ ಕೋರ್ಟು ತೆ೦ಗಲೆಯನ್ನು 
ಸ೦ಸ್ಕೃತದ ವಿರೋಧಿ ಎ೦ದು, ವಡಗಲೆಯನ್ನು ತಮಿಳಿನ ವಿರೋಧಿ ಎ೦ದು, ನಿರ್ಣಯಿಸಿತು. 
ಕೋರ್ಟಿನ ತೀರ್ಪು ವಿವೇಕದ ತೀರ್ಪಲ್ಪ ಇದು ಸ್ಪಷ್ಟ. ಆದರೂ ಎರಡೂ ಪಕ್ಷ ಅದನ್ನು 
ಒಪ್ಪಿಕೊ೦ಡು ತೃಪ್ತವಾಗಿದೆ, ಈಗಲೂ ನಡೆಸುತ್ತಿದೆ. 


ಸ್ವಾಮಿಗಳ ಚರಿತೆ 


ಸ್ವಾಮಿಗಳ, ಅವರ ಸಂಬಂಧಿಗಳ, ಚರಿತ್ರೆಯೂ ಬಹುವೇಳೆ ಜನರಿಗೆ ಬೇಸರ ತರುವ 
ತೆರನಾಗುತ್ತದೆ. ನಾನು ಕ೦ಡ ಕೆಲವು ಸ೦ಗತಿಗಳನ್ನು ಹೇಳುತ್ತೇನೆ. ಮರಗಳ ಹೆಸರು, ಸ್ಥಳಗಳ 
ಹೆಸರು, ಇವನ್ನುನಾನು ಹೇಳುವುದಿಲ್ವ ಅವು ಯಾವುವು ಎ೦ದು ಓದುವವರು ಊಹಿಸಿಕೂಳ್ಳಲು 


ನಾನು ಹೈಸ್ಕೂಲ್‌ ವಿದ್ಯಾರ್ಥಿಯಾಗಿದ್ದಾಗ ಒಂದು ಮಠದ ಸ್ವಾಮಿಗಳ ಹಿರಿಯ 
ಕುಮಾರರು ಮಠದ ವ್ಯವಹಾರವನ್ನು ನೋಡಿಕೊಳ್ಳುವ ಪ್ರಮುಖರಾಗಿದ್ದರು. ಇವರು ಬಹು 
ಕೆಳಗಿನದೆ೦ಬ ಒಂದು ಸಮುದಾಯದ ಒಬ್ಬ ಚೆಲುವೆಯೊಡನೆ ಸ್ನೇಹ ಬೆಳೆಸಿ ಬಾಳುತ್ತಿದ್ದರೆ೦ದು 
ಊರಿನಲ್ಲೆಲ್ಲ ಮಾತು. ಸ್ವಾಮಿಗಳ ಕುಮಾರರು, ಇತರರು ಈ ಮಾತನ್ನು ಎತ್ತುವಂತಿಲ್ಲ ಸಂಗತಿ 
ಸ್ವಾಮಿಗಳಿಗೆ ತಿಳಿಯಿತೋ ಇಲ್ಲವೋ ಹೇಳುವಂತಿಲ್ಲ ಈ ತಪ್ಪು ಸಂಬಂಧ ನಡೆದೇ ಬಿಟ್ಟಿತು, 
ಕುಮಾರರು ಪ್ರಮುಖರಾಗಿ ಇದ್ದೇಬಿಟ್ಟರು. 


ಆಮೇಲಿನ ದಿನದಲ್ಲಿಈ ಮಠದ ಸ್ವಾಮಿಗಳು ಅಷ್ಟರಲ್ಲೇ ದೇಹತ್ಯಾಗ ಮಾಡಿಯಾರೆ೦ದು 
ಕ೦ಡಾಗ, ಮುಂದಿನ ಸ್ಟಾಮಿ ಪಟ್ಟಕ್ಕೆ ಯಾರನ್ನು ಆರಿಸುವುದು ಎಂಬ ಪ್ರಶ್ನೆ ಬಂದು, ಸ್ವಾಮಿಗಳ 
ಪೂರ್ವಾಶ್ರಮದ ಮಗಳು ತನ್ನ ಗಂಡ ಸ್ವಾಮಿ ಆಗಬೇಕೆಂದು ಹಠ ಮಾಡಿ, ಸ್ವಾಮಿ ಅವಳ 
ಅಭೀಷ್ಟವನ್ನು ಮೀರಲಾರದೆ, ಅಳಿಯನಿಗೆ ಸಂನ್ಯಾಸ ಕೊಟ್ಟಿರು. 


ಇನ್ನೊಂದು ಪ್ರಸಂಗ, ಸಮುದಾಯದ ಸಮ್ಮತಿಯಿಂದ ಸಂನ್ಯಾಸಿ ಆಗಿ ಅದರ ಮಠದ 
ಗುರು ಆಗಿ, ಒಬ್ಬವಿದ್ದಾಂಸರು ದೇಶಯಾತ್ರೆಯಲ್ಲಿಶಿಷ್ಯರು ಕೊಟ್ಟ ಕಾಣಿಕೆಯ ಹಣಗಳನ್ನುಮಠದ 
ಲೆಕ್ಕಕ್ಕೆ ಕೊಡದೆ ತಮ್ಮ ಕೈಯಲ್ಲೆ ಉಳಿಸಿಕೊ೦ಡು ಅವುಗಳ ವೆಚ್ಚದ ವಿಷಯ ಮಠದ ನಿರ್ವಾಹಕ 
ಸಮಿತಿಗೆ ತಿಳಿಸದೆ, ದುರುಪಯೋಗ ಮಾಡಿದರು ಎ೦ದು ಸಮಿತಿಯವರ ಆಕ್ಷೇಪಣೆ. ಸಮಿತಿಯ 
ಪ್ರಮುಖರು ಬೇಡಿದರು, ಕಾಡಿದರು, ಕೂಗಿದರು ಬೈದರು. ಸ್ಥಾಮಿ ಲಕ್ಷ್ಯ ಮಾಡಲಿಲ್ಲ ಸಮಿತಿ 
ಅವರನ್ನು ಮಠದ ಒಳಕ್ಕೆ ಬಿಡುವುದಿಲ್ಲ ಎಂದಿತು. ಸ್ವಾಮಿ ಮಠವನ್ನು ಬಿಟ್ಟರು. ಬೆಂಗಳೂರಿನಲ್ಲಿ 
ಪೂರ್ವಾಶ್ರಮದ ಮಗನ ನೆರೆಯಲ್ಲಿ ಇದ್ದರು. ಸಮಿತಿಯ ಅಧ್ಯಕ್ಷರಿಗೆ ಇವರಿಗೆ ಮಧ್ಯೆ ದಿನವೂ ಕೆಟ್ಟಿ 
ಮಾತು ನಡೆಯಿತು. ಗ್ರಹಚಾರ, ಸಮಿತಿಯ ಅಧ್ಯಕ್ಷರ ಮಗ ತೀರಿಕೊಂಡ. ಸ್ವಾಮಿ, “ಪಾಪಿ, 
ಗುರುದ್ರೋಹ ಮಾಡಿದ, ದೇವರು ಶಿಕ್ಷೆ ಕೊಟ್ಟಿರು ನೋಡಿ,” ಎ೦ದರು. 


ಒ೦ದು ಪುಣ್ಯಕ್ಷೇತ್ರ ನಾನು ಕನ್ನಡದ ಕೆಲಸಕ್ಕಾಗಿ ಅಲ್ಲಿಗೆ ಹೋಗಿದ್ದೇನೆ, ಅಲ್ಲಿ ಒಬ್ಬ 
ಸ್ವಾಮಿಗಳ ಮಾತು ಇವರು ಬಾಲಸಂನ್ಯಾಸಿಯಾಗಿ ಪೀಠಕ್ಕೆ ಬಂದಿದ್ದವರು ಊರು ಊರೇ 


ಕಂಡಂತೆ ಇವರು ಒಬ್ಬ ಹೆಂಗಸನ್ನು ಇಟ್ಟುಕೊಂಡಿದ್ದರು. ಆಕೆ ಇವರ ಮಠದ ಹಿಂದುಗಡೆಯ 
ಮನೆಯಲ್ಲೇ ವಾಸ ಮಾಡುತ್ತಿದ್ದರು. ಯಾವ ಸಂಕೋಚವೂ ಇಲ್ಲದೆ. ಮಠದ ಹಿಂದುಗಡೆಯ 
ಬಾಗಿಲಿಂದ ರಾತ್ರಿ ಮಠಕ್ಕೆ ಬಂದು ಹೋಗುವುದು ಕ್ರಮ. ಸಮುದಾಯದ ಹಿರಿಯರು, 
“ಈ ನಡತೆ ಮಠದ ಹೆಸರನ್ನು ಕೆಡಿಸುತ್ತದೆ. ದಯೆ ಮಾಡಿ ನಿಲ್ಲಿಸಿ” ಎ೦ದು ಗುರುವನ್ನು 
ಬೇಡಬೇಕು. ಇದು ಸಾಧ್ಯವೇ? 


ಬಹುದೊಡ್ಡ ಮಠದ ಒಬ್ಬ ಗುರುಗಳು ಬೆಂಗಳೂರಿನ ಅವರ ಬಿಡಾರದಿ೦ದ ಎಲ್ಲಿಗೋ 
ಹೋಗುವುದಕ್ಕೆ ವ್ರವಾಸ ಹೊರಟಿದ್ದರು. ನಾನು ದಾರಿ ನಡೆಯುತ್ತ ನಾಲ್ಕೈದು ಮೋಟಾರು ಕಾರು 
ಒಂದರ ಹಿಂದೆ ಒಂದು ನಿಂತಿರುವುದನ್ನು ನೋಡಿ ಏನು ಸಂಗತಿ ಎಂದು ವಿಚಾರಿಸಿದೆ. ಅಲ್ಲಿದ್ದ 
ಒಬ್ಬರು, ಸ್ವಾಮಿಗಳು ಪ್ರವಾಸ ಹೊರಟಿದ್ದಾರೆ, ಎಂದರು. “ಇದೇನು ನಾಲ್ಕು ಕಾರು ತುಂಬ ಜನ 
ಹೋಗುತ್ತಾರೆಯೇ ?” ಎ೦ದು ನಾನು ಕೇಳಿದೆ. ಅವರು, “ಮೊದಲನೆಯ ಕಾರಿನಲ್ಲಿ ಸ್ವಾಮಿಗಳು, 
ಹಿಂದೆ ಒಂದರಲ್ಲಿ ಅವರ ಪೂರ್ವಾಶ್ರಮದ ಪತ್ನಿಯವರು, ಇನ್ನೆರಡರಲ್ಲಿ ಮ್ಯಾನೇಜರು, ಸೇವಕರು 
ನಾಲ್ಕುಕಾರು ಬೇಕಾಗುತ್ತದೆ,” ಎ೦ದರು. 


ಬಹುದೊಡ್ಡ ಪುಣ್ಯಕ್ಷೇತ್ರ. ಅದರ ಸ್ವಾಮಿಗಳು ಒಳ್ಳೆಯವರೆಂದೇ ಹೆಸರು ಗಳಿಸಿದ್ದಾರೆ, 
ಆದರೆ ಅವರ ಹಿರಿಯ ಕುಮಾರರು ತಾನು ಸ್ವಾಮಿಗಳ ಮಗ ಎಂಬ ಕಾರಣದಿಂದ ಕ್ಷೇತ್ರದಲ್ಲಿ 
ತಾವೇ ಸ್ವಾಮಿ ಎಂಬಂತೆ ರೇಷ್ಮೆ ಜರತಾರಿ ವಸ್ತ್ರಗಳನ್ನು ಉಟ್ಟು ಹೊದೆದು ದರ್ಪದಿಂದ 
ನಡೆದಾಡುತ್ತಾರೆ. “ಸ್ವಾಮಿಗಳ ಮಗ ಎಂತ ಉಳಿದವರು ಇದನ್ನು ಒಪ್ಪಿಕೊ೦ಡು ನಡೆಯುತ್ತಿದ್ದಾರೆ” 
ಎ೦ದು ಅಲ್ಲಿಗೆ ಹೋಗಿ ಬ೦ದವನ ಮಾತು. 


ನಿನ್ನಮಗ ಹೀಗೆ ಮಾಡುತ್ತಿದ್ದಾರೆ ಎ೦ದು ಸ್ವಾಮಿಗಳಿಗೆ ಹೇಳಬೇಕೆ? ಪ್ರಾಯಶಃ ಅವರಿಗೆ 
ತಿಳಿದೇ ಇದೆ. ತಿಳಿದೂ ಸುಮ್ಮನಿದ್ದಾರೆ. 


ನಮ್ಮಸ್ಥಾಮಿಗಳಲ್ಲಿ ಕೆಲವರಿಗೆ ವ್ಯವಹಾರ ಜ್ಞಾನ ಸಾಲದು. ಇದಕ್ಕೆ ಒಂದು ಉದಾಹರಣೆ 
೧೯೨೩-೨೪ರಲ್ಲಿ ನಾನು ಮಧುಗಿರಿಯಲ್ಲಿ ಸಬ್‌ಡಿವಿಷನ್‌ ಆಫೀಸರ್‌ ಆಗಿದ್ದಾಗ ನಡೆದ ಸ೦ಗತಿ, 
ಆಗ ಅಲ್ಲಿಗೆ ದಯಮಾಡಿಸಿದ ಸ್ವಾಮಿ ಒಬ್ಬರು ಒಂದು ಯಜ್ಞವನ್ನು ನಡೆಸಿದ ರೀತಿ. ಸ್ವಾಮಿ ತನಗೆ 
ಹಣದ ಅಪೇಕ್ಷೆ ಇಲ್ಲ ಎಂದು ತೋರಿಸುವುದಕ್ಕೆ ಶಿಷ್ಕರು ತನಗೆ ಒಪ್ಪಿಸಿದ ಕಾಣಿಕೆಯ 
ನೋಟುಗಳನ್ನು ಯಜ್ಞದ ಕುಂಡದಲ್ಲಿ ಹಾಕುತ್ತಿದ್ದರ೦ತೆ. ಸ್ವಾಮಿಯನ್ನು ಹೊಗಳಿ ಭಕ್ತರೊಬ್ಬರು 
ಇದನ್ನು ನನಗೆ ಹೇಳಿದಾಗ ನಾನು, “ತನಗೆ ಹಣ ಬೇಡ ಎನ್ನುವುದನ್ನು ತೋರಿಸುವುದಕ್ಕೆ 


ಇದಕ್ಕಿಂತ ಒಳ್ಳೆಯ ದಾರಿ ಹತ್ತು ಇದೆ. ಮಧುಗಿರಿಯಲ್ಲಿ ತಕ್ಕಷ್ಟು ಜನ ಬಡವರು ಇದ್ದಾರೆ. ಸ್ವಾಮಿಗಳ 
ದರ್ಶನಕ್ಕೆಂದು ಬರುವ ಜನರಲ್ಲೇ ಹಲವರು ತಕ್ಕಷ್ಟು ಬಡವರೇ ಇರಬೇಕು. ಬೆಂಕಿಗೆ ಹಾಕುವ 
ನೋಟುಗಳನ್ನು ಈ ಬಡವರಿಗೆ ಕೊಟ್ಟು ಎರಡು ಹೊತ್ತು ಚೆನ್ನಾಗಿ ಊಟಮಾಡಿ, ಬಟ್ಟೆ ಬರೆ 
ಕೊಂಡುಕೊಳ್ಳಿರಿ, ಎ೦ದು ಹತ್ತು ಜನಕ್ಕೆ ಹಂಚಿದ್ದರೆ ಚೆನ್ನ ಆಗುತ್ತಿತ್ತು ನೋಟನ್ನು ಸುಟ್ಟರೆ 
ಸರಕಾರಕ್ಕೆ ಕಾಸು ಉಳಿಸಿದಂತೆ ಆದೀತು ಅಷ್ಟೇ. ಸರಕಾರ ಬಡ ಅಲ್ಲ ಸ್ವಾಮಿಗಳ ಔದಾರ್ಯ 
ವ್ಯರ್ಥ ಆಗುತ್ತಿದೆ,” ಎ೦ದೆನು. ನಾನು ಸ್ಥಾಮಿಗಳ ಬಳಿಗೆ ಹೋಗಲಿಲ್ಲ ನನ್ನ ಅಭಿಪ್ರಾಯವನ್ನು 
ತಿಳಿಸುವ ಸಂದರ್ಭ ಇರಲಿಲ್ಲ ಸ್ವಾಮಿಗಳು ಮಧುಗಿರಿಯಲ್ಲಿ ೧೫-೨೦ ದಿನ ಇದ್ದರೆಂದು 
ತೋರುತ್ತದೆ. ಇದ್ದಷ್ಟು ದಿನವೂ ಸರಕಾರದ ನೋಟುಗಳನ್ನು ಹೀಗೆ ವ್ಯರ್ಥವಾಗಿ ಸುಟ್ಟು ತೃಪ್ತಿ 
ಕಂಡರು. 


ಯಜ್ಞಗಳ ಮಾತಿಗೆ ಇಲ್ಲಿ ಒ೦ದು ಸ೦ಗತಿಯನ್ನು ಅರಿಕೆ ಮಾಡಬಹುದು. ಈಗ ಹಲವು 
ವರ್ಷಗಳ ಹಿಂದೆ, ಬೆಂಗಳೂರಿಗೆ ಬೇಟಿ ನಾರಾಯಣ ಸದ್ಗುರು ಎಂಬ ಗುರುಗಳು 
ದಯಮಾಡಿಸಿದರು. ಅವರು ಯಾವುದೋ ಒಂದು ಒಳ್ಳೆಯ ಉದ್ದೇಶದಿಂದ ಒಂದು 
ಮಹಾಯಜ್ಞವನ್ನು ನಡೆಸಿದರು. ಆಸ್ತಿಕ ಮಹಾಜನರ ನೆರವನ್ನು ಅಪೇಕ್ಷಿಸಿದರು. ನೆರವು ತಕ್ಕಷ್ಟು 
ಬಂದಿತು. ಸ್ವಾಮಿ ಯಜ್ಞ ಶಾಲೆ ಒಂದನ್ನು ನಿರ್ಮಿಸಲು ಏರ್ಪಡಿಸಿ ಯಜ್ಞವನ್ನು ಆರಂಭಿಸಿದರು. 
ನಾನು ಕೇಳಿದ್ದರಲ್ಲಿ ಮಹಾಯಜ್ಞದ ಕ್ರಮ ಹೀಗಿತ್ತು. ನಾಲ್ಕೋ, ಐದೋ, ತಕ್ಕಷ್ಟು ಉದ್ದದ, ತಕ್ಕಷ್ಟೇ 
ಆಳದ ಹೊಂಡಗಳಲ್ಲಿ ಹೋಮ ನಡೆಯಬೇಕು. ಒಂದೊಂದು ಹೊಂಡದ ಬದಿಗೆ ಹತ್ತೋ 
ಇಪ್ಪತ್ತೋ ಬ್ರಾಹ್ಮಣರು ಕುಳಿತು, ಒ೦ದು ಮಂತ್ರವನ್ನು ಜಪಿಸಿ ಒ೦ದು ಚಮಚ ತುಪ್ಪವನ್ನು ಆಗ್ಗಿಗೆ 
ಅರ್ಪಿಸಬೇಕು. ಇದು ಎಷ್ಟೋ ಲಕ್ಷ ಬಾರಿ ಆಗಬೇಕು. ಯಜ್ಞದ ಆರಂಭ ಚೆನ್ನಾಗಿಯೇ ಇತ್ತಂತೆ. 
ಸ್ವಾಮಿಗಳಿಗೆ ದೇಹದಲ್ಲಿ ಏನೋ ಬಾಧೆ. ಆದರೂ ಅವರು ಸ್ವತಃ ನಿಂತು ಆರಂಭವನ್ನು 
ನಡೆಸಿಕೂಟ್ವಿರು. ಮು೦ದರಿಸಿ ಎ೦ದು ಅಪ್ಪಣೆ ಮಾಡಿ ಬಿಡಾರಕ್ಕೆ ಹೋದರು. 


ನಾನು ಕೇಳಿದ್ದರಲ್ಲಿಮೊದಲ ದಿನ ಯಜ್ಞ ಚೆನ್ನಾಗಿಯೇ ನಡೆಯಿತು. ಹೊ೦ಡಗಳಲ್ಲಿಉರಿ 
ಕಾಣುತ್ತಿತ್ತು. ಹಾಕಿದ ತುಪ್ಪ ಹೊಗೆಯಾಗಿ ಯಜ್ಞಮ೦ಟಪವನ್ನು ತುಂಬಿತು. ಎರಡನೆಯ ದಿವಸ 
ಜ್ಞಾಲೆಗಳು ಕಡಮೆಯಾದವು. ಅರ್ಪಿಸಿದ ತುಪ್ಪ ಎಲ್ಲ ಉರಿಯಲಿಲ್ಲ ಮಂತ್ರಗಳ ಉಚ್ಚಾರಣೆಯೂ 
ಮೊದಲ ದಿನದ ಧ್ವನಿಯಲ್ಲಿ ಆ ಶ್ರದ್ದೆಯಿಂದ ಅಷ್ಟು ಸ್ಪಷ್ಟವಾಗಿ ಕೇಳಿಸಲಿಲ್ಲ. ಹೀಗಾಗಿ ನಾಲ್ಕನೆಯ 


ದಿನದ ವೇಳೆಗೆ ಹೇಳುವಷ್ಟು ಜನ ಹೇಗೋ ಮಂತ್ರ ಹೇಳಿ, ತುಪ್ಪವನ್ನುಹುಯ್ದದ್ದುಕೆ೦ಡವೇ ಇಲ್ಲದ 
ಹೊಂಡಗಳಿಗೆ. ಇದನ್ನುನೋಡಿದ ಯಾರೋ. “ಇದು ಅವಲಕ್ಷಣ, ಇದರಿಂದ ಗುರುಗಳ ಉದ್ದೇಶ 


ಸಿದ್ದಿಸುವುದಿಲ್ಲ ಅದಕ್ಕೆ ಪ್ರತಿಯಾಗಿ ಏನೋ ಅನರ್ಥ ಸಂಭವಿಸುತ್ತದೆ” ಎಂದರಂತೆ. ಅದಕ್ಕೆ 
ತಕ್ಕಂತೆ ಆ ನಾಲ್ಕು ದಿನಗಳಲ್ಲಿ ಸ್ವಾಮಿಗಳ ಆರೋಗ್ಯ ಮತ್ತಷ್ಟು ಕೆಡುತ್ತ ಹೋಯಿತು. ಕೊನೆಯ 
ದಿವಸ ಆವರು ಸಮಾಧಿಸ್ಥರಾದರು, ಎಂದರೆ ತೀರಿಕೊಂಡರು. ಯಜ್ಞದ ಮಾತು ಎತ್ತಲೋ 
ಹೋಯಿತು. ಸ್ಥಾಮಿಗಳ ದೇಹವನ್ನು ಒಪ್ಪಮಾಡುವ ಕರ್ತವ್ಯ ದೊಡ್ಡದಾಯಿತು. ಯಜ್ಞದ 
ಸಲುವಾಗಿ ಸೇರಿಸಿದ ಹಣದಲ್ಲಿ ಉಳಿದ ಹಣದಿ೦ದಲೋ, ಇಲ್ಲ ಮತ್ತೆ ಸೇರಿಸಿದ ಬೇರೆ 
ಹಣದಿ೦ದಲೋ ಈ ಕರ್ತವ್ಯವನ್ನು ಭಕ್ತಮ೦ಡಲಿ ದುಃಖಪಡುತ್ತ ಗುರುಗಳ ವಿಷಯದ 
ಗೌರವದಿಂದ ಯುಕ್ತರೀತಿಯಲ್ಲಿ ನೆರವೇರಿಸಿತು. ಈಗಲೂ ಕೆಂಪಾಂಬುಧಿ ಕೆರೆಯ ದಕ್ಷಿಣದ 
ಅಂಚಿನ ಮಾರ್ಗದಲ್ಲಿಸದ್ಗುರುಗಳ ಸಮಾಧಿ ಸ್ಥಾನ ಇದೆ. 


ಸ್ವಾಮಿಗಳಾದವರು ತಮ್ಮ ಸ್ಥಾನಕ್ಕೆ ತಕ್ಕಂತೆ ನಡೆದುಕೊಳ್ಳದೆ ಜನರಲ್ಲಿ ಬೇಸರ 
ಮೂಡಿಸಿದ ಒಂದು ಸಂದರ್ಭ ನಾನು ಕಂಡುದನ್ನು ಇಲ್ಲಿ ಹೇಳಬಹುದು. ಶೃಂಗೇರಿ ಮಠದ 
ಒ೦ದು ಶಾಖೆಯಾಗಿ ಕೂಡಲಿ ಶೃಂಗೇರಿ ಮಠ ಎಂಬ ಹೆಸರಿನಿಂದ ಚಿತ್ರದುರ್ಗದಲ್ಲಿ ಒ೦ದು ಮಠ 
ಇದೆಯಷ್ಟೆ. ಇದರ ಒಬ್ಬಗುರು ಎಷ್ಟೋ ವರ್ಷದ ಹಿಂದೆ ಉತ್ತರಕ್ಕೆ ಯಾತ್ರೆ ಹೋದರಂತೆ. ಎಷ್ಟೋ 
ವರ್ಷ ಕಳೆಯಿತು ; ಅವರು ಹಿಂದಕ್ಕೆ ಬರಲಿಲ್ಲ. ಶಿಷ್ಯರು ಹೊಸ ಸ್ಥಾಮಿ ಒಬ್ಬರನ್ನು ಪೀಠದಲ್ಲಿ 
ಕುಳ್ಳಿರಿಸಿದರು. ಕೆಲವು ವರ್ಷ ಕಳೆದು ಹಿ೦ದಿನ ಸ್ವಾಮಿ ಮರಳಿ ಬ೦ದರು. “ಪೀಠ ನನ್ನದು, ಇದನ್ನು 
ನನಗೆ ಬಿಡು ಎ೦ದು ಹೊಸ ಸ್ವಾಮಿಗೆ ಹೇಳಿದರು. ಹೊಸ ಸ್ವಾಮಿ, “ನಾನು ಸ್ವಾಮಿ ಆದುದು 
ಆಯಿತಲ್ಲ ಪೀಠವನ್ನು ಬಿಟ್ಟು ನಾನು ಏನು ಮಾಡುವುದು, ನೀವೂ ಜೊತೆಗೆ ಇರಿ” ಎ೦ದರು. 
ಹಿರಿಯರಿಗೆ ಇದು ಸಾಕು ಎನ್ನಿಸಲಿಲ್ಪ ಅವರು ಹೊಸ ಸ್ವಾಮಿ ಎಲ್ಲಿಗೆ ಹೋದರೆ ಅಲ್ಲಿಗೆ ತಾವೂ 
ಹೋಗಿ, ಅವರನ್ನು ಯಾರೋ ಭಿಕ್ಷಗೆ ಕರೆದರೆ ಅವರ ಮನೆಗಳಿಗೆಲ್ಲ ಹೋಗಿ, “ಅವರು 
ಸ್ವಾಮಿಯಲ್ಲ ನಾನೇ ಸ್ವಾಮಿ, ಭಿಕ್ಷೆ ನನಗೆ ನಡೆಸಿ” ಎ೦ದು ಹೇಳುತ್ತಾ, “ನಡೆಸದಿದ್ದರೆ ಶಾಪ 
ಕೊಡುತ್ತೇನೆ” ಎಂದು ಹೆದರಿಸುತ್ತಾ ನಡೆದರು. ನಾನು ಧಾರವಾಡಕ್ಕೆ ಒಮ್ಮ ಹೋಗಿದ್ದಾಗ 
ಸ್ವಾಮಿಗಳ ಈ ವಾದ ನಡೆಯುತ್ತಿತ್ತು ಜನ ಯಾವ ಸ್ಥಾಮಿಗೂ ಮನಸ್ಸು ಕೆಡದಂತೆ ಇಬ್ಬರನ್ನೂ 
ಹೇಗೋ ಉಪಾಯವಾಗಿ ನೋಡಿಕೊಳ್ಳುತ್ತಿದ್ದರು. 


ಕೂಡಲಿಯ ಇತ್ತೀಚಿನ ಸ್ವಾಮಿಗಳ ದುರಂತದ ಕಥೆ ನಮ್ಮ ಜನಕ್ಕೆ ತಿಳಿದೇ ಇದೆ. 
ಸ್ವಾಮಿಯ ಅಪ್ಪಣೆಯಿ೦ದ ಅವರ ಮಠದ ಕಟ್ಟಡದಲ್ಲಿ ಯಾರೋ ದುಷ್ಟರು ಕಳ್ಳ ನೋಟುಗಳನ್ನು 
ಅಚ್ಚುಮಾಡಿಸಿ ಚಲಾವಣೆಗೆ ತಂದರು ಎ೦ಬ ಅರೋಪ ಬಂದು ಸ್ವಾಮಿಗಳು ಒಂದು ಕೋರ್ಟಿನ 
ಎದುರಲ್ಲಿ ಒಬ್ಬ ಅಪರಾಧಿಯಾಗಿ ನಿಲ್ಲಬೇಕಾಯಿತು. ಮೊದಲ ಕೋರ್ಟಿನಲ್ಲಿ ಮ್ಯಾಜಿಸ್ಟ್ರೇಟರು 


ಇವರು ಅಪರಾಧಿ ಅಲ್ಲಎ೦ದು ತೀರ್ಪು ಕೊಟ್ಟರು. ಇದನ್ನು ಒಪ್ಪದೆ ಸರಕಾರ ಮೇಲಿನ ಕೋರ್ಟಿಗೆ 
ದೂರು ಹೊತ್ತಿತು. ಅಲ್ಲ ವಿಚಾರಣೆ ಮುಗಿಯುವ ಮೊದಲಲ್ಲೇ ಸ್ವಾಮಿ ತೀರಿಕೊಂಡರು. ಪ್ರಾಣ 
ಕಳೆದುಕೊ೦ಡರು ಎನ್ನುವುದು ಕೆಲವರ ತಿಳುವಳಿಕೆ. ಇದು ಸಾಧ್ಯ. ಹೀಗಲ್ಲದೆ ಯಾವುದೋ 
ವ್ಯಾಧಿಯಿಂದ ತೀರಿಕೊಂಡರು ಎನ್ನುವುದೂ ಸಾಧ್ಯ. ಆದರೆ ಇದು ಮುಖ್ಯವಲ್ಪ ಜನತೆಯಲ್ಲಿ 
ನೀತಿಯನ್ನು ಪೋಷಿಸಬೇಕಾದ ಸ೦ಸ್ಥೆಯ ಪ್ರಮುಖರ ಆಶ್ರಯದಲ್ಲಿ ನೀತಿಬಾಹಿರರಾದ ದುಷ್ಟರು 
ತೆಮ್ಮು ಅಕೃತ್ಯವನ್ನು ನಡೆಸುವುದು ಸಾಧ್ಯವಾಯಿತಲ್ವಾ ಇದು ನಮ್ಮ ಧರ್ಮಸಂಸ್ಥೆಗಳ ಕೀರ್ತಿಗೆ 
ಕಳಂಕವನ್ನು ತಂದಿತು. ಇದು ದುಃಖದ ಸಂಗತಿ. 


ಗುರುಪೀಠಗಳ ನಮ್ಮ ಹಿರಿಯರು ತಮ್ಮ ಮಾತಿನಲ್ಲಿ ತುಂಬ ಎಚ್ಚರವಹಿಸಬೇಕು, 
ಎನ್ನುವುದನ್ನು ಸ್ಥಾಪಿಸುವ ಇನ್ನೊಂದು ಸಂಗತಿಯನ್ನು ಇಲ್ಲಿ ಹೇಳಬೇಕು ಮಾಧ್ವ ಗುರುಪೀಠದಲ್ಲಿ 
ಒಂದರ ಸ್ಥಾಮಿಗಳಾದವರು ಮೈಸೂರಲ್ಲಿ ಕೆಲವು ವರ್ಷಗಳ ಹಿಂದೆ ಭಾಷಣ ಮಾಡುತ್ತ 
“ಶ್ರೀರಾಮ ರಾವಣನನ್ನು ಸ೦ಹರಿಸಿದಾಗ ಈಶ್ವರದೇವರು ಯುದ್ಧರಂಗಕ್ಕೆ ಬಂದು, `ನೀನು ನನ್ನ 
ಭಕ್ತನನ್ನು ಕೊ೦ದಿದ್ದೀಯೆ, ನಾನು ನಿನಗೆ ಶಿಕ್ಷೆ ಮಾಡಬೇಕು, ಬಾ, ನನ್ನೊಡನೆ ಕಾದು,' ಎ೦ದನು. 
ರಾಮ ಯುದ್ಧಕ್ಕೆ ಸಿದ್ಧನಾದ. ದೇವತೆಗಳು ಬಂದು ಈ ಜಗಳ ಬೇಡ ಎಂದು ಹೇಳಿ ಈಶ್ವರನಿಗೆ 
ಸಮಾಧಾನ ಹೇಳಿ ಕಳುಹಿಸಿಕೊಟ್ಟರು,” ಎಂದು ಹೇಳಿದರಂತೆ ಲಿ೦ಗಪ್ಪಯ್ಯ ಎಂಬ ನನ್ನ 
ಸ್ನೇಹಿತರು ಸಭೆಯಲ್ಲಿ ಇದ್ದರು. ಈ ಮಾತು ಅವರಿಗೆ ಹೊಸದು ಎನ್ನಿಸಿತು. ಆಮೇಲೆ ಒ೦ದುದಿನ 
ನನ್ನನ್ನು ಕಂಡಾಗ ಸ್ವಾಮಿಗಳ ಹೆಸರನ್ನು ಹೇಳಿ ಇವರು, “ಸ್ವಾಮಿ ಬಹಿರಂಗ ಸಭೆಯೊಂದರಲ್ಲಿ 
ಹೀಗೆ ಹೇಳಿದರು, ಕಥೆ ರಾಮಾಯಣದ ಕೊನೆಯಲ್ಲಿ ಬರುತ್ತದೆಯೇ” ಎಂದು ಕೇಳಿದರು. ನಾನು 
ಇಲ್ವ ಎಂದೆ. ಜನರ ಮಧ್ಯೆ ಸಮಾಧಾನವನ್ನು ಬೆಳೆಸಬೇಕಾದ ಈ ಗುರು ವೈಷಮ್ಯವನ್ನು ಬೆಳೆಸುವ 
ಇಂಥ ಮಾತನ್ನು ಏಕೆ ಆಡಿದರು ಎಂದು ವ್ಯಥೆಪಟ್ಟಿ. ಸ್ವಲ್ಪಕಾಲದ ಬಳಿಕ ಬೆ೦ಗಳೂರಿನ ದಕ್ಷಿಣದ 
ಕೊನೆಯಲ್ಲಿ ಉಡುಪಿಯ ಪೇಜಾವರ ಮಠದ ಶ್ರೀ ಶ್ರೀಗಳವರು ಸ್ಥಾಪಿಸಿರುವ ವಿದ್ಯಾಪೀಠದ 
ಕ್ಷೇತ್ರದಲ್ಲಿ ಒ೦ದು ಸಾರ್ವಜನಿಕ ಸಭೆ. ಅದಕ್ಕೆ ನಾನೂ ಹೋಗಿದ್ದೇನೆ. ಮೈಸೂರಿನಲ್ಲಿ ಆ ಕಥೆ 
ಹೇಳಿದ ಆ ಸ್ವಾಮಿಗಳು ದೈವವಶಾತ್‌ ಸಭೆಗೆ ದಯಮಾಡಿಸಿದ್ದರು. ಮತ್ತೆ ದೈವವಶಾತ್‌ ಅವರು 
ಸಭೆಯನ್ನು ಉದ್ದೇಶಿಸಿ ಒಂದು ಭಾಷಣವನ್ನು ಮಾಡಿದರು. ಅದರಲ್ಲಿ ಅವರು ತಿಳಿಸಿದ್ದು 
ಮುಖ್ಯವಾಗಿ ಎರಡು ಸಂಗತಿ. “ಕ್ಷೀರಸಾಗರದ ಮಥನದಲ್ಲಿ ಹಾಲಾಹಲ ಉದಿಸಿದಾಗ ಶಿವ 
ಅದನ್ನು ಕುಡಿದ ಎ೦ದು ಪುರಾಣ ಹೇಳುತ್ತದೆಯಲ್ಲ ಶಿವನಿಗೆ ಆ ವಿಷವನ್ನು ಸಹಿಸುವ ಶಕ್ತಿ ಸ್ವತಃ 
ಇರಲಿಲ್ಲ. ಅವನು ವಾಯುದೇವರನ್ನು ನೆನೆದು, ಅವನ ಸಹಾಯವನ್ನು ಪಡೆದು, ಆ ವಿಷವನ್ನು 


ಸಹಿಸಿಕೊಂಡ.” ಇದು ಒಂದು ಸಂಗತಿ. “ನಮ್ಮ ಧರ್ಮದಲ್ಲಿ ಮೂರು ಸಿದ್ದಾಂತಗಳು ಇವೆಯಲ್ಲ 
ಮೂರೂ ವೇದದಿ೦ದಲೇ ಬಂದಿವೆ, ಆದ್ದರಿ೦ದ ನಾವು ಮೂರನ್ನೂ ಒಪ್ಪಿಕೊಳ್ಳುವುದು ಸರಿ 
ಎ೦ದು ಕೆಲವರು ವಾದಿಸುತ್ತಾರೆ. ಇದು ಯುಕ್ತವಲ್ಲ ಕ್ಷೀರಸಾಗರ ಮಥನದಲ್ಲಿ ಮೊದಲು 
ಹಾಲಾಹಲ ಉದಿಸಿತು. ಆಮೇಲೆ ವಾರುಣಿ, ಆಮೇಲೆ ಅಮೃತ. ಮೂರೂ ಕ್ಷೀರಸಾಗರದಿ೦ದಲೇ 
ಉದಿಸಿದವು ಎ೦ದು ಮೂರನ್ನೂ ಒಪ್ಪಿಕೊಳ್ಳೋಣವೇ? ಅದ್ವೈತ ಹಾಲಾಹಲ, ವಿಶಿಷ್ಟಾದ್ವೈತ 


ವಲಿ 


ವಾರುಿ;ದ್ವೆ ಪತಸಿದ್ದಾಂತ ಅಮೃತ ಆ ಮೂರರಲ್ಲಿ ಅಮೃತ ಹೇಗೆ ಈ ಮೂರರಲ್ಲಿಹಾಗೆಯೇ ದ್ವೈತ 
ಮಾತ್ರ ಅಂಗೀಕಾರಕ್ಕೆ ಅರ್ಹ”. ಸಭೆ ಕೇವಲ ಮಧ್ವ ಸಮುದಾಯದ ಒಂದು ಸಭೆ ಅಲ್ಲ ನನ್ನಂತೆ 
ಇತರ ಜನ ಅನೇಕರಿದ್ದರು. ಎಲ್ಲರನ್ನೂ ಉದ್ದೇಶಿಸಿ ಈ ಸ್ವಾಮಿಗಳು ಸ್ವಲ್ಪವೂ ಹಿ೦ಜರಿಯದೆ ಈ 
ಮಾತನ್ನು ಆಡಿಬಿಟ್ಟರು. ಆಡುವುದರಲ್ಲಿ ಸ್ವಲ್ಪವಾದರೂ ಸಂಕೋಚ, ಹಿಡಿತ, ಇರಲ್ಲಿಲ್ಲ 
ವಿಶಿಷ್ಟಾದ್ವೈತವನ್ನುಹಳಿದರು ಎಂದಲ್ಲ ಸಮರಸವನ್ನುಬೆಳೆಸಬೇಕಾದ ಹಿರಿಯರು ವೈಷಮ್ಯವನ್ನು 


ಬಿತ್ತುತ್ತಿದ್ದಾರಲ್ಲಎ೦ದು ನಾನು ಮತ್ತೆ ವ್ಯಥೆಪಟ್ಟಿನು. 


ಮಠಗಳ ಶ್ರೇಷ್ಠತೆ 


ನಮ್ಮ ಸಂಪ್ರದಾಯದಲ್ಲಿ ಮಠಗಳ ಪ್ರತಿಷ್ಠೆಯ ಮಾತು ಮುಂದಾಗಿ ಹಲವು ಬಾರಿ 
ಮನಸ್ತಾಪಗಳು ಉಂಟಾದದ್ದು ಕಂಡಿದೆ. ನಮ್ಮ ಶೃಂಗೇರಿ ಮಠದ ಗುರುಗಳನ್ನು 'ಜಗದ್ಗುರು' 
ಎಂದು ಕರೆಯುವುದು ವಾಡಿಕೆ. ಇವರು ನಮ್ಮನಗರಗಳಿಗೆ ದಯಮಾಡಿಸಿದಾಗ ಅಡ್ಡಪಲ್ಲಕ್ಕಿಯಲ್ಲಿ 
ಕುಳಿತು ಮೆರವಣಿಗೆ ಹೋಗುವುದು ಒ೦ದು ಕ್ರಮ. ಬೀದಿಯಲ್ಲಿ ಹೋಗುತ್ತ ಅಡ್ಡಪಲ್ಲಕ್ಕಿಯಲ್ಲಿ 
ಹೋಗುವುದು ಒಂದು ವಿಶಿಷ್ಟ ಅಧಿಕಾರ ಎನ್ನುವುದು ಸಾಮಾನ್ಯ ಭಾವನೆ. ಈಚೆಗೆ ವೀರಶೈವ 
ಮಠಗಳು ಹಲವು ತಮ್ಮಗುರುಗಳನ್ನು ಸಹ ಜಗದ್ಗುರುಗಳೆ೦ದು ಕರೆಯುವುದು ಕಾಣುತ್ತದೆ. ಈ 
ಗುರುಗಳೂ ಅಡ್ಡಪಲ್ಲಕ್ಕಿಯಲ್ಲಿಕುಳಿತು ಮೆರವಣಿಗೆ ಹೋಗಿದ್ದಾರೆ. ಒಬ್ಬರಿಗೆ ದೊರೆತ ಮರ್ಯಾದೆ 
ಇನ್ನೊಬ್ಬರಿಗೆ ದೊರಕಲಿಲ್ಲ ಎನ್ನುವ ಅತೃಪ್ತಿಗೆ ಎಡೆಕೊಡದೆ ನಮ್ಮ ಸಮಾಜದ ಎಲ್ಲ 
ಸಮುದಾಯಗಳ ಗುರುಗಳೂ ತಾವು ನಗರಗಳಿಗೆ ಬಂದಾಗ ಹೀಗೆ ಮೆರವಣಿಗೆಯನ್ನು 
ನಡೆಸುವುದು ತು೦ಬ ಯುಕ್ತ ಇರುತ್ತ 'ಗುರುಗಳು ಜಗದ್ಗುರು' ಎ೦ದು ಹೇಳುವ ಮಾತಿನ 
ಅರ್ಥವನ್ನು ನಾವು ಗ್ರಹಿಸುವುದು ಒಳ್ಳೆಯದು. ಕ್ರೀಸ್ತ ಧರ್ಮದಲ್ಲಿ ಮೂಲಪ೦ಗಡ ಆದ 
ಕ್ಯಾಥೊಲಿಕ್‌ ಸಮುದಾಯದಲ್ಲಿ ರೋಮ್‌ ನಗರದ ಕೇ೦ದ್ರ ಮಠದ ಗುರು ಆದ ಪೋಪ್‌ 
ಪ್ರಪಂಚದ ಎಲ್ಲ ರೋಮನ್‌ ಕ್ಯಾಥೊಲಿಕ್‌ ಕ್ರೈಸ್ತ ಜನರಿಗೆ ಏಕೈಕ ವರಿಷ್ಠ ಗುರು. ಕ್ರೈಸ್ತ 


ks SR) 


ಧರ್ಮದಲ್ಲಿಯೇ ಕ್ಯಾಥೋಲಿಕ್‌ ಸಮುದಾಯಕ್ಕೆ ಪ್ರತಿಪಕ್ಷ ಆದ ಪ್ರಾಟೆಸ್ಟೆಂಟ್‌ ಶಾಖೆಯಲ್ಲಿ 
ಪ್ರಪಂಚದ ಎಲ್ಲ ಪ್ರಾಟಿಸ್ಟೆಂಟರಿಗೆ ಕೇಂದ್ರ ಗುರು ಆದ ಒಬ್ಬ ಗುರು ಇಲ್ಲ. ಪೋಪ್‌ ಗುರು ಸಹ 
ಒಂದು ಮಿತಿಯ ರೀತಿಯಲ್ಲಿಹೊರತು “ಜಗದ್ಗುರು” ಅಲ್ಲ. ಪ್ರಪಂಚದ ಬೇರೆ ಧರ್ಮಗಳ ಯಾವ 
ಗುರುವಿಗೂ ಜಗದ್ಗುರು ಶಬ್ದ ಇಷ್ಟು ಮಟ್ಟಿಗೂ ಅನ್ವಯಿಸುವುದಿಲ್ಲ ಶೃಂಗೇರಿ ಮಠದ ಗುರುಗಳು 
ಕೂಡ ಸನಾತನ ಧರ್ಮದ ಅನುಯಾಯಿಗಳಲ್ಲಿ ಬಹುಸಂಖ್ಯೆಯ ಜನಕ್ಕೆ ಕೇಂದ್ರ ಗುರು 
ಎನ್ನಲಾಗುವುದಿಲ್ಲ. ನಮ್ಮ ಗುರುಗಳಲ್ಲಿ ಇತರ ವಿಷಯಕ್ಕೆ ಇದೇ ಮಾತು ಸಲ್ಲುತ್ತದೆ. ಜಗತ್ತಿನಲ್ಲಿ 
ಒಂದು ಸಣ್ಣ ಭಾಗ ಆದ ಭರತವರ್ಷದಲ್ಲಿ ವಾಸಮಾಡುವ ಜನರಲ್ಲಿ ಬಹುಸ೦ಖ್ಯೆಯದಾದರೂ 
ಒಂದು ಭಾಗ ಮಾತ್ರ ಆದ ಹಿಂದೂ ಸಮಾಜದಲ್ಲಿ ಜೈನ ಬೌದ್ಧ ಸಿಖ್‌ ಸಮುದಾಯಗಳನ್ನು ಬಿಟ್ಟು 
ಉಳಿದ ಭಾಗದಲ್ಲಿ ಎಷ್ಟೇ ದೊಡ್ಡಭಾಗಕ್ಕೆ ಕೇ೦ದ್ರ ಗುರು ಆದರೂ ಅವರಿಗೆ ಜಗದ್ಗುರು ಶಬ್ದ 
ಅನ್ಹಯಿಸಲಾರದು. ಈಗ ಈ ಶಬ್ದವನ್ನು ಬಳಸುವ ಗೃಹಸ್ಥರು, ಪೂಜ್ಯರಾದ ನಮ್ಮ ಗುರುಗಳು, 
ಇದನ್ನು ಮನಸ್ಸಿಗೆ ತಂದುಕೊಂಡು ಇನ್ನು ಮುಂದೆ ಈ ಹೆಸರು ಬೇಡ ಎಂದು ಅಪ್ಪಣೆ ಕೊಟ್ಟರೆ 
ಈಗ ಹೆಸರನ್ನುಬಳಸುತ್ತಿರುವ ಹಲವು ಮರಗಳ ಮಧ್ಯದ ವಿರಸ ಕೊನೆಗೊ೦ಡೀತು. 


ಈ ಸ೦ದರ್ಭದಲ್ಲಿ ಜಗತ್‌ ಶಬ್ದದ ಅರ್ಥವನ್ನು ಕುರಿತೇ ಒ೦ದು ವಿವೇಚನೆ ಇದೆ. ನಮ್ಮ 
ಮಲೆನಾಡು ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಹದಿನಾಲ್ಕು ಗ್ರಾಮಗಳ ಸಮುದಾಯವನ್ನು ಜಗತ್‌ ಎ೦ದು 
ಕರೆಯುವ ವಾಡಿಕೆ. ನಮ್ಮ ರಾಜರ ಆಡಳಿತದಲ್ಲಿ ಜಗತ್ತು ಎನ್ನುವುದು ಈಗ ನಾವು ಒ೦ದು 
ಹೋಬಳಿ ಎ೦ದು ಕರೆಯುವ ಗ್ರಾಮ ಸಮುದಾಯದ ಹೆಸರು. ಮಲೆನಾಡಿನಲ್ಲಿ ಇದರಂತೆ 
ವಾಡಿಕೆಯಲ್ಲಿರುವ ಇನ್ನೊಂದು ಪದ ಸೀಮೆ ಲಕ್ಕದ ಸೀಮೆ, ಬೆಳವಾಡಿ ಸೀಮೆ, ಇತ್ಯಾದಿ. ಶೃಂಗೇರಿ 
ಇಂಥ ಹದಿನಾಲ್ಕು ಗ್ರಾಮದ ಮಧ್ಯೆ ಮುಖ್ಯ ಗ್ರಾಮ. ಜಗತ್ತಿನ ಹೆಸರು ಶೃಂಗೇರಿ ಜಗತ್‌. ಜಗದ್ಗುರು 
ಎ೦ದರೆ ಆ ಜಗತ್ತಿನಲ್ಲಿವಾಸ ಮಾಡುವ ಗುರು ಎನ್ನುವುದು ಮೊದಲ ಅರ್ಥ ಆಗಿದ್ದಿರಲು ಸಾಧ್ಯ. 


ಒಂದೇ ಪ೦ಗಡದ ಸ್ವಾಮಿ ಸ್ವಾಮಿಗಳ ಮಧ್ಯದ ಸಂಬಂಧವೂ ಹೀಗೆಯೇ ತಪ್ಪು ಜಾಡಿಗೆ 
ಹೋಗಿದೆ. ಮಾಧ್ವರಲ್ಲಿ ಹಲವು ಮಠ ಇವೆ. ಇವುಗಳಲ್ಲಿ ಒಂದು ಮಠ ಮಿಕ್ಕ ಎಲ್ಲಕ್ಕಿಂತ ತಾನು 
ಶ್ರೇಷ್ಠ ಎ೦ದು ತಿಳಿದುಕೊ೦ಡಿದೆ. ಈಗ ಕೆಲವು ವರ್ಷಗಳ ಹಿಂದೆ ಬೇರೆ ಒ೦ದು ಮಠದ 
ಸ್ವಾಮಿಗಳು ಈ ಮಠದ ಸ್ವಾಮಿಗಳನ್ನು ಕಾಣಲು ಅಪೇಕ್ಷಿಸಿದಾಗ ಸ್ವಾಮಿ, ಅವಶ್ಯಕವಾಗಿ ಬನ್ನಿ 
ಎಂದು ಉತ್ತರಕೊಟ್ಟಿರು. ಆಮೇಲೆ ಶಿಷ್ಯರಲ್ಲಿ “ಆ ಸ್ವಾಮಿ ಬಂದಾಗ ಈ ಸ್ಥಾಮಿ ಎದ್ದು ಅವರನ್ನು 
ಬರಮಾಡಿಕೊಳಬೇಕೇ, ಇಲ್ಲ ಕುಳಿತಿದ್ದೇ ಬರಮಾಡಿಕೊಂಡು ಪಕ್ಕದಲ್ಲಿ ಕುಳ್ಳಿರಿಸಬೇಕೇ” ಎಂಬ 
ಪ್ರಶ್ನೆಯನ್ನು ಎತ್ತಿದರು. ಉತ್ತರ ಸುಲಭದಲ್ಲಿ ಸಿಕ್ಕಲಿಲ್ಲ. ಇದು ಜಿಜ್ಞಾಸೆಯಲ್ಲಿರುವುದು ಆ ಇನ್ನೊಬ್ಬ 


ಸ್ವಾಮಿಗಳಿಗೆ ತಿಳಿಯಿತು. ಅವರು, “ನಾವು ಬಂದು ನಿಮಗೆ ಇಷ್ಟೆಲ್ಲ ಆಯಾಸವನ್ನುಂಟು 
ಮಾಡುವುದು ಅನವಶ್ಯಕ ನಾವು ಬರುವುದಿಲ್ವ ಬಿಡಿ” ಎ೦ದು ಹೇಳಿ ಕಳುಹಿಸಿದರು. ಆಮೇಲೆ 
ಇವರು, ಎದ್ದು ನಿ೦ತು ಅವರನ್ನು ಬರಮಾಡಿಕೊಳ್ಳಬಹುದು, ಎ೦ದು ನಿರ್ಣಯವಾಯಿತು. 
ಆಮೇಲೆ ಸ್ವಾಮಿಗಳ ಸ೦ದರ್ಶನ ನಡೆಯಿತು. 


ಸುಮಾರು ಇಪ್ಪತ್ತು ವರ್ಷದ ಹಿಂದೆ ತಮಿಳುನಾಡ ವಾನಮಾಮಲೆಯ ಮಠದ ಸ್ವಾಮಿ 
ಮೈಸೂರಿಗೆ ದಯಮಾಡಿಸಿದರು. ಇವರು ತೆ೦ಗಲೆ ಸ್ವಾಮಿ ಸಂಪ್ರದಾಯ ಸ್ವಾಮಿಗಳನ್ನು ಜೀಯರ್‌ 
ಎಂದು ಕರೆಯುತ್ತದೆ. ಆಗ ಮೈಸೂರಿನ ಪರಕಾಲಮಠದಲ್ಲಿ ಸ್ವಾಮಿಯಾಗಿದ್ದವರು 
ಪೂರ್ವಾಶ್ರಮದಲ್ಲಿ ಆತ್ಮಕೂರು ರಂಗಾಚಾರ್‌ ಎಂಬ ಘನವಿದ್ದಾಂಸರು. ವಾನಮಾಮಲೈ 
ಜೀಯರೂ ಈ ಸ್ಥಾಮಿಗಳೂ ವ್ಯಾಸ೦ಗದ ದಿನಗಳಲ್ಲಿಸಹಪಾಠಿಗಳು. ತು೦ಬ ಸ್ನೇಹದಿ೦ದ ಜೊತೆಗೆ 
ಬಾಳಿದ್ದವರು. ಪರಕಾಲಮಠ ವಡಗಲೈಮಠ. ಜೀಯರ್‌ ಮೈಸೂರಿಗೆ ಬರುತ್ತಾರೆಂದು ಸ್ವಾಮಿಗಳಿಗೆ 
ತಿಳಿಯಿತು. ಪರಕಾಲ ಮಠದ ಸ್ವಾಮಿ ಆ ನಗರದಲ್ಲಿಯೇ ಇರುವವರು. ಜೀಯರ್‌ ಇದನ್ನುಬಲ್ಲರು. 
ಇಬ್ಬರಿಗೂ ಒಬ್ಬರನ್ನೊಬ್ಬರು ನೋಡಬೇಕು ಎ೦ದು ಅಪೇಕ್ಷೆ. ಇವರು ಅವರಿಗೆ, ಅವರು ಇವರಿಗೆ, 
ತಮ್ಮ ಅಪೇಕ್ಷೆಯನ್ನು ತಿಳಿಸಿದ್ದಾಯಿತು. ಮಠಕ್ಕೆ ದಯಮಾಡಿ ಎಂದು ಸ್ವಾಮಿ ಜೀಯರಿಗೆ 
ಕರೆಕೊಟ್ಟರು. ಆ ಬಳಿಕ ಶಿಷ್ಯರಲ್ಲಿ ಸ್ವಾಮಿಗಳು ಒಬ್ಬರಲ್ಲೊಬ್ಬರು ಹೇಗೆ ನಡೆದುಕೊಳ್ಳಬೇಕು ಎಂಬ 
ಪ್ರಶ್ನೆ ಮೂಡಿತು. ಇದು ಬಗೆಹರಿಯಲಿಲ್ಲ ಪ್ರಶ್ನೆ ಸ್ವಾಮಿ ಇಬ್ಬರ ಸನ್ನಿಧಿಗಳಿಗೆ ಹೋಯಿತು. ತಾವು 
ಹೇಗೆ ನಡೆದುಕೊ೦ಡರೂ ಇಬ್ಬರಿಗೂ ಸಮಾಧಾನವೇ. ಆದರೆ ಶಿಷ್ಯರ ಎರಡು ತ೦ಡವನ್ನೂ 
ಒಪ್ಪಿಸುವುದು ಹೇಗೆ? ತಂಡಗಳ ಇಷ್ಟಕ್ಕೆ ವಿರೋಧವಾಗಿ ಸಾಮಿಗಳು ನಡೆಯುವಂತಿಲ್ಲ. ಕೊನೆಗೆ 
ಎದುರೆದುರು ಬ೦ದಾಗ ಹೇಗೆ ನಡೆದುಕೊಳ್ಳಬೇಕು ಎನ್ನುವುದು ನಿರ್ಣಯಕ್ಕೆ ಬಾರದ ಕಾರಣ 
ಸ್ವಾಮಿಗಳು ಒಬ್ಬರನ್ನೊಬ್ಬರು ನೋಡಲಿಲ್ವ 


ಒಮ್ಮೆ ಶ್ರೀವೈಷ್ಣವ ಪೀಠವೊ೦ದರ ಸ್ಥಾಮಿ ಮೇಲುಕೋಟಿ ದೇವಾಲಯಕ್ಕೆ 
ದಯಮಾಡಿಸಿದರು. ಪೂಜ್ಯರು ಮತ್ತು ಸ್ವಾಮಿ ಎಂಬ ಕಾರಣದಿಂದ ಗೋಷ್ಠಿಯ ತಲೆಯಲ್ಲಿ 
ನಿ೦ತರು. ಪೂಜೆಯ ಎಲ್ಲಾ ಕ್ರಮವೂ ನಡೆಯಿತು. ತೀರ್ಥ ಕೊಡಬೇಕು. ಅರ್ಚಕರು ತೀರ್ಥದ 
ಪಾತ್ರೆಯೊಡನೆ ಗೋಷ್ಠಿಗೆ ಬಂದರು. ಅಲ್ಲಿ ಸ್ವಾಮಿಗಳ ಎದುರಲ್ಲಿ ಮೈಸೂರು ಪರಕಾಲಮಠದ 
ಪ್ರತಿನಿಧಿ ನಿಂತಿದ್ದರು. ಈ ದೇವಾಲಯದಲ್ಲಿ ಮೊದಲ ತೀರ್ಥ ಪರಕಾಲಮಠಕ್ಕೆ ಎನ್ನುವುದು ಕ್ರಮ 
ಪರಕಾಲಮಠದ ಶಿಷ್ಯರು, “ತಮ್ಮ ಪ್ರತಿನಿಧಿಗೆ ಮೊದಲ ತೀರ್ಥ, ಸ್ವಾಮಿಗಳಿಗೆ ಆಮೇಲೆ 
ಆಗಬೇಕು,” ಎಂದರು. ಸ್ವಾಮಿ ಏನು ಹೇಳಿದರೊ. ಸ್ವಾಮಿಗಳ ಶಿಷ್ಕರು, “ಸ್ವಾಮಿ ಒಂದು 


ಗುರುಪೀಠದ ಹಿರಿಯರು, ಗುರುವೇ ಪ್ರತ್ಯಕ್ಷ ಎದುರಿಗೆ ಇರುತ್ತ ಬೇರೆ ಮಠದ ಪ್ರತಿನಿಧಿ ಎಂಬ 
ಕಾರಣದಿ೦ದ ಬೇರೆ ಒಬ್ಬರಿಗೆ ಮೊದಲ ತೀರ್ಥ ಕೊಡುವುದು ಸರಿಯೇ? ಇದು ಗುರುಗಳ 
ವಿಷಯಕ್ಕೆ ಧಿಕ್ಕಾರವಲ್ಲವೆ?” ಎ೦ದು ಪ್ರಶ್ನೆ ಮಾಡಿದರು. ಇವರ ಮಾತು ಇವರದು. ಅವರ ಮಾತು 
ಅವರದು. ಎಷ್ಟು ಹೊತ್ತಾದರೂ ವಿವಾದ ಮುಗಿಯಲಿಲ್ಲ ಕೊನೆಗೆ ದೇವಸ್ಥಾನದ ಮುಖ್ಯಾಧಿಕಾರಿ, 
ಮೈಸೂರಿಗೆ ಹೇಳಿಕಳುಹಿಸಿ, ಪರಕಾಲಸ್ವಾಮಿಗಳ ಅಪ್ಪಣೆ ಪಡೆದು, ಅವರು ಹೇಳಿದಂತೆ 
ನಡೆದುಕೊಳ್ಳುತ್ತೇನೆ ಎ೦ದರು ಒಂದಾ ಕಾರಿನಲ್ಲಿ ಒಬ್ಬ ಸೇವಕನನ್ನು ಮೈಸೂರಿಗೆ ಕಳುಹಿಸಿ, 
“ಮೊದಲ ತೀರ್ಥವನ್ನು ಅತಿಥಿ ಗುರುಗಳಿಗೆ ಕೊಡಬಹುದು, ನಮ್ಮ ಪ್ರತಿನಿಧಿಗೆ ಆಮೇಲೆ 
ಕೊಡಿರಿ”, ಎಂದು ಅಲ್ಲಿಂದ ಅಪ್ಪಣೆ ಬಂದಮೇಲೆ ಅದರಂತೆ ನಡೆದರು. ಒಂದು ಕಾರು 
ಮೈಸೂರಿಗೆ ಹೋಗಿ ಹಿಂದಕ್ಕೆ ಬರುವಷ್ಟು ಹೊತ್ತೂ ಗೋಷ್ಠಿಯೆಲ್ಲ ಸುಮ್ಮನೆ ನಿಂತಿತ್ತು. ಗೋಷ್ಠಿಯ 
ಮಾತೇನು, ತಿರುನಾರಾಯಣ ದೇವರ ಮೂರ್ತಿಯೇ ಸುಮ್ಮನೆ ನಿಂತಿತ್ತು 


ಇದಿಷ್ಟೂ ಬ್ರಾಹ್ಮಣ ಗುರುಪೀಠಗಳ ಮಾತು. ಶಿವಾಚಾರದವರ ಗುರು ಪೀಠಗಳಲ್ಲಿ 
ಇಂಥವೇ ಜಗಳಗಳಿನೆ. ಸ್ಥಾಮಿಗಳಲ್ಲಿ ಕೆಲವರು ತಮ್ಮ ಸ್ಥಾನಗಳ ಗೌರವವನ್ನು ಪಾಲಿಸಿಕೊ೦ಡಿಲ್ಲ 
ಎಂಬ ಮಾತನ್ನು ಕೇಳಿದ್ದೇನೆ. ಆದರೆ ಈ ವಿಷಯದಲ್ಲಿ ನಾನು ಏನನ್ನಾದರೂ 
ಹೇಳಹೋಗುವುದಿಲ್ಲ ವೀರಶೈವರಲ್ಲಿ ಜಾಣರಾದ ಜನ ಪರಿಸ್ಥಿತಿಯನ್ನು ಬಲ್ಲವರು ಅನೇಕರು 
ಇದ್ದಾರೆ. ಅವರಲ್ಲಿ ಕೆಲವರು ಅದನ್ನು ತಮ್ಮ ಕಥೆಗಳಲ್ಲಿ ಇತರ ಬರಹಗಳಲ್ಲಿ ವರ್ಣಿಸಿಯೂ 
ಇದ್ದಾರೆ. 


ಮುಖ್ಯವಾಗಿ ನಮ್ಮಸಮಾಜ ಗ್ರಹಿಸಬೇಕಾದದ್ದು“ಸ೦ನ್ಯಾಸ ಸುಲಭವಲ್ಲ? ಎನ್ನುವುದು. 
ಈಗ ನಲವತ್ತು ವರ್ಷಗಳ ಹಿಂದೆ ಸ್ಮಾರ್ತ ಸಂಸಾರಿ ಒಬ್ಬರು ತನ್ನ ಹೆಂಡತಿ ಬೆಂಡೇಕಾಯಿ 
ಹುಳಿಯನ್ನು ಮಾಡಿ ಬಡಿಸಲಿಲ್ಲ ಎ೦ಬ ಕಾರಣದಿ೦ದ ಕೋಪಿಸಿಕೊ೦ಡು ಹೊರಟುಹೋಗಿ 
ಸಂನ್ಯಾಸಿಯಾಗಿ, ಕೆಲವೇ ಕಾಲದ ಬಳಿಕ ನೆಂಟಿರ ಮನೆಯಲ್ಲಿ ಆಕೆ ಆ ಹುಳಿಯನ್ನು ಮಾಡಿ 
ಬಡಿಸಿದಾಗ ಹಟಮಾಡಿದಾತ ದೊಡ್ಡವರ ಮಾತಿಗೆ ಕಟ್ಟುಬಿದ್ದುಮತ್ತೆ ಸಂಸಾರಿಯಾದರು. ಇದನ್ನು 
ನಾನು ಕಥೆಯಾಗಿ ಬರೆದೆನು. ಅದಕ್ಕೆ 'ಸಂನ್ಯಾಸ ಅಲ್ಲದ ಸ೦ನ್ಯಾಸ' ಎಂದು ಹೆಸರುಕೊಟ್ಟಿನು. 
ಅದನ್ನು ಓದಿದ ಒಬ್ಬರು ಇದು ನಡೆದಿರಲಾರದು ಎಂಬ ಅರ್ಥದ ಒಂದು ಪತ್ರವನ್ನು ಬರೆದರು. 
ಅವರ ಶಂಕೆ ಸಹಜ, ಇರುತ್ತ ಸಂಗತಿ ನಡೆದದ್ದುದಿಟ. ನನಗೆ ಅದನ್ನುನನ್ನಲಾಯರ್‌ ಮಿತ್ರರು ಬಿ. 
ಎನ್‌. ರಾಘವಯ್ಯನವರು ಹೇಳಿದ್ದರು. ಹಿರಿಯರಾದ ಶ್ರೀ ಕುಕ್ಕೆ ಸುಬ್ರಹ್ಮಣ್ಯಶಾಸ್ತ್ರಿಗಳು ನನ್ನ 
ಸ್ನೇಹಿತರಾದ ಶ್ರೀ ತುರುವೇಕೆರೆ ವಿಠ್ಠಲ ನರಸಿ೦ಹಯ್ಯನವರಿಗೆ ಇದೇ ಸಂಗತಿಯನ್ನು 


ಹೇಳಿದ್ದರಂತೆ. ಅವರು ಸಹ ಸಂಗತಿಯನ್ನು ತಾವೂ ತಿಳಿದದ್ದುಂಟು ಎಂದು ಹೇಳಿ ಶ್ರೀ 
ರಾಘವಯ್ಯನವರ ಹೇಳಿಕೆಯನ್ನು ಸ್ಥಿರಪಡಿಸಿದರು. 


ಸಂನ್ಯಾಸಿಗಳು ತಪ್ಪಿ ನಡೆದು, ಆಶ್ರಮಕ್ಕೆ ಕೆಟ್ಟ ಹೆಸರು ಬಂದಿರುವುದು ಒಮ್ಮೆ ಅಲ್ಪ ಇಮ್ಮೆ 
ಇಲ್ಲ. ಇದು ತೀರ ಇಂದಿನ ಮಾತೂ ಅಲ್ಪ ಈ ವಿಷಯ ವಚನಗಳಲ್ಲಿ ಕಾಣುತ್ತದೆ. 
ನಿಷ್ಠುರವಾದಿಯಾಗಿದ್ದ ಚೆನ್ನಬಸವಣ್ಣನವರು ಆ ಹೊತ್ತಿನ ಜೀವನವನ್ನು ನೋಡಿ, “ನಿರಿ 
ಸೋಕಿದೊಡ ಯತಿ ಇಲ್ವ” ಎಂದರು. ಆಶ್ರಯ ಇರಲೇಬೇಕು ಎನ್ನುವವರು ಈ ನಿತ್ಯಸತ್ಯವನ್ನು 
ಮನಸ್ಸಿನಲ್ಲಿ ಇಟ್ಟುಕೊ೦ಡು ಆಶ್ರಮ ಸ್ವೀಕಾರವನ್ನು ಕುರಿತು ಯುಕ್ತವಾದ ಕ್ರಮಗಳನ್ನು 
ನಿಯಮಿಸಬೇಕು. 


ಗುರುಗಳಿಗೆ ಶಿಷ್ಯ ಮನೆತನಗಳು ಕೊಡಬೇಕಾದ ಕಾಣಿಕೆಯ ವಿಷಯ ಒಮ್ಮೆ ಚರ್ಚೆಗೆ 
ಬಂದದ್ದು ನನಗೆ ಜ್ಞಾಪಕವಿದೆ. ಆ ಬಾರಿ ಸ್ವಾಮಿ ಬೆಂಗಳೂರಿಗೆ ಬಂದಾಗ ಮಠಮುದ್ರೆಯ 
ಹಿರಿಯರು ಸರಕಾರದ ಅಧಿಕಾರದಲ್ಲಿರುವ ಶಿಷ್ಯರು ಸ್ವಾಮಿಗಳಿಗೆ ಒಂದು ತಿಂಗಳ ಸಂಬಳವನ್ನು 
ಒಪ್ಪಿಸಿಬಿಡಬೇಕು ಎ೦ದು ಒಬ್ಬೊಬ್ಬರಿಗೂ ತಿಳಿಸಿದರಂತೆ ಕಡಮೆ ಸಂಬಳದ ಜನಕ್ಕಾದರೂ 
ಇದುಕಷ್ಟವೇ. ಇದರ ಮೇಲೆ ಸ೦ಬಳಕ್ಕೂ ಶಿಷ್ಯತನಕ್ಕೂ ಏನೂ ಸಂಬಂಧ ಇಲ್ಲ. ಶಿಷ್ಯರಲ್ಲಿ 
ಒಬ್ಬೊಬ್ಬರನ್ನು ಕುರಿತೂ ಅವರ ವರ್ಷದ ವರಮಾನ, ಅದರ ಹನ್ನೆರಡನೇ ಒ೦ದು ಭಾಗ, ಎಷ್ಟು 
ಎಂದು ಸ್ವಾಮಿಗಳು ನಿರ್ಧರಿಸುವುದು ಸಾಧ್ಯವೇ? ದೊಡ್ಡ ಸಂಬಳದ ಅಧಿಕಾರಿಗಳು ಒಂದು 
ತಿಂಗಳ ಸಂಬಳವನ್ನು ಒಟ್ಟಿಗೆ ಒಪ್ಪಿಸುವುದು ಸಾಧ್ಯವೇ? ನಾನು ಕಂಡಂತೆ ಶ್ರೀ ಆರ್‌ 
ರಂಗರಾಯರು, “ಇಷ್ಟು ಹಣವನ್ನು ಸ್ವಾಮಿಗಳು ಕೇಳಬಾರದು, ನಮ್ಮಿಂದ ಆದಷ್ಟು ನಾವು 
ಒಪ್ಪಿಸುತ್ತೇವೆ, ಭಕ್ತಿಯನ್ನು ಕಾಣಿಕೆಯಿಂದ ಅಳೆಯಬೇಡಿ,” ಎ೦ದು ಬೇಡಿಕೆಯನ್ನು ಸಲ್ಲಿಸಿದರು. 
ಮಠಮುದ್ರೆಯ ಜನ ಬಡಪೆಟ್ಟಿಗೆ ಇದಕ್ಕೆ ಒಪ್ಪಲಿಲ್ಲ. “ಸ್ವಾಮಿಗಳ ಅಪ್ಪಣೆ, ಅದನ್ನು ವಿರೋಧಿಸಿ 
ಶಿಷ್ಯರು ಮಾತನಾಡುವುದೇ? ಇದು ಹೇಗೆ? ಸಲ್ಪ” ಎಂದರು. ಒಟ್ಟಿನಲ್ಲಿ ಸರಕಾರದಲ್ಲಿ ದೊಡ್ಡ 
ಅಧಿಕಾರದಲ್ಲಿದ್ದ ಒ೦ದು ಹತ್ತು ಜನ ಜೊತೆಯಾಗಿ ನಿಂತು “ಆದದ್ದಾಗಲಿ, ಈ ಒ೦ದು ತಿಂಗಳ 
ಸಂಬಳದ ಮಾತು ನಮಗೆ ಒಪ್ಪಿಗೆ ಇಲ್ಲ” ಎ೦ದು ತಿಳಿಸಿಬಿಟ್ಟಿರು. ಇದರಲ್ಲಿನನ್ನ ಹಿರಿಯ ಮಿತ್ರರು. 
ನವರತ್ನ ರಾಮರಾಯರೂ ಒಬ್ಬರು, ನವರತ್ನ ಮನೆತನದ ಒಬ್ಬರು ಹಿರಿಯರು ಹಿಂದೆ ಮಠದ 
ಸ್ಥಾಮಿಗಳಾಗಿದ್ದವರು. ಮಠ ಈ ಮನೆತನಕ್ಕೆ ವಿಶೇಷ ಮರ್ಯಾದೆ ತೋರಿಸುತ್ತಿತ್ತು. ಪ್ರಮುಖರಾದ 


ತಪ ದು 


ಹಲವು ಜನ ಅಡ್ಡಿ ಮಾಡಿದ್ದರಿಂದ ಸಂಬಳ ಎನ್ನುವ ಈ ಮಾತು ನಿಂತಿತು. 


ಈ ಮಠವನ್ನು ಕುರಿತು ಅಮೇಲೆ ಸ್ವಲ್ಪ ಕಾಲದಲ್ಲಿ ಜನ ಬಹಳವಾಗಿ ಹೇಳಿಕೊಂಡ 
ಒಂದು ಸಂಗತಿ ಸ್ಥಾಮಿಗಳ ಉಪದೇಶವನ್ನು ಕೇಳಿ ಒಬ್ಬ ಅಯ್ಯಂಗಾರ್‌ ತರುಣ 
ವಿಶಿಷ್ಟಾದ್ವೈತವನ್ನು ಬಿಟ್ಟು ದ್ವೈತ ಆದ ಎನ್ನುವುದು. ಇದನ್ನು ಹೇಳುವವರು ಇದು ದ್ವೈತ 
ಸಿದ್ಧಾಂತದ ಬಹು ದೊಡ್ಡಒ೦ದು ವಿಜಯ ಎಂಬಂತೆ ಮಾತನಾಡುವರು ಆ ತರುಣ ವಿಶಿಷ್ಟಾದ್ವೈತ 
ಸಿದ್ಧಾಂತವನ್ನು ಎಷ್ಟು ತಿಳಿದಿದ್ದ ದ್ವೈತ ಸಿದ್ಧಾ೦ತದಲ್ಲಿ ಎಷ್ಟನ್ನು ಗ್ರಹಿಸಿ ಇದಕ್ಕೆ ಬ೦ದಿದ್ದ ಇದು 
ಯಾರಿಗೂ ತಿಳಿಯದು. ಒ೦ದು ಕಾಲದಲ್ಲಿ ಒ೦ದು ಸಿದ್ಧಾ೦ತದ ಅನುಯಾಯಿಗಳು ಎಷ್ಟೋ ಜನ 
ಮತ್ತೊಂದು ಸಿದ್ದಾಂತವನ್ನು ಒಪ್ಪಿಕೊ೦ಡಿರಬೇಕು. ಮತ ಅಷ್ಟು ಮುಖ್ಯವಲ್ಲವಾಗಿ ಇ೦ಥ ವ್ಯಾಪಾರ 
ಈಚೆಗೆ ನಿಂತು ಹೋಗಿದೆ. ಹಿಂದೂ ಧರ್ಮವನ್ನು ಬಿಟ್ಟು ಎಷ್ಟೋ ಸಂಖ್ಯೆಯ ಜನ 
ಕ್ರೈಸ್ತರಾಗುತ್ತಿರುವ ಕಾಲದಲ್ಲಿ ಒಬ್ಬ ವಿಶಿಷ್ಟಾದ್ವೈಶಿ ದ್ವೈತಿ ಆದ ಎನ್ನುವುದು ನಮ್ಮ ಜನಕ್ಕೆ ಬಹಳ 
ಗಮನಾರ್ಹವಾದ ವ್ಯಾಪಾರ ಎ೦ದು ಕ೦ಡದ್ದು ಒ೦ದು ಸೋಜಿಗ. 


ಇಷ್ಟೆಲ್ಲ ಹೇಳಿದ ಮೇಲೆ ಒಂದು ಮಾತನ್ನು ಅವಶ್ಯ ಒಪ್ಪಿಕೊಳ್ಳಬೇಕು. ಎಷ್ಟೋಕಷ್ಟವಾದ 
ನಿಯಮಗಳನ್ನು ಸಹಿಸಿ ಕೆಲವರು ಸ್ವಾಮಿಗಳು ಶುಚಿಯಾದ ಬಾಳನ್ನು ಬಾಳಿ ಸಮಾಜದ ಕ್ಷೇಮಕ್ಕೆ 
ಸಾಧಕವಾದ ಕಾರ್ಯಕ್ರಮಗಳನ್ನು ಕೈಗೊಂಡು ನಡೆಸಿ, ಆಶ್ರಮಕ್ಕೆ ಭೂಷಣರಾಗಿ ಬೆಳಗಿದ್ದಾರೆ 
ನನಗೆ ತಿಳಿದ ಇಬ್ಬರ ಹೆಸರನ್ನುನಾನು ಹೊಗಳಬೇಕು. ಉಡುಪಿಯ ಪೇಜಾವರ ಶ್ರೀ ಶ್ರೀಗಳು, ಶ್ರೀ 
ವಿಶ್ವೇಶ್ವರತೀರ್ಥ ಶ್ರೀಪಾದಂಗಳವರು ಆದರ್ಶ ಸಂನ್ಯಾಸ ಜೀವನವನ್ನು ನಡೆಸಿ ಹಿಂದೂ 
ಸಮಾಜದ ಕ್ಷೇಮಕ್ಕಾಗಿ ಅಮೂಲ್ಯಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಸಿದ್ಧಗಂಗೆಯ ಶ್ರೀ ಶಿವಕುಮಾರ 
ಸ್ಥಾಮಿಗಳವರು ಶಿಷ್ಯರ ಜೀವನದಲ್ಲಿ ಪ್ರಭಾವವಂತರಾಗಿ ಬೆಳೆದು ತಮ್ಮಪೀಠದವರಮಾನವನ್ನು 
ನೂರು ಪಟ್ಟು ಹೆಚ್ಚಿಸಿ ಅದನ್ನು ಶಿಷ್ಯರ ಕ್ಷೇಮಕ್ಕಾಗಿ, ಎಲ್ಲ ರೀತಿಯ ವಿದ್ಯ ನೀಡುವ ಸಂಸ್ಥೆಗಳ 
ನಿರ್ಮಾಣಕ್ಕಾಗಿ, ಬಳಸಿ ಸಂನ್ಯಾಸಿ ಸಮುದಾಯಕ್ಕೆ ಮೇಲುಪಂಕ್ತಿಯಾಗಿದ್ದಾರೆ. ಇಂಥ ಸ್ವಾಮಿಗಳು 
ಇತರರೂ ಉಂಟು ಎಂದು ಕಾಣುತ್ತದೆ, ಕೆಟ್ಟದೆನ್ನುವ ಈ ಕಾಲದಲ್ಲಿ ಸಹ ಸನಾತನ ಧರ್ಮ ಇಂಥ 
ಶ್ರೇಷ್ಠ ಪುರುಷರನ್ನು ಪಡೆದಿದೆ ಎನ್ನುವುದು ಅದು ಈಗಲೂ ಜೀವಂತವಾಗಿದೆ ಎನ್ನುವುದನ್ನು 
ಸಿದ್ಧಾ೦ತ ಮಾಡುತ್ತದೆ. 


ಇಲ್ಲಿ ಮುಖ್ಯ ವಿಷಯ ಆಶ್ರಮಗಳ ವ್ಯವಸ್ಥೆಯನ್ನು ನಿರ್ಮಿಸಿದ ಹಿರಿಯರು ಆ ವ್ಯವಸ್ಥೆ 
ಹೇಗೆ ನಡೆಯಬೇಕು ಎಂದು ಅಪೇಕ್ಷಿಸಿದರೋ ಹಾಗೆ ಅದು ತೃಪ್ತಿಕರವಾಗಿ ನಡೆಯುತ್ತಿಲ್ಲ 
ಎನ್ನುವುದು. ಇದು ವ್ಯವಸ್ಥೆ ಮಾಡಿದವರಿಗೆ ತೋಚಿರಲಿಲ್ಲಎ೦ದು ನಾವು ಎಜಿಸಬೇಕಾಗಿಲ್ಲ ಬುದ್ಧ 
ಗುರು ಆರಂಭದಲ್ಲಿ ಬೌದ್ಧದೀಕ್ಷೆ ಪುರುಷನಿಗೆ ಮಾತ್ರ ಕೊಡತಕ್ಕದ್ದುಎಂದು ನಿರ್ಧರಿಸಿದ್ದು ತಾಯಿ 


ಬೇಡಿಕೊ೦ಡ ಕಾರಣ ಸ್ತ್ರೀಯರಿಗೂ ಕೂಡಬಹುದು ಎ೦ದು ಒಪ್ಪಿದ್ದು ಇತಿಹಾಸ. ಒಪ್ಪಿಗೆ ಕೊಡುತ್ತ 
ಗುರು, “ಪುರುಷರಿಗೆ ಮಾತ್ರ ದೀಕ್ಷೆ ಆಗಿದ್ದರೆ ಧರ್ಮ ಒ೦ದು ಯುಗ ನಡೆಯಬಹುದಾಗಿತ್ತು 
ಸ್ತ್ರೀಯರಿಗೂ ಕೊಡಬಹುದು ಎ೦ದುದರಿ೦ದ ಅದರ ಆಯುಸ್ಸು ಅರ್ಥ ಆಯಿತ್ತು” ಎಂದದ್ದೂ 
ಇತಿಹಾಸವೇ ಮನುಷ್ಯರ ಸ್ವಭಾವವನ್ನು ತಕ್ಕಷ್ಟು ಬಲ್ಲ ಯಾರಾದರೂ ಇದು ಸಹಜ ಎಂದು 
ಒಪ್ಪುವರು. ನೂರು ಜನ ಭಿಕ್ಷುಗಳಲ್ಲಿ ಒಬ್ಬ ಮನಸ್ಸು ಸೋತರೂ, ನೂರು ಜನ ಭಿಕ್ಷುಣಿಯರಲ್ಲಿ 
ಒಬ್ಬಳ ಮನಸ್ಸುಸೋತರೂ ಆಶ್ರಮದ ವ್ಯವಸ್ಥೆ ಕೆಟ್ಟು ಹೋಯಿತು. ಈಗಲೂ ಹಿಂದೂ ಸಮಾಜದ 
ಹಿರಿಯರು ಈ ವಿಷಯವನ್ನು ಮನಸ್ಸಿಗೆ ತ೦ದುಕೂಳ್ಳಬೇಕು. ಬಾಲಸಂನ್ಯಾಸ ಸಿದ್ಧಿಸುವುದು 
ಎಷ್ಟೋ ಸಾವಿರದಲ್ಲಿ ಒಬ್ಬರಿಗೇ ಎನ್ನುವುದನ್ನು ಗ್ರಹಿಸಿ, ಇಂಥ ಸಂನ್ಯಾಸವನ್ನು ಕೊಡುವುದು 
ಕೂಡದು ಎಂದು ನಿರ್ಣಯಿಸುವುದು ಕ್ಷೇಮವಾದೀತು. ಲಕ್ಷದಲ್ಲಿ ಒಬ್ಬರು ಆದಿಶಂಕರರಂತೆ 
ತಾವೇ ಬಾಲ್ಕದಲ್ಲಿಸ೦ನ್ಯಾಸಿ ಆಗುವುದಾದರೆ ಆಗಲಿ, ಉಡುಪಿಯ ಮಠಗಳಂತೆ ಸಾಲಾಗಿ ಎಂಟು 
ಮಠಗಳಿಗೆ೦ದು ಬಾಲಕರಿಗೆ ಸಂನ್ಯಾಸ ಕೊಟ್ಟು ಗುರು ಜನರನ್ನು ನಿಯಮಿಸುವ ಇಂದಿನ 
ಏರ್ಪಾಡು ಸರಿಯಾಗಿ ನಡೆಯುವುದಿಲ್ಲ ಎನ್ನುವುದನ್ನು ಮನಗಾಣಬೇಕು. ಈಗ ಇರುವ 
ಸ್ವಾಮಿಗಳ ಮಾತನ್ನು ಹೇಳುವುದು ನನ್ನ ಕೆಲಸವಲ್ಲ. ನಾವು ಕಂಡಂತೆ ಉಡುಪಿಯ ಮಠದ 
ಸ್ವಾಮಿಗಳು ಒಬ್ಬರು ಸಂನ್ಯಾಸವನ್ನು ಸಾಧಿಸಲಾಗದೆ ಜೀವ ಕಳೆದುಕೊಂಡರು. ಮತ್ತೊಬ್ಬರು 
ಈಚೆಗೆ ಇದೇ ಕಾರಣದಿಂದ ಸಂನ್ಯಾಸ ಆಶ್ರಮವನ್ನು ತ್ಯಜಿಸಿ, ಸಾಮಾನ್ಯ ಜೀವನಕ್ಕೆ ಹಿಂತಿರಗಿ 
ಗೃಹಸ್ಥರಾಗಿ ಜೀವನ ನಡೆಸುತ್ತಿದ್ದಾರೆ. ಬಾಲಸಂನ್ಯಾಸ ಇರಲಿ ಎನ್ನುವುದಾದರೆ ಹೆರವರ 
ಅಪೇಕ್ಷೆಯಂತೆ ಬಾಲ್ಕದಲ್ಲಿ ಸಂನ್ಯಾಸವನ್ನು ಒಪ್ಪಿಕೊಂಡ ಸ್ವಾಮಿ ತನಗೆ ಯುಕ್ತ ಕಂಡಾಗ 
ಸಂನ್ಯಾಸವನ್ನು ತ್ಯಜಿಸಿ ಸಾಮಾನ್ಯ ಜೀವನಕ್ಕೆ ಹಿಂದಿರುಗಬಹುದು ಎಂಬ ವ್ಯವಸ್ಥೆಯನ್ನು 
ಒಪ್ಪಿಕೊಳ್ಳಬೇಕು. 


೯ 


ಮೂಢ ಭಯಗಳು 


ನಮ್ಮ ಧರ್ಮದ ಮೂಲಭಾವನೆಗಳಿಂದ ಸಹಜವಾಗಿ ಬೆಳೆದು ದಿನದ ಬಾಳುವೆಯಲ್ಲಿ 
ಕಷ್ಟಕ್ಕೆ ಕಾರಣವಾಗಿರುವ ತಿಳುವಳಿಕೆ, ನಂಬಿಕೆ, ಇವನ್ನು ಹೊಸ ಕಾಲದ ದೃಷ್ಟಿಯಿಂದ 
ಪರಿಶೀಲಿಸುವುದು ಅವಶ್ಯಕ, 


ನಮ್ಮ ಜನದಲ್ಲಿ ಬಹುಕಾಲದಿಂದ ಬೆಳೆದು ಒ೦ದಿರುವ ಒಂದು ನಂಬಿಕೆ ದೆವ್ವಗಳನ್ನು 
ಕುರಿತದ್ದು ದೆವ್ವ ಎನ್ನುವುದು ಮೂಲತಃ ತೀರಿಕೊ೦ಡ ಒಬ್ಬ ವ್ಯಕ್ತಿಯ ಜೀವ. ದೇಹವನ್ನು 
ಬಿಟ್ಟಮೇಲೂ ಅದು ಪೂರ್ವದ ತನ್ನ ವಾಸದ ಸ್ಥಳದಲ್ಲಿ ಸುಳಿಯುತ್ತ ಹಿಂದಿನ ತನ್ನ 
ಪರಿಚಿತರೂಂದಿಗೆ, ಇತರರಿಗೆ, ತಾನು ಇರುವುದನ್ನು ತೋರಿಸುವ ಚೇಷ್ಟೆಗಳನ್ನು ಮಾಡುತ್ತದೆ 
ಎನ್ನುವುದು ನಂಬಿಕೆ. ದೆವ್ವ ಸಾಮಾನ್ಯವಾಗಿ ಕಣ್ಣಿಗೆ ಕಾಣುವುದಿಲ್ಲ ಒಮ್ಮೊಮ್ಮೆ ಒ೦ದು ರೀತಿಯ 
ಜನಕ್ಕೆ ಕಾಣುತ್ತದೆ. ಈ ರೀತಿಯ ಜನದ ಕಣ್ಣು ಎಲ್ಲರ ಕಣ್ಣಿನ೦ತೆ ಅಲ್ವ ಒಂದು ವಿಶಿಷ್ಟ ಶಕ್ತಿಯ 
ಕಣ್ಣು ಇದು ನಂಬಿಕೆಯ ಒಂದು ಭಾಗ ಮಕ್ಕಳಿಗೆ ಚಿಕ್ಕಂದಿನ ಹಿರಿಯರು ಆಟಕ್ಕೆಂದೋ, 
ದಿಟವಾಗಿ ಹೆದರಿಸಬೇಕೆಂದೋ “ಗುಮ್ಮ ಬರ್ತಾನೆ, ಹಾಗ ಹೀಗೆ ಮಾಡ್ತಾನೆ” ಎಂತ 
ಹೇಳುವುದು೦ಟು. ಗುಮ್ಮ ಇಲ್ಲ ಎ೦ದು ಈ ಹಿರಿಯರು ಬಲ್ಲರು. ಇವರಿಗೆ ಅದು ಆಟದ ಮಾತು. 
ಮಗವಿಗೆ ಅದು ಆಟದ ಮಾತಾಗುವುದಿಲ್ಬ ದಿಟವೇ ಆಗುತ್ತದೆ. ಗುಮ್ಮ ದಿಟದ ಒಂದು ವ್ಯಕ್ತಿ 
ತೋಚಿದಾಗ ಬ೦ದು ಕಾಡುವವನು, ಆಗುತ್ತಾನೆ. ಸಾಮಾನ್ಯವಾಗಿ ಕೆಲವು ವರುಷ ಬೆಳೆದ ಮೇಲೆ 
ಮಕ್ಕಳಿಗೆ ಗುಮ್ಮದ ಭಯ ತಾನಾಗಿ ಮರೆ ಆಗುತ್ತದೆ. ಸುಮಾರು ಇದೇ ವಯಸ್ಸಿನಲ್ಲಿಮಗು ಜನದ 
ಬಾಯಲ್ಲಿ ದೆವ್ವದ ವಿಷಯವನ್ನು ಕೇಳುತ್ತದೆ. ನಾನು ಹುಡುಗನಾಗಿದ್ದಾಗ ನನಗೆ ಭಯಕ್ಕೆ 
ಕಾರಣವಾಗಿ ಮೂರು ಇ೦ಥ ಮೂರ್ತಿಗಳು ಇದ್ದವು. ಮಾಸ್ತಿಯಲ್ಲಿನಮ್ಮನೆಯ ಎದುರು ಸಾಲಿನಲ್ಲಿ 
ಬರಿದಾಗಿದ್ದ ಒ೦ದು ಮನೆಯಲ್ಲಿ ದೆವ್ವ ಇದೆ ಎನ್ನುವುದು ಜನರ ಮಾತು. ಆ ಮನೆಯಲ್ಲಿ 
ವಾಸವಾಗಿದ್ದ ಜನರಲ್ಲಿಯಾರೋ ತೀರಿಕೊಂಡು, ಉಳಿದವರು ಏಕೋ ಏನೋ ಊರನ್ನು ಬಿಟ್ಟು 
ಹೊರಟು ಹೋಗಿದ್ದರು. ಹಲವು ವರ್ಷ ಅವರು ಹಿಂದಿರುಗಿ ಬರಲಿಲ್ಲ ಮನೆಯಲ್ಲಿ ಎಂದೋ, 
ಏನೋ, ಏಕೋ, ಸದ್ದು ಆದಂತಾಗಿ ಅದರಲ್ಲಿ ದೆವ್ವ ಸುಳಿಯುತ್ತಿದೆ, ಎಂದು ಯಾರಿಗೋ 
ತೋಚಿತು. ಅವರು ಅದನ್ನು ಹೇಳಿದರು. ಜನ ಅದನ್ನುನ೦ಬಿದರು. ಮನಯಲ್ಲಿರಾತ್ರಿ ದೆವ್ವ ಒಳಗೆ 
ಬಂದು ಕೂತಿರುತ್ತದೆ, ಕಾಲನ್ನು ಹಿಂದುಮುಂದಾಗಿ ಹಿಂದಕ್ಕೆ ಒಲೆ ಒಳಕ್ಕೆ ಇಟ್ಟಿರುತ್ತದೆ, ಎಂದು 
ತಾನು ಕಣ್ಣಿಂದ ಕ೦ಡ ಸ೦ಗತಿ ಎ೦ಬ೦ತೆ ಯಾರೋ ಒಬ್ಬರು ಹೇಳಿದರು. ಇದು ಮನೆಯ 
ಕಥೆಯೇ ಆಗಿಬಿಟ್ಟಿತು. ನನಗೆ ಇದು ತೀರ ದಿಟ ಆದ ವಿಷಯ ಆಗಿ ನಿಂತಿತು. 


ಹೊಂಗೇನಹಳ್ಳಿಯಿಂದ ಶಿವಾರಪಟ್ಟಣಕ್ಕೆ ಹೋಗುತ್ತ ದಾರಿಯಲ್ಲಿ ಮಾರಕ್ಕನ ತೋಪು 
ಎಂದು ಕರೆಯತ್ತಿದ್ದಒ೦ದು ತೋಪು ಇತ್ತು. ಅದರ ತುಂಬ ಮಾವಿನ ಮರ. ಅದರ ಅತ್ತಣ ಕೊನೆಗೆ 
ಒ೦ದು ಕೊಳ. ಅದರಲ್ಲಿ ಒಬ್ಬ ಹೆ೦ಗಸು ಎ೦ದೂ ಮುಳುಗಿ ಸತ್ತಿದ್ದಳು ಎ೦ದು ಕಥೆ. ತೋಪಿನಲ್ಲಿ 
ಒಂದು ದೆವ್ವ ಇದೆ ಎಂದು ನಂಬಿಕೆ. 


ಇದರ ಮಾತನ್ನು ನನ್ನ 'ಭಾವ' ಪುಸ್ತಕದಲ್ಲಿ ನನ್ನ ಎಳೆತನದ ಬಾಳಿನ ವರ್ಣನೆಯಲ್ಲಿ 
ಹೇಳಿದ್ದೇನೆ. ಮಾರಕ್ಕನ ತೋಪಿನ ದೆವ್ವ ನನಗೆಂದೂ ಕಾಣಲಿಲ್ಲ ಆದರೆ ನಾನು ಆ ದಿನಗಳಲ್ಲಿ 
ಎ೦ದೂ ಅದಕ್ಕೆ ಹೆದರಿಯೇ ನಡೆದೆನು. 


ಹತ್ತು ವರ್ಷದ ಹಿಂದೆ ಶಿವಾರಪಟ್ಟಿಣದ ಶಾಲೆಯ ಒಂದು ಉತ್ಸವದಲ್ಲಿನಾನು ಬಾಲ್ಯದ 
ಈ ಸಂಗತಿಯನ್ನು ನೆನೆದು ಮಾರಕ್ಕನ ತೋಪಿನಲ್ಲಿ ಒಂದು ದೆವ್ವ ಇದೆ ಎಂದು ಯಾರೋ 
ಹೇಳುತ್ತಿದ್ದರು ಎ೦ದಾಗ ಸಭೆಯಲ್ಲಿಕುಳಿದ್ದ ಒಬ್ಬರು, 'ಈಗಲೂ ಇದೆ, ಸ್ವಾಮೀ” ಎಂದರು. ಅಂದಿನ 
ಜನ ನೂರರಲ್ಲಿಎಪ್ಪತ್ತೋ ಎ೦ಬತ್ತೋ ಈಗ ಇಲ್ಲ ದೆವ್ವ ಮಾತ್ರ ಅಮರವಾಗಿ ನಿಂತಿದೆ. 


ಹೊ೦ಗೇನಹಳ್ಳಿಯಲ್ಲಿನಮ್ಮಶಾನುಭೋಗರು ಸ್ವಲ್ಪದೂರದ ತಮ್ಮಹೊಲದಲ್ಲಿ ಒ೦ದು 
ಬಾವಿಯನ್ನು ತೋಡಿಸಿದರು. ಕಲ್ಲುಕಟ್ಟಡ ಕಟ್ಟಿಸಿ ಅದನ್ನು ಒಳ್ಳೆಯ ಕೊಳ ಮಾಡಿದರು. ಸುತ್ತಿನ 
ನೆಲ ಚೌಳು ನೆಲ, ಆದ್ಧರಿಂದ ಅದನ್ನು ಜನ ಚೌಳು ಬಾವಿ ಎಂದು ಕರೆದರು. ಆ ದಿನದಲ್ಲಿಬಾವಿಯ 
ನೀರು ತಿಳಿ ಎ೦ದರೆ ತಿಳಿ, ನೀಲವಾಗಿ ಕಾಣುವುದು. ಅದಕ್ಕೆ ಹೋಗುವ ದಾರಿಯಲ್ಲಿ ತಕ್ಕಷ್ಟು 
ದೊಡ್ಡದಾದ ಒಂದು ಮರ , ಕೊಂಬೆ ಬಹಳ ಇಲ್ಲ ನೋಡುವವರ ಕಣ್ಣಿಗೆ ಅಷ್ಟೇನೂ 
ಆ೦ದವಾಗಿರಲಿಲ್ಲ ಯಾರೋ, ಎ೦ದೋ ಆ ದಾರಿಯಲ್ಲಿ ಬರುತ್ತ ಅದು ಜತೆ ಬಿಟ್ಟುಕೊ೦ಡು 
ನಿಂತಿರುವ ಒಬ್ಬ ಸಂನ್ಯಾಸಿಯಂತೆ ಕಂಡಿತು ಎಂದು ಎಂದುಕೊಂಡ, ಹೆದರಿದ. ಹೀಗಾಯಿತು 
ಎ೦ದು ಜನಕ್ಕೆ ಹೇಳಿದ. ಅಂದಿನಿಂದ ಅದು ಮುನೀಶ್ಚರನ ಮರ ಆಯಿತು. ಸಂಜೆ ಆದಮೇಲೆ 
ಅದರ ಬಳಿ ಯಾರೂ ಒಬ್ಬರೇ ಹೋಗುತ್ತಿರಲಿಲ್ಲ 


ಆ ಮೇಲಿನ ದಿನಗಳಲ್ಲಿ ಮಾಸ್ತಿಯ ನಮ್ಮ ಮನೆಯ ಪಕ್ಕದ ನಮ್ಮ ದೊಡ್ಡಪ್ಪನವರ 
ಮನೆಯಲ್ಲಿ ಅವರ ಎರಡನೆಯ ಹೆಂಡತಿ ಒಂದು ದಿನ ಸಂಜೆ ಏನೋ ಆಗಿ ಹುಚ್ಚುಹುಚ್ಚಾಗಿ 
ಕೂಗುವುದಕ್ಕೆ ಆರಂಭಿಸಿದರು. ಮನೆಯವರಿಗೆಲ್ಲ ತು೦ಬ ಭಯವಾಯಿತು. “ಯಾಕಮ್ಮಾ 
ಏನಾಯಿತು?” ಎ೦ದು ಹಿರಿಯರು ಹತ್ತಿರ ಹೋಗಿ ಕೇಳಿದರು. ಹರುಕು ಮುರುಕು ಮಾತಿನ 
ಉತ್ತರದಲ್ಲಿ ಆಕೆ, ತನ್ನ ಸವತಿ, ಮೊದಲ ಹೆ೦ಡತಿ ತನಗೆ ಕ೦ಡಳು, ಏನೋ ಹೇಳಿದಳು, ಎಂದು 


ಅರ್ಥಕೊಡುವ ಮಾತನ್ನು ಆಡಿದರು. ಬಂಧುಗಳು ನಮ್ಮ ಬೀದಿಯ ಕೊನೆಯ ಮನೆಯಲ್ಲಿ 
ವಾಸವಾಗಿದ್ದ ನಮ್ಮ ಜನರ ಆಚಾರ್ಯ ವಂಶದ ಹಿರಿಯರಿಗೆ ಹೇಳಿಕಳುಹಿಸಿದರು. ಅವರು 
ಬಂದು ಎದುರಿಗೆ ನಿ೦ತದ್ದೇ ಈಕೆ ಕೂಗಾಟವನ್ನು ನಿಲ್ಲಿಸಿದರು. ಆಚಾರ್ಯರು, “ಇನ್ನು ಹೊರಡು, 
ಇಲ್ಲಿ ಇರಬೇಡ,” ಎಂದು ದಿಟ್ಟಿವಾಗಿ ಸ್ಪಷ್ಟವಾಗಿ ನುಡಿದರು. ಈಕೆ ಸ್ವಸ್ಥವಾದರು ಐದು ನಿಮಿಷ 
ಅಲ್ಲೇ ಇದ್ದುಆಚಾರ್ಯರು ಮನೆಗೆ ಹೋದರು. ಈಕೆಗೆ ಆಬಾರಿ ಮತ್ತೆ ಏನೂ ತೊಂದರೆ ಆಗಲಿಲ್ಲ 
ಆದರೆ ಆಮೇಲೆ ಹಲವು ವರುಷ, ಆರು ತಿಂಗಳು ಏಳು ತಿಂಗಳಿಗೊಮ್ಮೆಕಈಕೆಗೆ ಇದೇ ರೀತಿ ಭ್ರಾಂತಿ 
ಆಗುವುದು, ಇವರು ಹಾಗೆಯೇ ಕೂಗಿಕೊಳ್ಳುವರು. ಆಚಾರ್ಯರು ಬಂದು ಎದುರಿಗೆ ನಿಲ್ಲಬೇಕು, 
ಕೂಗು ನಿಲ್ಲುವುದು. ಆಚಾರ್ಯರು, “ಇನ್ನುಸಾಕು, ನಡಿ” ಎ೦ದು ಅಪ್ಪಣೆ ಮಾಡಬೇಕು, ಈಕೆ ಸ್ವಸ್ಥ 
ಆಗುವರು. 


ಜನರಿಗೆ ಇದು ಒಂದು ದೆವ್ವದ ಕಾಟ ಎನ್ನುವ ವಿಷಯದಲ್ಲಿ ಸಂದೇಹವೇ ಇರಲಿಲ್ಲ 


ಈಗ ಮೂವತ್ತು ವರ್ಷದ ಹಿಂದೆ ಕನ್ನಡದ ಕೆಲಸಕ್ಕಾಗಿ ನಾನು ಉತ್ತರ ಕನ್ನಡ ಜಿಲ್ಲೆಯ 
ಅ೦ಕೋಲಕ್ಕೆ ಹೋಗಿದ್ದಾಗ ನಮ್ಮ ಮಿತ್ರರಾದ ಶ್ರೀ ದಿನಕರ ದೇಸಾಯಿ ಅವರ ಅಣ್ಣ ಶ್ರೀ ಶಂಕರ 
ದೇಸಾಯಿ ಅವರ ಅತಿಥಿಯಾಗಿ ಅವರ ಮನೆಯಲ್ಲಿ ಇದ್ದೆನು. ರಾತ್ರಿ ಊಟ ಮಾಡಿ ಮಲಗಿದ್ದೆ ಆ 
ಮನೆಯ ಎದುರಲ್ಲಿ ಸ್ವಲ್ಪ ದೂರದಲ್ಲಿ ಇದ್ದ ಗುಡಿಸಲುಗಳ ಮಧ್ಯದಿ೦ದ ಯಾರೋ ಕರ್ಕಶವಾದ 
ಧ್ವನಿಯಲ್ಲಿ ಯಾರನ್ನೋ ಹೆದರಿಸಿ ಬೆದರಿಸಿ ಕೂಗುತ್ತಿರುವಂತೆ ಭಯಂಕರವಾದ ವಿಕಾರ ಧ್ವನಿಯ 
ಕೂಗಾಟ ಕೇಳಿಸಿತು. ಆ ಧ್ವನಿಯ ಕೂಗನ್ನು ಕೇಳಿಯೇ ನಾನು ಅಂಜಿದೆನು. ಶಂಕರರಾಯರನ್ನು 
ಇದು ಏನು ಎಂದು ಕೇಳಿದೆನು. ಅವರು, “ಅವು ಕೊರಗರ ಗುಡಿಸಲುಗಳು, ಯಾರಿಗೋ ದೆವ್ವ 
ಹಿಡಿದಿರಬೇಕು; ಮಂತ್ರಗಾತಿ ಅದನ್ನು ಓಡಿಸುವುದಕ್ಕೆ ಅದಕ್ಕೆ ಭಯ ಹಾಕುತ್ತಿದ್ದಾಳೆ” ಎಂದರು. 
ಬಳಿಕ ಈ ಕೂಗನ್ನು ಕೇಳಿ ನನಗೆ ಭಯ ಆಗಲಿಲ್ಲ “ಮೂರು ತಿಂಗಳಿಗೆ, ಆರು ತಿಂಗಳಿಗೆ ಒಮ್ಮೆ 


ಇಂಥ ಕೂಗು ಕೇಳಿಬರುತ್ತೆ ; ನಮಗೆ ವಾಡಿಕೆ ಆಗಿಬಿಟ್ಟಿದೆ” ಎ೦ದು ಶ್ರೀ ದೇಸಾಯಿ ಹೇಳಿದರು. 


ಒಮ್ಮೆ ನಾನು ಪುತ್ತೂರಿಗೆ ಹೋಗಿದ್ದಾಗ ಮಿತ್ರರು ಶ್ರೀ ಬೆಳ್ಳೆ ರಾಮಚಂದ್ರರಾಯರ 
ಅತಿಥಿಯಾಗಿ ಅವರ ಮನೆಯಲ್ಲಿ ಇದ್ದೆನು. ಅದು ಇದು ಮಾತನಾಡುವಾಗ ಏನೋ ಪ್ರಸ೦ಗ 
ಬ೦ದು ಅವರು, “ನಾವು ಬಲ್ಲ ಒ೦ದು ಮನೆಯಲ್ಲಿ ಹಲವಾರು ವರ್ಷದ ಹಿಂದೆ ಇದ್ದ ಒಬ್ಬ 
ಮುದುಕಿ, ಈಗಲೂ ತಿಂಗಳು ಎರಡು ತಿಂಗಳಲ್ಲಿ ಒಮ್ಮೆ ತಾನು ಮಲಗುತ್ತಿದ್ದ ಕೋಣೆಯಿಂದ 
ಹೊರಟು ಮನೆಯಲ್ಲಿ ನಾಲ್ಕು ಕಡೆ ಓಡಿಯಾಡಿ, ಮರಳಿ ತನ್ನ ಕೋಣೆಗೆ ಹಿ೦ದಿರುಗುವುದು 
ಕಾಣುತ್ತಾ ಇದೆ” ಎ೦ದು ಹೇಳಿದರು. ನಾನು ಇದನ್ನುನ೦ಬಲಾರದೆ ಹೋದೆ, ಹಾಗೆಂದು ಅವರಿಗೆ 


ಹೇಳಿದೆ. ಅವರು, “ಜನ ನೋಡಿರುವ ಸಂಗತಿ; ನಂಬಿದರೆ ನಂಬಬಹುದು, ನಂಬಲಿಲ್ಲ 
ಬಿಡಬಹುದು,” ಎಂದರು. 


ಈಚೆಗೆ ನಾನು 'ಜೀವನ' ಪತ್ರಿಕೆಯನ್ನು ನಡೆಸುತ್ತಿದ್ದಾಗ ಅದರ ಕೆಲಸದಲ್ಲಿ ನನಗೆ 
ಸಹಾಯಕರಾಗಿದ್ದ ಶ್ರೀ ಟಿ. ಜಿ. ಸುಬ್ರಹ್ಮಣ್ಯಂ ಅವರು ತಮ್ಮ ತೀರ್ಥರೂಪರ ಒಂದು 
ಅನುಭವವನ್ನು ನನಗೆ ತಿಳಿಸಿದರು. 


ಇವರ ಊರಿನಲ್ಲಿ ಹತ್ತು ಜನಕ್ಕೆ ಇಷ್ಟವಾದ ಒಬ್ಬ ಕೆಲಸಗಾರ ಇದ್ದ ಏನೋ ಕಾಯಿಲೆ 
ಬಂದು ಅವನು ತೀರಿಕೊಂಡ ಸ್ವಲ್ಪಕಾಲ ಕಳೆದಿದೆ. ತ೦ದೆ ಶಾಸ್ತ್ರಿಗಳು ಒ೦ದು ರಾತ್ರಿ ಸ್ವಲ್ಪಹೊತ್ತಾಗಿ 
ಗ್ರಾಮಕ್ಕೆ ಬರುತ್ತಿದ್ದರು. ದಾರಿಯಲ್ಲಿ ಒ೦ದು ತೋಪು. ತೋಪಿನಲ್ಲಿ ಹಾಯುತ್ತಿರುವಾಗ ಇವರಿಗೆ 
ಯಾರೋ ತಮ್ಮನ್ನು ಕರೆದಂತೆ ಆಯಿತು. ಧ್ವನಿ ತೀರಿಕೊ೦ಡಿದ್ದ ಮನುಷ್ಕನದು. ಶಾಸ್ತ್ರಿಗಳು ತೀರ 
ಸಹಜವಾಗಿ “ಯಾರೋ, ನೀನೇ ?” ಎ೦ದು ಕೇಳಿದರಂತೆ. ಧ್ವನಿ “ಹೌದು” ಎಂದಿತು. ಇವರು 
“ಏನು ಸಂಗತಿ” ಎ೦ದು ಕೇಳಿದರು. ಧ್ವನಿ, “ನಿನ್ನ ಕೈಯಲ್ಲಿ ಇದೆಯಲ್ಲಾ ಆ ಹಣ್ಣು ಕಾಯಿ, 
ಅದನ್ನಿಟ್ಟು ಹೋಗು” ಎಂದಿತು. ಇವರು ಕೈಯಲ್ಲಿದ್ದ ಕಾಯಿ ಹೋಳು ಹಣ್ಣನ್ನು ದಾರಿಯ 
ಪಕ್ಕದಲ್ಲಿಟ್ಟು ಹೊರಟು ಬ೦ದರು. 


ಶ್ರೀ ಸುಬ್ರಹ್ಮಣ್ಯಂ ತಮ್ಮ ತಂದೆಯವರ ಅನುಭವವನ್ನು ಹೇಳುತ್ತ ಆಶ್ಚರ್ಯ ಏನನ್ನೂ 
ಪ್ರಕಟಿಸಲಿಲ್ಲ. ಇದನ್ನು ಹೇಗೆಂದು ತಿಳಿಯುವುದು ನನಗೆ ಇದನ್ನು ಕೇಳಿದಾಗಲೂ ತಿಳಿಯಲಿಲ್ಲ: 
ಈಗಲೂ ತಿಳಿಯುತ್ತಿಲ್ಲ 


ನನ್ನಹಿರಿಯರಾದ ಶ್ರೀ ನವರತ್ನರಾಮರಾಯರು ನನಗೆ ತಿಳಿಸಿದ ಇಂಥ ಅವರ ಒಂದು 
ಅನುಭವದ ಮಾತನ್ನು ಅವರನ್ನು ಕುರಿತು ನಾನು ಬರೆದಿರುವ ಸಣ್ಣ ಪುಸ್ತಕದಲ್ಲಿ ತಿಳಿಸಿದ್ದೇನೆ. 
ಇವರ ಪರಿಚಯದ ಒಬ್ಬ ಮನುಷ್ಯ ಇವರಲ್ಲಿ ಏನೋ ಪ್ರಾರ್ಥನೆ ಮಾಡುತ್ತಿದ್ದ ಇವರು 
ನೋಡೋಣ ಎಂದು ಹೇಳಿದ್ದರು. ಒಂದು ದಿನ ಮಾತು ನಡೆದಿದೆ ಅದೇ ದಿನ ಇವರು ಕೆಲಸದ 
ಮೇಲೆ ಎಲ್ಲಿಗೋ ಹೋಗಿ ಊರಿಗೆ ಹಿಂದಿರುಗುತ್ತಿದ್ದಾರೆ. ದಾರಿಯಲ್ಲಿ ಊರಿನ ಸ್ಮಶಾನ. ಅದರ 
ಬದಿಯಲ್ಲಿ ಹಾಯುತ್ತಿದ್ದಂತೆ ಇವರಿಗೆ ಆ ಮನುಷ್ಯ ಸ್ಮಶಾನದ ಅಂಚಿನಲ್ಲಿ ನಿಂತು ಇವರ ಕಡೆ 
ನೋಡುತ್ತಿದ್ದಾನೆ ಎನ್ನಿಸಿತು. ಇವರು “ಒಳ್ಳೇದು, ನೋಡೋಣ ಎಂದೆನಲ್ಲಪ್ಪ ನೋಡೋಣ” 
ಎ೦ದು ಹೇಳಿ ಮುಂದಕ್ಕೆ ನಡೆದರು. ಮನೆಗೆ ಬ೦ದಮೇಲೆ ಮಕ್ಕಳಿಗೆ “ಆ ಮನುಷ್ಯನಾನು ಈಗ 
ಬರುತ್ತಾ ದಾರಿಯಲ್ಲಿ ಕ೦ಡ, ಅವನು ಕೇಳಿದ್ದನ್ನು ಮಾಡಿಕೊಡಬೇಕು” ಎ೦ದರು. ಮಕ್ಕಳು 


“ಅವನು ಕಂಡನೆ?” ಎಂದು ಕೇಳಿದರು. “ಕಂಡ”. ಮಕ್ಕಳು, “ಅವನು ಮಧ್ಯಾಹ್ನ ತೀರಿಕೊಂಡ, 
ಈ ಹೊತ್ತೇ ಕರ್ಮ ಎಲ್ಲಾನಡೆಯಿತು” ಎಂದರು. 


ಈ ಸಂದರ್ಭದಲ್ಲಿ ವಸ್ತುಸ್ಥಿತಿ ಏನು ಎ೦ದು ನಾವು ನಿಶ್ಚಯವಾಗಿ ಹೇಳುವಂತಿಲ್ಲ. 
ಸಂಗತಿಯನ್ನು ಹೇಳುತ್ತಿರುವವರು ಸತ್ಯವಂತರು. ಸಂಗತಿಗಳು ದಿಟ ಎನ್ನುವುದನ್ನು ಮಾತ್ರ ನಾವು 
ಒಪ್ಪಿಕೊಳ್ಳಬೇಕು. 


ನಾನು ಚಿಕ್ಕಂದಿನಲ್ಲಿ ನಮ್ಮ ಬಂಧುಗಳ ವಾಸದ ಒಂದು ಹಳ್ಳಿಯಲ್ಲಿ ನಡೆದ ಒಂದು 
ಪ್ರಾರಬ್ದ ವಿಮೋಚನದ ಕಥೆಯನ್ನು ಕೇಳಿದೆನು. ಒ೦ದು ಮನೆಯಲ್ಲಿ ಒಬ್ಬ ಅಣ್ಣ ಅವನ ತಂಗಿ, 
ಸಾಮಾನ್ಯವಾಗಿ ಎಲ್ಲರಂತೆ ಬೆಳೆದವರು. ಪ್ರಾಯದ ವಯಸ್ಸಿನಲ್ಲಿ ಒಂದು ದಿನ ಇಬ್ಬರೂ 
ಹುಚ್ಚುಚ್ಚಾಗಿ ಮಾತನಾಡಲು ಆರಂಭಿಸಿದರು. ಇವರಿಗೆ ಏನಾಗಿದೆ ಎ೦ದು ಬಂಧು ಜನ ಹತ್ತಿರ 
ನಿಂತರು. ಇವರ ಮಾತು ಒಟ್ಟಿನಲ್ಲಿ ಇಬ್ಬರ ಹಿಂದಿನ ಒ೦ದು ಜನ್ಮದ ಒಂದು ಕಥೆ. “ಆಗ ಏನೋ 
ತಪ್ಪು ಮಾಡಿದ್ದರು ಅದರ ಸಾಲವನ್ನು ಈಗ ಹರಿಸಬೇಕಾಗಿದೆ, ಆದ್ದರಿ೦ದ ಈಗ ಹೀಗಾಗಿದೆ. 
ಮಂತ್ರವಾದಿಗಳನ್ನು ಕರೆಸಿ ಮಂತ್ರಮಾಡಿಸಿ, ವಾಸಿಮಾಡಿ” ಮನೆಯ ಹಿರಿಯರು ಮಂತ್ರವಾದಿ 
ಯಾರಿದ್ದಾರೆ ಎಂದು ವಿಚಾರಿಸಿ ಸ್ವಲ್ಪ ದೂರದ ಒಂದು ಗ್ರಾಮದಲ್ಲಿದ್ದ ಮಂತ್ರವಾದಿ ಒಬ್ಬನನ್ನು 
ಕರೆದು ತಂದು ವಿಮೋಚನೆಯ ಕರ್ಮವನ್ನುನಡೆಸಿದರು. ಅಣ್ಣತಂಗಿಯರಿಗೆ ಗುಣ ಆಯಿತು. 


ಇದರದೂ ಅಷ್ಟೇ ವಸ್ತುಸ್ಥಿತಿ ಏನು ನಾವು ಹೇಳುವಂತಿಲ್ಲ ಸಂಗತಿ ಅ೦ತೂ ನಡೆದದ್ದು 


ಇಂಥ ಇನ್ನೊಂದು ಸಂದರ್ಭದಲ್ಲಿ ಮಂತ್ರವಾದಿಯಾಗಿದ್ದ ಒಬ್ಬನು ತಾನು ಎಂಥ 
ಪ್ರಭಾವಶಾಲಿ ಎಂದು ತೋರಿಸುವುದಕ್ಕೆ ಮಾಡುತ್ತಿದ್ದ ಒಂದು ಅದ್ಭುತವನ್ನು ಒಬ್ಬರು 
ವರ್ಣಿಸಿದರು. ಇವನು ಒಂದು ಚೆಂಡಿನಂತಿದ್ದಬಂದು ವಸ್ತುವನ್ನುದೂರಕ್ಕೆ ಎಸೆಯುವನು. ಅದು 
ನೆಲಕ್ಕೆ ಬಿದ್ದು ಚೆಂಡು ಉರುಳಿಕೊಂಡು ಇವನ ಹತ್ತಿರಕ್ಕೆ ಮರಳಿ ಬರುವುದು. ನೋಡಿದವರಿಗೆ 
ಇದೇನು ಅದ್ಭುತ ಎನ್ನಿಸುತ್ತಿತ್ತು ಇದಕ್ಕೆ ಪ್ರಾಯಶಃ ಹೀಗೆ ಇದ್ದಿರಬಹುದು ಎಂದು ವಿವರಣೆಯನ್ನು 
ಸೂಚಿಸಬಹುದು. ಮಂತ್ರವಾದಿ ತನ್ನಬಟ್ಟೆಗಳಲ್ಲಿಒ೦ದು ತಕ್ಕಷ್ಟುಗಾತ್ರದ ಒ೦ದು ಅಯಸ್ಕಾಂತದ 
ಗಟ್ಟಿಯನ್ನು ಇಟ್ಟುಕೊಂಡಿದ್ದು ಚೆಂಡಿನ ಮಧ್ಯೆ ಕಬ್ಬಿಣದ ಚೂರನ್ನು ಇಟ್ಟಿದ್ದ ಇವನು ಎಸೆದು 
ದೂರದಲ್ಲಿಬಿದ್ದಚೆ೦ಡು ಒಳಗಿದ್ದಕಬ್ಬಿಣದ ಕಾರಣದಿ೦ದ ಇವನ ಕಡೆಗೆ ಹರಿದು ಬ೦ದಿತು. ಇದು 
ಈಗ ನಮಗೆ ತೋರುವ ಮಾತು. ಅಂದು ಇದನ್ನು ನೋಡಿದವರು ಈ ವಿಷಯ ಇಂಥ ಯೋಚನೆ 


ಮಾಡುತ್ತಿರಲಿಲ್ಲ ಮಂತ್ರವಾದಿಗಳು ಎಂದು ಕರೆದುಕೊಳ್ಳುತ್ತಿದ್ದ ಇಂಥ ಜನ ಇಂಥ ವಿಚಿತ್ರ 


ಬನು 


ಶಕ್ತಿಗಳನ್ನು ತೋರಿಸಿ ಜನ ತಮ್ಮನ್ನು ನಂಬುವಂತೆ ಮಾಡುತ್ತಿದ್ದರು ಎನ್ನುವುದೇನೋ ದಿಟ. 


ನನ್ನ ಬಂಧು ಶ್ರೀ ಚೆಲುವಯ್ಯಂಗಾರ್‌ ಅವರು ಒ೦ದುಸಲ ಮಾಸ್ತಿಯಲ್ಲಿ ಅವರು 
ಇಳಿದಿದ್ದ ಮನೆಗೆ ಒಂದ ಒಬ್ಬ ಮ೦ತ್ರವಾದಿಯಿ೦ದ ತಮ್ಮ ಪತ್ನಿಗೆ ಒ೦ದು ರಕ್ಷೆಯನ್ನು ಕಟ್ಟಿಸಿದ 
ಸ೦ಗತಿಯನ್ನುನನ್ನ'ಭಾವ' ಪುಸ್ತಕದಲ್ಲಿನಾನು ಹೇಳಿದ್ದೇನೆ. ತನ್ನ ಪ್ರಭಾವವನ್ನು ಪ್ರಕಟಿಸುವುದಕ್ಕೆ 
ಆ ಮನುಷ್ಯ ಚೆಲುವಯ್ಯಂಗಾರ್ಯರ ಶಾಲುವನ್ನು ಎಳೆದುಕೊಂಡು ಅದರ ಕೊನೆಯಲ್ಲಿ 
ಏನನ್ನೋ ಕಟ್ಟಿ ಗಂಟುಮಾಡಿ, ಅದಕ್ಕ ಬೆಂಕಿ ಹಚ್ಚಲು ನೋಡಿದನು ಶಾಲು 
ಸುಟ್ಟುಹೋಗುತ್ತದೆಯಲ್ಲ ಎಂದು ಜೆಲುವೈಯ್ಯಂಗಾರ್ರಿಗೂ ಭಯ, ನನಗೂ ಭಯ. ನಾವು 
ಬೇಡಪ್ಪಾ ಎಂದು ಹೇಳುತ್ತಿರುವಲ್ಲಿಯೇ ಅವನು, “ಭಯ ಪಡಬೇಡಿ, ನೋಡಿ” ಎಂದು 
ಹೇಳುತಾ, ಬೆಂಕಿಕಡ್ಡಿಯನ್ನುಗೀಚಿ, ಶಾಲುವಿಗೆ ಹಚ್ಚಿಯೇಬಿಟ್ಟಿನು. ಶಾಲು ನಾವು ನೋಡುತ್ತಿದ್ದಂತೆ 
ಚೆನ್ನಾಗಿ ಉರಿಯಿತು. ಒಂದು ನಿಮಿಷ ಉರಿದ ಮೇಲೆ ಆರಿತು ಮಂತ್ರವಾದಿ ಒಂದಷ್ಟು ನೀರ 
ತೆಗೆದುಕೊ೦ಡು, ಶಾಲುವಿನ ಕೊನೆಯನ್ನು ತೊಳೆದು ಒದರಿದನು. ಶಾಲು ಏನೂ ಆಗಿರಲಿಲ್ಲ 
ಮೊದಲಿನಂತೆಯೇ ಇತ್ತು. ಇದು ನಾನು ಕಣ್ಣಾರೆ ಕ೦ಡ ಸ೦ಗತಿ. 


ಇದರ ರಹಸ್ಯಏನೋ ಇರಬೇಕು, ಇದನ್ನು ಇಂಥ ಜನ ಗುಟ್ಟಾಗಿ ಇಟ್ಟು ಕೊಂಡಿರುತ್ತಾರೆ. 
ಇದು ಈ ಮನುಷ್ಯರ ವಿಶೇಷ ಶಕ್ತಿ ಅಥವಾ ಪ್ರಭಾವ ಎಂದು ಗ್ರಹಿಸಬೇಕಾದದ್ದಿಲ್ಲ ಆದರೆ ವಿಶೇಷ 
ತಿಳುವಳಿಕೆ ಹೌದು, ಜೊತೆಗೆ ತಕ್ಕಷ್ಟು ಅದರ ದುರುಪಯೋಗವೂ ಹೌದು. 


ಸ್ವಾಮಿ ವಿವೇಕಾನಂದರ ಲೇಖನಗಳಲ್ಲಿ ಅವರ ಇಂಥ ಅನುಭವದ ಕಥನ ಒಂದು ಇದೆ. 
ಆದರಲ್ಲಿ ಅದ್ಭುತವನ್ನು ಪ್ರಕಟಿಸಿದ ಮನುಷ್ಯ ಆ ಅದ್ಭುತವೆಲ್ಲ ಬರಿಯ ಕಣ್ಣುಕಟ್ಟು ಎಂದ ತಾನೇ 
ಹೇಳಿದನು ಎಂದು ಸ್ವಾಮಿ ತಿಳಿಸಿದಾರೆ. 


ಜ್ಯೋತಿಷದಲ್ಲಿ ನಂಬಿಕೆ 


ಅದ್ಬುತ ಮಾಯ ಮಂತ್ರ ಎಂದು ಅಲ್ಲದೆ ಬೇರೆ ಹಲವು ರೀತಿಯಲ್ಲಿ ನಮ್ಮ ಜನರ 
ತಿಳಿವಳಿಕೆ ಒಂದು ತಪ್ಪು ಜಾಡಿನಲ್ಲಿ ನಡೆದುಬಂದಿದೆ. ಇದರ ಒಂದು ದೊಡ್ಡ ಭಾಗ ಜನಾಂಗ 
ಜ್ಯೋತಿಷದಲ್ಲಿ ಇಟ್ಟುಕೊ೦ಡಿರುವ ನಂಬಿಕೆ. 


ಜ್ಯೋತಿಷ್ಯ ವಿಶ್ವಾಸಾರ್ಹವಾದ ಒ೦ದು ಶಾಸ್ತ್ರವೇ ಎನ್ನುವುದು ಇಲ್ಲಿ ಪ್ರಸಕ್ತ ಅಲ್ಲ. ನನ್ನ 
ಅನುಭವದಲ್ಲಿ ನನ್ನ ಗಮನಕ್ಕೆ ಬಂದ ಮೂರು ಸಂಗತಿಯನ್ನು ನಾನು ನನ್ನ 'ಭಾವ' ಪುಸ್ತಕದಲ್ಲಿ 
ಅರಿಕೆ ಮಾಡಿದೇನೆ. ಒ೦ದು, ರಾಜಮ೦ದ್ರಿಯ ಶಾಸ್ತ್ರಿ ಒಬ್ಬರು ಮದರಾಸಿನ ವಿಖ್ಯಾತ ವಕೀಲರಾದ 
ಶ್ರೀ ಕೃಷ್ಣಸ್ವಾಮಿ ಅಯ್ಯರ್‌ ಅವರ ಮರಣದ ಸನ್ನಿವೇಶವನ್ನುಹಲವು ತಿಂಗಳ ಮುನ್ನಗುರುತಿಸಿದ್ದು 
ಒಂದು ಬೆಂಗಳೂರಿನ ಶ್ರೀ ಬಿ. ಸೂರ್ಯನಾರಾಯಣರಾಯರು ಶ್ರೀ ಬ್ಯಾನರ್ಜಿಯವರು 
ದಿವಾನರಾಗುತ್ತಾರೆ ಎ೦ದು ಭವಿಷ್ಯ ಹೇಳಿದ್ದು ಒ೦ದು, ಧಾರವಾಡದಲ್ಲಿರುವ ಜ್ಯೋತಿಷ್ಯರೊಬ್ಬರು 
ನನ್ನ ಸೋದರ ಲೇಖಕ ಶ್ರೀ ಬೇಂದ್ರೆಯವರಿಗೆ ನಾನು ಅಧಿಕಾರದಿಂದ ವಿಶ್ರಾಂತನಾಗುವ 
ಕಾಲವನ್ನು ನಿಷ್ಕರ್ಷೆಯಿ೦ದ ತಿಳಿಸಿದ್ದು ಈ ಮೂರು ಸಂಗತಿಯಿಂದ ಶಾಸ್ತ್ರ ವಿಶ್ವಾಸಾರ್ಹ ಎಂದು 
ಹೇಳಬೇಕಾಗುತ್ತದೆ. ಇಷ್ಟೇ ಈ ಮೂರೂ ಸಂದರ್ಭದಲ್ಲೂ ಜ್ಯೋತಿಷ್ಟರು ತುಂಬ ಶಕ್ತರು, ತಮ್ಮ 
ಶಾಸ್ತ್ರದಲ್ಲಿ ಪಾರಂಗತರು, ಮೇಲಾಗಿ ಮೂವರೂ ತುಂಬ ಸಾವಧಾನವಾಗಿ ಪರಿಶೀಲನ 
ನಡೆಸುತ್ತಿದ್ದವರು ಅದಕ್ಕೂ ಮೇಲೆ, ಹಣ ಗಳಿಸುವ ಸಲುವಾಗಿ ಶಾಸ್ತ್ರವನ್ನು ಬಳಸಿದವರಲ್ಲ ಇದರ 
ಮೇಲೂ ಒಂದು ಮಾತು ಉಳಿಯುತ್ತದೆ. ಶಕ್ಕನಾದ ಜ್ಯೋತಿಷ್ಠನಾದರೂ ತನ ಪರಿಶೀಲನಕ್ಕೆ 
ಬರುವ ಜಾತಕ ಸರಿಯಾದ ಜಾತಕ ಎಂದು ತಿಳಿದು ಗಣನೆ ನಡೆಸಬೇಕಾಗುತ್ತದೆ. ಆ ಜಾತಕವೇ 
ತಪ್ಪಾದರೆ? ಇದಕ್ಕೆ ಒಂದು ಉದಾಹರಣೆ ಅತ್ಯಂತ ವಿಖ್ಯಾತರಾದ ನಮ್ಮ ಹಿರಿಯರು 
ಶ್ರೀಮೋಕ್ಷಗು೦ಡ೦ ವಿಶ್ವೇಶ್ವರಯ್ಯನವರು ಇವರ ಹುಟ್ಟುದಿನ ಆ ಸಂವತ್ಸರದ ಸೆಪ್ಟೆಂಬರ್‌ ೧೫ 
ಎಂದು ಪ್ರತೀತಿ ಆ ವರ್ಷದ ಸೆಪ್ಟೆಂಬರ್‌ ೧೫ ಉಕ್ತಕಾಲದ ಗ್ರಹಗಳ ಸ್ಥಿತಿಯನ್ನು ಇಟ್ಟುಕೊ೦ಡರೆ 
ಜಾತಕದಿಂದ ತೋರುವ ಸಂಗತಿಗಳಿಗೂ ವಿಶ್ವೇಶ್ವರಯ್ಯನವರ ಜೀವನದಲ್ಲಿ ನಡೆದ 
ಸಂಗತಿಗಳಿಗೂ ಅರ್ಥಾರ್ಥ ಸಂಬಂಧ ಇಲ್ಲ. ಜ್ಯೋತಿಶ್ಶ್ಯಾಸ್ತ್ರ ವ್ಯಾಸಂಗಿಯಾದ ನನ್ನ ಹಿರಿಯ 
ಮಿತ್ರರು, ವಿಶ್ರಾಂತ ಡಿಸ್ಟ್ರಿಕ್ಟ್‌ ಜಡ್ಜ್‌ ಶ್ರೀವೆ೦ಕಟಕೃಷ್ಟಮ್ಯನವರು, ಇದನ್ನು ಕಂಡು 
ವಿಶ್ವೇಶ್ವರಯ್ಯನವರ ಬ೦ಧುಗಳಲ್ಲಿ ವಿಚಾರಮಾಡಿ ಈ ಹಿರಿಯರು ಹುಟ್ಟಿದ್ದು ಆ ಹಿ೦ದಿನ ಆಗಸ್ಟ್‌ 
ತಿಂಗಳ ಕೊನೆಯ ದಿನ ಒಂದರಲ್ಲಿ ಎಂದು ತಿಳಿದರು. ತುಂಬ ಕಷ್ಟ ಪಟ್ಟು ಆಗಸ್ಟ್‌ ತಿಂಗಳ 
ಕೊನೆಯ ದಿನಗಳ ಗ್ರಹಗಳ ಸ್ಥಿತಿಯನ್ನು ಮುಂದಿಟ್ಟುಕೊಂಡು ದೀರ್ಥ ಪರಿಶೀಲನೆ ನಡೆಸಿ, 
ಅವುಗಳಲ್ಲಿ ಒಂದು ದಿನ ಈ ಹಿರಿಯರ ಜನ್ಮದಿನ ಎ೦ದು ನಿಶ್ಚಯ ಮಾಡಿದರು. ನಾನು ಒಮ್ಮೆ 


ಇವರನ್ನು ಕಂಡಾಗ ಏತಕ್ಕೋ ಈ ಮಾತು ಬಂದು ಇವರು ತಮ್ಮ ಪರಿಶೀಲನ ಮಾತನ್ನು ಹೇಳಿ 
ಆಗಸ್ಟ್‌ ತಿ೦ಗಳ ಆ ತಾರೀಖಿನ ಆ ಹೊತ್ತಿನಲ್ಲಿ ಹುಟ್ಟಿದವನ ಜಾತಕದ ಫಲ ಎ೦ದು ಹತ್ತು 
ಶ್ಲೋಕಗಳನ್ನು ಹೇಳಿದರು. ಹತ್ತು ಶ್ಲೋಕದಲ್ಲಿ ಬಂದ ಹತ್ತು ಸಂಗತಿಯೂ ವಿಶ್ವೇಶ್ವರಯ್ಯನವರ 
ಜೀವನಕ್ಕೆ ಸರಿಯಾಗಿ ಹೊ೦ದುವ೦ಥವು. ನನಗೆ ಇವರು ತೆಗದುಕೊಂಡಿದ್ದ ಶ್ರಮವನ್ನು ಕುರಿತು 
ತು೦ಬ ಮೆಚ್ಚಿಕೆಯಾಯಿತು ಶಾಸ್ತ್ರ ವಿಶ್ವಾಸಾರ್ಹ ಎನ್ನಿಸಿತು. 


ಮೊದಲಲ್ಲಿ ಇಲ್ಲಿ ಈ ಸಂಗತಿಗಳನ್ನು ಹೇಳಿರುವುದರ ಉದ್ದೇಶ, ನಾನು 
ಜ್ಯೋತಿಶ್ಶಾಸ್ತ್ರವನ್ನು ಕುರಿತು ಸಹಜವಾಗಿ ಅಪನಂಬಿಕೆಯ ಮನುಷ್ಯ ಅಲ್ಲ ಎಂದು 
ಸ್ಪಷ್ಟಪಡಿಸುವುದು. ಆಮೇಲೆ ಹೇಳುವ ಬಹುಮುಖ್ಯವಾದ ಮಾತು, ಶಾಸ್ತ್ರ ವಿಶ್ವಾಸಾರ್ಹ, ಆದರೂ 
ಇನ್ನು ಬಳಸಿ ಭವಿಷ್ಯವನ್ನು ತಿಳಿದು ಹೇಳುವುದಕ್ಕೆ ಜ್ಯೋತಿಷ್ಯ ರಾಜಮ೦ದ್ರಿಯ ಶಾಸ್ತ್ರಿಯಂತೆ 
ಅತ್ಯ೦ತ ನಿಷ್ಠಾವ೦ತನಾಗಿರಬೇಕು. ಇಲ್ಲ ಶ್ರೀ ಸೂರ್ಯನಾರಾಯಣರಂತೆ, ಮತ್ತು ಧಾರವಾಡದ 
ನಮ್ಮಜ್ಯೋತಿಷ್ಯರಂತೆ ತನ್ನ ಹೆಸರನ್ನು ಉಳಿಸಿಕೊಳ್ಳುವುದಕ್ಕಾಗಿ ಶ್ರದ್ಧೆಯಿಂದ ದುಡಿಯುವ ಜಾಣ 
ಗಣಕನಾಗಿರಬೇಕು. ಈ ದುಡಿಮೆಯ ಜಾಣು ಬಹು ಕಾಲವನ್ನು ಬಹು ಶ್ರಮವನ್ನು ಬಯಸುತ್ತದೆ 
ಮೇಲಾಗಿ ಗಣನೆಗೆ ಆಧಾರವಾದ ಕುಂಡಲಿ, ಜನನದ ಕಾಲವನ್ನು ಸರಿಯಾಗಿ 
ತಿಳಿಸುವುದಾಗಿರಬೇಕು. ಶಾಸ್ತ್ರ ಬಲ್ಲವರು ಹೇಳುವುದರಲ್ಲಿ ಈ ಕಾಲ ಕೆಲವೇ ನಿಮಿಷ ಹೆಚ್ಚು 
ಕಡಿಮೆಯಾದರೂ ಅಷ್ಟರಲ್ಲಿ ಒ೦ದು ಗ್ರಹದ ಸ್ಥಾನ ಬೇರೆಯಾಗಿ ಕುಂಡಲಿ ತಪ್ಪಾಗುತ್ತದೆ. ಇದರ 
ಪರಿಣಾಮವಾಗಿ ಗಣನೆಯಿ೦ದ ಬರುವ ಫಲ ತಪ್ಪುತ್ತದೆ. 


ಈಗ ಜ್ಯೂತಿಷ್ಯರಲ್ಲಿ ಜಾತಕಗಳನ್ನು ತೆಗೆದುಕೊಂಡು ಗಣನಮಾಡಿ ಫಲಗಳನ್ನು 
ಬರೆದಕೊಡುವಜನ ಅನೇಕರು ಗಣನೆಯನ್ನು ಒ೦ದು ವರಮಾನದ ವ್ಯಾಪಾರಮಾಡಿ ದಿನಕ್ಕೆ 
ಎರಡು ಮೂರು ಜಾತಕದ ಫಲಗಳನ್ನು ಗುಣಿಸಿ ಬರೆದು ಮುಗಿಸುತ್ತಾರೆ. ಆಧಾರವಾದ ಜಾತಕ 
ಸರಿಯೇ ಎಂದು ಪರೀಕ್ಷಿಸಲು ವಿಶ್ವೇಶ್ವರಯ್ಯನವರ ಜಾತಕಕ್ಕಾಗಿ ಶ್ರೀ ವೆ೦ಕಟಕೃಷ್ಣಯ್ಯನವರು 
ವಹಿಸಿಕೊ೦ಡ ಕಷ್ಟವನ್ನು ವಹಿಸಿಕೊಳ್ಳಬೇಕು, ಇದು ಶ್ರಮದ ವ್ಯಾಪಾರ. ದಿನಕ್ಕೆ ಮೂರು ನಾಲ್ಕು 
ಜಾತಕಗಳನ್ನು ನೋಡಿ ಮುಗಿಸುವ ಜ್ಯೋತಿಷ್ಯರು ತಾವಾಗಿ ಈ ಶ್ರಮವನ್ನು ವಹಿಸಬಲ್ಲವರಾಗಿ 
ಇರುತ್ತಾರೆಯೇ? ಇದು ವಿಚಾರಕ್ಕೆ ಅರ್ಹವಾದ ವಿಷಯ. 


ನಮ್ಮ ಬ೦ಧು ಒಬ್ಬರು ತಮ್ಮ ಮಗಳ ಮದುವೆಯ ವಿಷಯ ಪ್ರಸ್ತಾಪಿಸುತ್ತಾ ನನ್ನ ಬಳಿ 
ತಮ್ಮ ಮಗಳ ಜಾತಕವನ್ನು ಕಳುಹಿಸಿದರು. ನಾನು ಅದನ್ನು ವರನ ತಂದೆಗೆ ಕಳುಹಿಸಿದೆ. ಅವರು 
ಅದನ್ನು ಮೈಸೂರಿನ ಪ್ರಸಿದ್ಧ ವಿದ್ದಾಂಸರೊಬ್ಬರಿಗೆ ಕೊಟ್ಟರು. ಅವರು ತಮ್ಮ ಸಹಾಯಕರಾಗಿದ್ದ 


ಒಬ್ಬ ಜ್ಯೋತಿಷ್ಯರಿಗೆ ಅದನ್ನು ವಹಿಸಿದರು. ಅವರು ಗುಣಿಸುವುದನ್ನು ಗುಣಿಸಿ, ಫಲವನ್ನು 
ನಿರ್ಣಯಿಸಿ ಅದನ್ನು ಯಜಮಾನರಿಗೆ ಬರೆದುಕೊಟ್ಟರು. ಅದು ವರನ ತಂದೆಯವರ ಕೈಗೆ, ನನ್ನ 
ಕೈಗೆ ಬಂದು, ಬಳ್ಳಾರಿಯಲ್ಲಿದ್ದನನ್ನ ಬಂಧುಗಳ ಕೈಗೆ ಸೇರಿತು. ಈ ಬಂಧು ಜ್ಯೋತಿಷದ ಆರಂಭದ 
ಭಾಗ ಅಷ್ಟನ್ನು ಬಲ್ಲವರು ಫಲವನ್ನು ಓದಿ, ಅವರು ಅದು ಮೊದಲ ಹಜ್ಜೆಯಲ್ಲೇ ತಪ್ಪಿದೆ 
ಎನ್ನುವುದನ್ನು ಕ೦ಡರು. ಹೀಗೆ೦ದು ನನಗೆ ಪತ್ರ ಬರೆದರು. ನಾನು ಮೈಸೂರಿಗೆ ತಿಳಿಸಿದೆ 
ಮೈಸೂರಿನ ಪ್ರಸಿದ್ಧ ಜೋಯಿಸರು, “ಹೌದು, ನನ್ನ ಸಹಾಯಕರು ಮೊದಲ ಹೆಜ್ಜೆಯಲ್ಲೇ ತಪ್ಪು 
ಮಾಡಿದ್ದಾರೆ” ಎಂದು ಒಪ್ಪಿಕೊಂಡು, ತಿದ್ದಿದ ಫಲವನ್ನು ಗುರುತಿಸಿಕೊಟ್ಟರು. ಬಳ್ಳಾರಿಯ ನನ್ನ 
ಬಂಧು ಜ್ಯೋತಿಷ್ಯಬಲ್ಲವರಾಗಿದ್ದದ್ದರಿ೦ದ ಈ ತಿದ್ಧಾಣಿಕೆ ನಡೆಯಿತು ವರನ ತಂಜಿಯೋ, ನಾನೋ 
ವಧುವಿನ ತಂದ ಆಗಿದ್ದರ ಫಲ ತಪ್ಪಿದ ಎ೦ದು ನಮಗೆ ತಿಳಿಯುತ್ತಿರಲಿಲ್ಲ. ಹೀಗೆ ಜ್ಯೋತಿಷ್ಯರು 
ಕೊಡುವ ಫಲ ಎಷ್ಟೂಬಾರಿ ತಪ್ಪಬಹುದು. ಎಷ್ಟು ಬಾರಿ ಎಂದು ಹೇಳುವಂತಿಲ್ಲ. 


ನಮ್ಮಲ್ಲಿ ಮದುವೆಗಳನ್ನು ನಿಶ್ಚಯಿಸುವ ಸ೦ದರ್ಭಗಳಲ್ಲೆಲ್ಲ ಈ ಜಾತಕದ ಮಾತು 
ಬಂದೇ ಬರುತ್ತದೆ. ಜಾತಕ ಕೂಡಲಿಲ್ಲ ಎಂದು ಮದುವೆ ಎಷ್ಟೋ ತಪ್ಪುತ್ತವೆ. ಕೂಡಿದವು ಎಂದು 
ಎಷ್ಟೋ ನಿಶ್ಚಯ ಆಗುತ್ತವೆ. ಇವುಗಳಲ್ಲಿ ಕೆಲವಾದರೂ ತಪ್ಪಾಗಿರಬೇಕು ಎನ್ನುವುದು ಬ೦ದೀತು. 
ವೀರೇಶಲಿ೦ಗ೦ ಪಂತುಲು ಅವರ ಒಂದು ಕಥೆಯಲ್ಲಿ ಮದುವೆಯಾದ ಕೆಲವೇ ಕಾಲದಲ್ಲಿಗಂಡ 
ತೀರಿಕೊಳ್ಳುತ್ತಾನೆ. ವಧುವಿನ ಬಂಧು ಇದನ್ನುತಿಳಿಸಿದಾಗ ಎದುರಾಳಿ, “ಜಾತಕ ನೋಡಿಸಿದಿರಲ್ವಾ 
ಜಾತಕ ವರನಿಗೆ ಪೂರ್ಣಾಯಸ್ಸು ಎಂದು ಹೇಳಿತ್ತೆ?” ಎನ್ನುತ್ತಾರೆ. ಬಂಧು, “ಹೌದು, 
ಪೂರ್ಣಾಯುಸ್ಟೇ” ಎ೦ದು ಪೂ, ರ್ಣಾ, ಯು, ಸ್ಟೇ, ಎಲ್ಲವನ್ನೂ ದೀರ್ಥವಾಗಿ ಎಳೆದು ನುಡಿದು 
ಮುಗಿಸುತ್ತಾರೆ. 


ಇದೇನು, ಒಮ್ಮೆನಡೆದ ಮಾತೇ? ಎಷ್ಟೋ ಬಾರಿ ಆಗಿರಬೇಕು. ಇದು ತಿಳಿದೂ ನಮ್ಮಜನ 
ಜಾತಕವನ್ನು ನೋಡಿಸಿದ್ದೂ ನೋಡಿಸಿದ್ದೇ, ಮದುವೆಯನ್ನು ನಿಶ್ಚಯಿಸಿದ್ದೂ ನಿಶ್ಚಯಿಸಿದ್ದೇ, 
ತಪ್ಪಿಸಿದ್ದೂ ತಪ್ಪಿಸಿದ್ದ. ಈಗಲೂ ಒಂದೊಂದು ಮದುವೆಯ ಲಗ್ನಪತ್ರಿಕೆಯಲ್ಲೂ ಪ್ರಭವಾದಿ ಷಷ್ಠಿ 
ಸ೦ವತ್ನರಾಣಾ೦ ಮಧ್ಯೇ ಎಂದು ಆರಂಭಿಸಿ, ವರ್ಷ, ಮಾಸ, ತಿಥಿ, ವಾರ, ಗಳಿಗೆ, ಎಲ್ಲವನ್ನು 
ಹೆಸರಿಸಿ, ಮದುವೆಗೆ ಬಂಧುಗಳನ್ನು ಆಹ್ವಾನಿಸುವುದು ನಡೆಯುತ್ತಲೇ ಇದೆ. ಮದುವೆಯ ವೆಚ್ಚ 
ಅದೆಷ್ಟೋ ಅನವಶ್ಯ ಎನ್ನುವುದು ಖಂಡಿತ. ಲಗ್ನವನ್ನು ನಿಶ್ಚಯಿಸುವ ಸಲುವಾಗಿ ಜ್ಯೂತಿಷ್ಯನಿಗೆ 
ಕೊಡುವ ಕಾಸು ಇಂಥ ವೆಚ್ಚ ಎ೦ದು ಹೇಳುವುದು ನೂರರಲ್ಲಿ ತೊಂಬತ್ತು ಬಾರಿ ಸತ್ಯ ಎಂದು 
ಕಾಣುತ್ತದೆ. 


ಜ್ಯೋತಿಶ್ಯಾಸ್ತ್ರದ ಪ್ರಕಾರ ಒಂದು ನಕ್ಷತ್ರದಲ್ಲಿ ಹುಟ್ಟಿದ ಹೆಣ್ಣನ್ನು ತಂದುಕೊಳ್ಳುವುದು 
ಮಾನವನ ಆಯಸ್ಸಿಗೆ ಅಪಾಯ, ಬೇರೆ ಒಂದು ನಕ್ಷತ್ರದ್ದುಅತ್ತೆಗೆ ಆಪಾಯ, ಈ ಕಾರಣಗಳಿಗಾಗಿ 
ಎಷ್ಟೋ ಸಂಬಂಧಗಳು ತಪ್ಪುತ್ತವೆ. ನಾನು ಕಂಡಂತೆ ಇಂಥ ಹುಡುಗಿಯನ್ನು ಸೊಸೆಯಾಗಿ 
ತಂದುಕೊಂಡು ಒಬ್ಬ ಮಾವ ಮದುವೆಯ ಬಳಿಕ ಇಪ್ಪತ್ತು ವರ್ಷ ಇದ್ದು ತಮ್ಮ ಎಂಭತ್ತು 
ವಯಸ್ಸಿನ ನ೦ತರ ತೀರಿಕೊ೦ಡರು. ಇನ್ನೊಂದು ಇಂಥ ನ೦ಟಿನಲ್ಲಿ ಅತ್ತೆ ಮದುವೆ ನಡೆದ ಬಳಿಕ 
ಇಪ್ಪತ್ತು ವರ್ಷ ಬದುಕಿದ್ದಾರೆ. ಈಗಲೂ ಸುಖವಾಗಿದ್ದಾರೆ. 


ಅಪರೂಪವಾಗಿ ನಡೆಯುವ ಇಂಥ ಸಂಬಂಧಗಳಲ್ಲಿ ನನ್ನ ಒಬ್ಬನ ಅನುಭವದಲ್ಲೇ 
ಎರಡು ಮದುವೆಗಳಲ್ಲಿನಕ್ಷತ್ರಗಳಿ೦ದ ಕೆಡುಕಾಗಲಿಲ್ಲವಾಗಿ ಈ ಭಯಗಳಿಗೆ ಕಾರಣ ಇಲ್ಲಎಂದರೆ 
ತಪ್ಪಾಗಲಾರದು. 


ಜ್ಯೋತಿಷ್ಕರ ಈ ಪೀಡೆಗೆ ಒಂದಲ್ಲ ಒಂದು ರೀತಿಯಲ್ಲಿ ಒಳಗಾಗುವುದು ನಮ್ಮ 
ಎಲ್ಲರದೂ ವಾಡಿಕೆ. ಕೆಲವು ವೇಳೆ ಜಾಣು ಹೆಚ್ಚಿದಷ್ಟೂ ನಂಬಿಕೆ ಹೆಚ್ಚುತ್ತದೆ. ಇದಕ್ಕೆ ಒಂದು 
ನಿದರ್ಶನ ನನ್ನ ಸೋದರ ಲೇಖಕ ಶ್ರೀ ಬೇಂದ್ರೆಯವರು. ಇವರ ಜ್ಯೋತಿಷ್ಯ ಮಿತ್ರರು ನನ್ನನ್ನು 
ಕುರಿತು ಬರೆದ ಒಂದು ಜಾತಕ ಒಂದು ಅನಿರೀಕ್ಷಿತ ರೀತಿಯಲ್ಲಿ ದಿಟವಾಯಿತು ಎಂದು 
ಹೇಳಿದ್ದೇನೆ. ಇದೇ ಜ್ಯೋತಿಷ್ಯರು ನನ್ನಜಾತಕದಲ್ಲಿ ಒಂದು ಪಾಪ ಗ್ರಹ ಇದೆ ಎ೦ದೂ, ಅದು ನನಗೆ 
ಸಲ್ಲಬೇಕಾದ ಗೌರವಗಳಿಗೆ ಅಡ್ಡಿ ಆಗುತ್ತಿದೆ ಎ೦ದೂ ಇವರಿಗೆ ಹೇಳಿದ್ದರಂತೆ. ನನ್ನ ಜೀವನದಲ್ಲಿ 
ಇದು ದಿಟನಾಗಿದೆ ಎಂದು ಇವರ ತಿಳುವಳಿಕೆ. ಈ ನಂಬಿಕೆಯ ಈ ಮಿತ್ರರು ಎರಡು ವರ್ಷದ 
ಹಿಂದೆ ನನಗೆ ೮೯ ತುಂಬಿದಾಗ “ನಿಮಗೆ ಇದು ತೊಂಬತ್ತೊಂದನೆಯ ವರ್ಷ” ಎಂದು ಹೇಳಿ 
“ಒಬ್ಬ ಹುಡುಗ ನೀರಿನಲ್ಲಿ ಮುಳುಗಿ ಎದ್ದಂತೆ ಕನಸಾಯಿತು” ಎ೦ದು ಬರೆದರು. ಕಾಗದವನ್ನು 
ಓದಿದ ಕ್ಷಣದಲ್ಲಿ ನನಗೆ ಇದರ ಅರ್ಥ ಆಗಲಿಲ್ವ ಆಮೇಲೆ ಯೋಚಿಸಿದ್ದರಲ್ಲಿ ನನಗೆ ೯೧ನೆಯ 
ವರ್ಷದಲ್ಲಿಸಾವು ಎ೦ದು ಇವರ ಜ್ಯೋತಿಷ್ಯರು ಇವರಿಗೆ ತಿಳಿಸಿರಬೇಕು ಎನ್ನಿಸಿತು. ಇದನ್ನುಇವರು 
ನಂಬಿದ್ದಾರೆ. ಹುಡುಗ ನೀರಿನಲ್ಲಿ ಮುಳುಗಿ ಎದ್ದದ್ದಕ್ಕೆ ಅರ್ಥ ಒಬ್ಬ ಉತ್ತರಕ್ರಿಯೆಗಳನ್ನು 
ಮಾಡಬೇಕಾಗುತ್ತದೆ ಎಂದು ಇರಬೇಕು. ಆಗ ನಾನು ಇವರಿಗೆ, “ಈಗ ನನಗೆ ತುಂಬಿದ್ದು ೮೯ 
ವರ್ಷ, 40 ಅಲ್ಲ” ಎ೦ದಷ್ಟೇ ಉತ್ತರ ಬರೆದೆ. ಕಳೆದ ವರ್ವ ಇವರು ಒಂದು ವ್ಯಾಧಿಗೆ ಈಡಾದರು. 
ಸ್ಥಳದ ವೈದ್ಯರು ಕೆಲವು ದಿನ ನೋಡಿ, “ನೀವು ಚಿಕಿತ್ಸೆಗೆ ಬೊ೦ಬಾಯಿಗೆ ಹೋಗುವುದು 
ಒಳ್ಳೆಯದು” ಎಂದರು. ಜ್ಯೋತಿಷ್ಯರು, “ಗ್ರಹಗಳ ಸ್ಥಿತಿ ಚೆನ್ನಾಗಿಲ್ಪ ಒ೦ದು ತಿಂಗಳು ಬಿಟ್ಟುಕೊ೦ಡು 
ಹೋಗಿ” ಎಂದರು. ಬೇಂದ್ರೆ ಬೇರೆ ಯಾರ ಮಾತನ್ನೂ ಕೇಳದೆ, ಒಂದು ತಿಂಗಳು ಧಾರವಾಡದಲ್ಲಿ 


ಕಳೆದು ಆ ಬಳಿಕ ಬೊಂಬಾಯಿಗೆ ಹೋದರು. ಅಲ್ಲಿಯ ವೈದ್ಯರು ತಮ್ಮಿಂದಾದ ಚಿಕಿತ್ಸೆಯನ್ನೆಲ್ಲಾ 
ನಡೆಸಿದರು, ಉಪಯೋಗ ಆಗಲಿಲ್ಲ. ಒಂದು ತಿಂಗಳು ಆಸ್ಪತ್ರೆಯಲ್ಲಿದ್ದುಬೇ೦ದ್ರೆ ತೀರಿಕೊಂಡರು. 
ಒಂದು ತಿಂಗಳು ಮುಂದಾಗಿ ಬೊಂಬಾಯಿಗೆ ಹೋಗಿದ್ದರೆ ತೀರಿಕೊಳ್ಳುತ್ತಿರಲಿಲ್ಲ ಎ೦ದು ನಾನು 
ಹೇಳಲಾರೆ. ಇರುತ್ತ ಸ್ಥಳದ ವೈದ್ಯರು ಹೇಳಿದ ಒಡನೆ ಮುಂಬಯಿಗೆ ಹೋಗಿದ್ದರೆ 
ಒಳಿತಾಗುತ್ತಿತ್ತೇನೋ ಎಂಬ ಎಣಿಕೆ ನನ್ನನ್ನು ಈಗಲೂ ಕಾಡುತ್ತಿದೆ. 


ಗ್ರಹಗಳ ಸ್ಥಿತಿ, ಲಗ್ಗಗಳ ಮಾತು. ಇದಕ್ಕೆ ಸಂಬಂಧಿಸಿದ ಹತ್ತು ಸಂಗತಿ ನಮ್ಮ ಜನರ 
ಜೀವನದಲ್ಲಿ ಸದಾ ತನ್ನ ಪ್ರಭಾವವನ್ನು ಬೀರುತ್ತಿವೆ. ಮಂಗಳವಾರ, ಶನಿವಾರ, ಶುಭ ಕರ್ಮಗಳಿಗೆ 
ಕೂಡದ ದಿನಗಳು. ಆ ದಿನಗಳಲ್ಲಿ ನಮ್ಮಲ್ಲಿ ಹಿರಿಯ ಜನ ಕ್ಷೌರ ಮಾಡಿಸಿಕೊಳ್ಳುತ್ತಿರಲಿಲ್ಲ ಪ್ರಯಾಣ 
ಹೊರಡುತ್ತಿರಲಿಲ್ಲ ಯಾರನ್ನೂ ಎಲ್ಲಿಗೂ ಕಳುಹಿಸುತ್ತಿರಲಿಲ್ಲ ಏನನ್ನಾದರೂ ಅಪೇಕ್ಷಿಸುತ್ತ 
ಯಾರನ್ನಾದರೂ ಕಾಣಬೇಕಾದರೆ ಬೇರೆ ದಿನಗಳನ್ನುಹುಡುಕುವರು. ಇದರಂತೆ ಸ್ವಲ್ಪಮುಖ್ಯವಾದ 
ವಿಷಯಗಳಲ್ಲಿ ಮೊದಲ ಹೆಜ್ಜೆ ಇಡಬೇಕಾದರೆ ಒಳ್ಳೆಯ ದಿನ ನೋಡಿ ಹೇಳಿ ಎಂದು 
ಜ್ಯೋತಿಷ್ಯರನ್ನು ಕೇಳುವರು. ಜ್ಯೋತಿಷ್ಕ್ಠರೂ ಸಹ ಪಂಚಾಂಗವನ್ನು ನೋಡಿ ಇಂಥ ಇಂಥ ದಿನ 
ಒಳ್ಳೆಯದೆಂದು ಹೇಳುವರು. 


ಈಗಂತೂ ವಾರಭವಿಷ್ಯ ಎನ್ನುವುದು ವೃತ್ತಾಂತ ಪತ್ರಿಕೆಗಳ ಒಂದು ಅನಿವಾರ್ಯ 
ಅಂಗವೇ ಆಗಿದೆ. ಬಹುಕಾಲ ಇದನ್ನು ನಾನು ಕನ್ನಡ ಪತ್ರಿಕೆಗಳಲ್ಲಿ ಮಾತ್ರ ಕಾಣುತ್ತಿದ್ದೆನು. ಇದು 
ಈಗ ಇಂಗ್ಲಿಷ್‌ ಪತ್ರಿಕೆಗಳಲ್ಲಿಯೂ ಕಾಣುತ್ತಿದೆ. ಇ೦ಗ್ಲೆ೦ಡ್‌, ಅಮೆರಿಕಾ ಪತ್ರಿಕೆಗಳಲ್ಲಿ ಕೂಡ ಇಂಥ 
ವಿಷಯದಲ್ಲಿ ನಂಬಿಕೆ ಇರುವ ಸೂಚನೆ ಕಾಣುತ್ತದೆ. 


ವ್ಯಾಧಿಗಳನ್ನು ಕುರಿತ ನಂಬಿಕೆಗಳು 


ವ್ಯಾಧಿಗಳನ್ನು ಕ್ಷುದ್ರ ದೇವತೆಗಳ ಚೇಷ್ಟೆ ಎ೦ದು ತಿಳಿದು ಆ ದೇವತೆಗಳನ್ನು 
ಒಲಿಸಿಕೊಂಡು ವ್ಯಾಧಿಯಿಂದ ಗುಣ ಪಡೆಯುವ ಕ್ರಮ ನಮ್ಮಲ್ಲಿ ಬಹು ಹಳೆಯ ಸಂಪ್ರದಾಯ. 
ಬಹು ಹಳೆಯ ಒಂದು ವ್ಯಾಧಿಗೆ ನಮ್ಮಲ್ಲಿ ಹೆಸರೇ 'ದೊಡ್ಡಮ್ಮ' ಎ೦ದು ಆಗಿದೆ. ಇದರ೦ತೆಯೇ 
ಕಾಣುವ, ಇಷ್ಟು ಕ್ರೂರವಲ್ಲದ ವ್ಯಾಧಿ 'ಚಿಕ್ಕಮ್ಮ. ದೊಡ್ಡಮ್ಮ ಬಾರದಂತೆ ಮೊದಲಲ್ಲೇ 


ಮಾಡಿಸಿಕೊಳ್ಳುವ ಚಿಕಿತ್ಸೆಯನ್ನು ನಾವು 'ಅಮ್ಮ' ಹಾಕಿಸಿಕೊಳ್ಳುವುದು ಎ೦ದೇ ಕರೆಯುತ್ತೇವೆ. 
ಎ೦ದರೆ ವ್ಯಾಧಿ ದೈವದ ಕ್ರೌರ್ಯದ ಫಲ ಎನ್ನುವ ನಂಬಿಕೆ ತಪ್ಪಿದರೂ ಅದರ ಹೆಸರು ಹಾಗೆಯೇ 
ಉಳಿದಿದೆ. ಇದರಂತೆ, ವಾ೦ತಿ ಭೇದಿ ರೋಗ ಇಂಗ್ಲೀಷಿನಲ್ಲಿ ಕಾಲರಾ ಎನ್ನುವುದು ನಮ್ಮಲ್ಲಿ 
ಮಾರಿಕಾ ರೋಗ ಮಾರಿಯಿ೦ದ ಬಂದದ್ದು ಎನ್ನುವುದು ಸಂಪ್ರದಾಯದ ನಂಬಿಕೆ. ಈಗ ಇದಕ್ಕೆ 
ವಿರೋಧಕ ಚಿಕಿತ್ಸೆ ಒ೦ದು ಇದೆ. ಜನ ಅದನ್ನು ಪಡೆಯುತ್ತಿದ್ದಾರೆ. ಆದರೂ ಆ ವ್ಯಾಧಿ ಕಂಡಾಗ 
ಮಾರಿ ದೇವತೆಗೆ ಬಲಿ ಒಪ್ಪಿಸುವುದು ತಪ್ಪಿಲ್ಲ ಇಷ್ಟೇ ಅಲ್ಪ ನನಗೆ ತಿಳಿದಂತೆ ಹೆಗ್ಗಡದೇವನ 
ಕೋಟಿ ತಾಲ್ಲೂಕಿನ ಜನ ಒ೦ದು ಗ್ರಾಮದಲ್ಲಿ ಪ್ಲೇಗ್‌ ರೋಗ ಕಂಡು ಕೆಲವು ಸಾವು ಆದವು. ದೇವಿ 
ಗ್ರಾಮದ ನಿವಾಸಿಗಳ ಒಬ್ಬನ ಮೇಲೆ ಆವೇಶವಾಗಿ ಬರುತ್ತಾಳೆ ಎನ್ನುವುದು ನಿವಾಸಿಗಳ ನಂಬಿಕೆ. 
ಗ್ರಾಮದ ಹಿರಿಯರು ಊರ ದೇವರನ್ನು ಒಲಿಸಲು ಬಲಿ ಕೊಟ್ಟು “ತಾಯಿ, ಎಷ್ಟು ಜನರನ್ನು ಬಲಿ 
ತೆಗೆದುಕೊಂಡು ನಿಲ್ಲಿಸುತ್ತೀಯೆ?” ಎಂದು ಪ್ರಶ್ನೆ ಕೇಳಿದರು. ದೇವಿ ಆ ಮನುಷ್ಯನ ಮೇಲೆ 
ಬ೦ದಳು. “ಒ೦ಬತ್ತು ಜನವನ್ನುತೆಗೆದುಕೊಳ್ಳುತ್ತೇನೆ” ಎ೦ದು ತಿಳಿಸಿದಳು. ಗ್ರಾಮದ ಹಿರಿಯರು, 
“ಸರಿ, ಒಂಭತ್ತು ಜನರ ಸಾವು ತಪ್ಪಿದ್ದಲ್ಲ ಊರನ್ನು ಬಿಟ್ಟು ಗುಡಿಸಲುಗಳಿಗೆ ಹೋಗಿ 
ಆಗುವುದೇನು?” ಎಂದರು. ಊರಿನ ಜನ ಮನೆಗಳಲ್ಲೇ ಇದ್ದು ಬಿಟ್ಟರು. ರೋಗ ಹರಡಿತು. 
ಸಾವಿನ ಮೇಲೆ ಸಾವು ಆಯಿತು. ಗ್ರಾಮದ ಪಟೇಲ ಊರಿನಲ್ಲಿ ಪ್ಲೇಗ್‌ ಒಂದಿದೆ ಎಂದು ವರದಿ 
ಕೂಡ ಮಾಡಲಿಲ್ವ ಒಂಭತ್ತಲ್ಪ ಹದಿನೆಂಟು ಜನ ಸತ್ತರು; ಮೂವತ್ತಾರು ಜನ ಸತ್ತರು. ಮಾರಿಯಲ್ಲಿ 
ನಂಬಿಕೆ ಕೆಟ್ಟಿ ಒಬ್ಬ ಮನುಷ್ಯ ಈ ಪಾಡನ್ನು ತಿಳಿಸಿ ಅಧಿಕಾರಿಗಳಿಗೆ ಒ೦ದು ಮೂಕ ಅರ್ಜಿಯನ್ನು 
ಕಳುಹಿಸಿದ. ಇದು ನನ್ನ ಕೈಗೆ ಬಂದು, ನಾನು ಒಡನೆಯೇ ಗ್ರಾಮಕ್ಕೆ ಹೋದೆ. ಅರ್ಜಿಯಲ್ಲಿ ಹೇಳಿದ 
ಮಾತು ದಿಟ ಎಂದು ಕಂಡಿತು. ಗ್ರಾಮದ ಅಧಿಕಾರಿಗಳನ್ನು ಗದರಿಸಿ, “ನಿಮ್ಮ ಅಜಾಗ್ರತೆಗೆ 
ದೇವರನ್ನುಹೊಣೆ ಮಾಡಬೇಡಿ. ಒಡನೆ ಊರು ಬಿಟ್ಟು ಗುಡಿಸಲುಗಳಿಗೆ ಹೋಗಿ” ಎಂದೆ. ಅವರು 
“ಮಹಾಸ್ಟಾಮಿ, ದೇವರೇ ತನ್ನ ಮಾತು ನಡೆಸದೆ ಮೋಸ ಮಾಡಿದರೆ, ಊರು ಬಿಟ್ಟು ಗುಡಿಸಲಿಗೆ 
ಹೋಗಿ ಅಗೋದೇನು?” ಎಂದರು. “ದೇವರ ಮಾತನ್ನು ನಿಮಗೆ ತಿಳಿಸಿದವರು ಯಾರು ?” 
ಎಂದೆ. ಅವರು ಆ ಮನುಷ್ಯನನ್ನು ಬರಮಾಡಿದರು. ನಾನು ಅವನಿಗೆ “ಎಲಪ್ಟಾ ದೇವರು ನಿನ್ನ 
ಮೇಲೆ ಬಂದದ್ದು ಸುಳ್ಳು. ದೇವರೇ ಬಂದಿದ್ದು ನೀನು ಆ ಮಾತನ್ನು ಹೇಳಿದ್ದರೆ ಅದು 
ಸುಳ್ಳಾಗುತ್ತಿರಲಿಲ್ಲ ಏನೆನ್ನುತ್ತೀ?” ಎಂದೆ. “ಸುಳ್ಳಾಡಿದರೆ ಹೊಡೆಯುತ್ತೇನೆ, ಜೋಕೆ” ಎಂದೆ. 
ಅವನು ಬಾಯಿ ತೆರೆಯಲಿಲ್ಲ ಓಟಿಕಿತ್ತ. ಆಮೇಲೆ ಗ್ರಾಮದ ಮುಖಂಡರಿಗೆ, “ನನ್ನ ಮಾತು ಕೇಳಿ; 
ಒಡನೆಯೇ ಗುಡಿಸಲು ಕಟ್ಟಲು ಏರ್ಪಾಡು ಮಾಡಿ,” ಎ೦ದು ಹೇಳಿ, ಇದನ್ನುನೋಡಿಕೊಳ್ಳುವಂತೆ 
ತಾಲ್ಲೂಕು ಅಧಿಕಾರಿಗಳಿಗೆ ಕೆಲಸವನ್ನೊಪ್ಪಿಸಿ ಬಂದೆ. 


ಇದರಂತೆ ಬೇರೆ ಮೂಡನಂಬಿಕೆ ಹಲವು ಉ೦ಟು. ಒಂದು ಗ್ರಾಮಕ್ಕೆ ಇನ್ನಷ್ಟು ನಿವೇಶನ 
ಬೇಕು, ಅದರ ದಕ್ಷಿಣಕ್ಕೆ ಎಷ್ಟು ಒಳ್ಳೆಯ ನೆಲ ಇದ್ದರೂ ಅದನ್ನು ನಿವೇಶನವಾಗಿ ಸೇರಿಸಿಕೊಳ್ಳಲು 
ಜನ ಒಪ್ಪುವುದಿಲ್ಲ ಅದು ಯಮನ ದಿಕ್ಕು ಗ್ರಾಮದ ಜೋಯಿಸರು “ಅದು ಒಳ್ಳೆಯ ನೆಲ ಅಲ್ಲ” 
ಎನ್ನುತ್ತಾರೆ. ಗ್ರಾಮದ ಹಿರಿಯರು, “ಸ್ವಾಮಿ, ನಮಗೆ ಆ ನೆಲ ಬೇಡ, ಅದರಲ್ಲಿ ಸಾಲಾವಳಿ ಇಲ್ಲ” 
ಎನ್ನುತ್ತಾರೆ. ಇಂಥ ಮಾತು ಇನ್ನೂಹತ್ತು. ಎಲ್ಲದರಲ್ಲೂಹಿ೦ದಿನಿ೦ದ ಬಂದ ಯಾವುದೋ ನಂಬಿಕೆ, 
ಯಾವುದೋ ಒಳ್ಳೆಯ ಏರ್ಪಾಡಿಗೆ ಅಡ್ಡಿಯಾಗಿ ಬರುತ್ತದೆ. 


ವ್ಯಾಧಿಗೆ ಕಾರಣ ಕ್ರೂರ ದೈವ ಎಂದು ನಂಬಿ ಉಪವಶಮನಮಾಡಲು ಯತ್ನಿಸುವ 
ಸಂದರ್ಭ ಇಂಥವು ಹಲವು ಉಂಟು. ಶಿವಾರಪಟ್ಟಿಣದ ನಮ್ಮಪರಿಚಯದ ಬಾಳು ಎಂಬ ಬೆಳೆದ 
ಹುಡುಗ ಕೆಟ್ಟಿಬಾಳು ಬಾಳಿ ಒಂದು ಕ್ರೂರ ವ್ಯಾಧಿಯನ್ನು ತಂದುಕೊಂಡ ಮಾತನ್ನು ನನ್ನ 'ಭಾವ' 
ಪುಸ್ತಕದಲ್ಲಿ ಹೇಳಿದ್ದೇನೆ. ವ್ಯಾಧಿಯ ದೈವವನ್ನು ರೋಗಿಯ ಮೈಯಿಂದ ಸೆಳೆದು ಮಣ್ಣಿನಿಂದ 
ಮಾಡಿದ ಅವಳ ಒಂದು ಮೂರ್ತಿಯಲ್ಲಿ ಇರಿಸಿ ಆ ಮೂರ್ತಿಯನ್ನು ಊರಿಂದ ಹೊರಕ್ಕೆ ಅಟ್ಟಿ 
ಎಂದು ಯಾರೋ ಸೂಚಿಸಿದರು. ಇದನ್ನು ಮಾಡಬಲ್ಲ ಒಬ್ಬ ಇದ್ದಾನೆ ಎಂದು ಸಹ ಹೇಳಿದರು. 
ತ೦ದೆ ಆ ಮನುಷ್ಯನನ್ನು ಬರಮಾಡಿದರು. ಪೂಜೆ ಮಾಡಿಸಿದರು, ದೇವತೆಯನ್ನು ಮೂರ್ತಿಯಲ್ಲಿ 
ಸೇರಿಸಿದ ಮೇಲೆ ಅದನ್ನು ಊರಿ೦ದ ಹೊರಕ್ಕೆ ಒಯ್ಯುವ ವೇಳೆ ಅದನ್ನು ಹುಡುಗರು ನಾವು 
ಯಾರೂ ನೋಡಬಾರದು ಎಂದು ನಮ್ಮಉಪಾಧ್ಯಾಯರು ನಮ್ಮನ್ನು ಕೋಣೆಯಲ್ಲಿಸೇರಿಸಿ, ಕಿಟಕಿ 
ಬಾಗಿಲುಗಳನ್ನುಕದಗಳನ್ನು ಮುಚ್ಚಿದ್ದದ್ದುನನಗೆ ಈಗಲೂ ಜ್ಞಾಪಕ. 


ಇಂಥ ಸಂದರ್ಭಗಳಲ್ಲಿ ಮಂತ್ರವಾದಿಗಳೆ೦ಬ ಜನ ವಿಧಿಸುವ ಕ್ರಮ ಕೆಲವು ಇಂಥ 
ನಾಚಿಕೆಗೇಡಿನವು, ಅವನ್ನು ವರ್ಣಿಸುವುದು ಸಭ್ಯ ಅಲ್ಲ ಈಗಲೂ ಬೆಂಗಳೂರಿನಲ್ಲಿ ನಮ್ಮ 
ವಿಸ್ತರಣದಲ್ಲಿ ನಮ್ಮ ಪಕ್ಕದ ವಿಸ್ತರಣಗಳಲ್ಲಿ ಮೂರು ದಾರಿ ಸೇರುವ ಸ್ಥಳಗಳಲ್ಲಿ ಅನೇಕವೇಳೆ 
ಬಣ್ಣ ಬಣ್ಣ ಅನ್ನದ ಉಂಡೆಗಳು, ಎಲೆ ಅಡಿಕೆ, ಹಣ್ಣು ಒಂದುಕಡೆ ಬಿದ್ದಿರುವುದನ್ನು ಜನ 
ಕಾಣುತ್ತೇವೆ. ಇಂಥ ಸ೦ದರ್ಭಗಳೆಲ್ಲ ಕಾಯಿಲೆ ಬಿದ್ದ ಯಾರನ್ನೋ ಉಳಿಸುವುದಕ್ಕೆ ಬಂಧುಗಳು 
ಒಲಿಸಿಕೊಳ್ಳಲು ಮಾಡಿದ ಒಂದು ಯತ್ನದ ಸಂಕೇತಗಳು. 


ಈ ಪಟ್ಟಿಯನ್ನು ಇನ್ನೂ ಬೆಳೆಸಬಹುದು. ಶಕುನ ಅಪಶಕುನಗಳ ಮಾತು 
ಜನಜನಿತವಾಗಿದೆ. ಕೆಲಸಕ್ಕೆ ಹೊರಟಾಗ ದಾರಿಯಲ್ಲಿ ಹೆ೦ಡತಿಯನ್ನು ಕಳೆದುಕೊ೦ಡ ಗ೦ಡು, 
ಗಂಡನನ್ನು ಕಳೆದುಕೊಂಡ ಹೆಣ್ಣು ಕಂಡರೆ ಕೆಲಸ ಕೆಡುತ್ತದೆ. ಒಳ್ಳೆಯ ಸಂಗತಿಯ ಒಂದು 


ಮಾತನಾಡುತ್ತಾ ಕುಳಿತಿರುವಾಗ ಜೊತೆಗಿದ್ದ ಒಬ್ಬರು ಒ೦ಟಿ ಸೀನು ಸೀನಿದರೆ, ಇದೇ ಕೇಡು, 


ಇತ್ಯಾದಿ. 


ಇಂಥ ನಂಬಿಕೆ ನಮ್ಮಲ್ಲಿ ಮಾತ್ರ ಇದೆ ಎ೦ದಲ್ಲ ಇತರ ದೇಶಗಳಲ್ಲಿ ಇತರ ಧರ್ಮಗಳಲ್ಲಿ 
ಸಹ ಉಂಟು. ನಮ್ಮಲ್ಲಿ ಭಾರತ ಯುದ್ದದ ಎರಡು ಪಕ್ಷದ ಸೈನ್ಯದ ಸಂಖ್ಯೆಯ ಕಾರಣದಿಂದ 
ಹನ್ನೊಂದು ಏಳು ಕೆಟ್ಟ ಅಂಕೆಗಳಾಗಿವೆ, ಕ್ರೈಸ್ತರಲ್ಲಿ ಹದಿಮೂರು ಇಂಥ ಅಂಕೆ, ಮುಸ್ಲಿಮರಲ್ಲಿ 
ಇದು ತೀನ್‌ತೇರಾ, ಮೂರು ಹದಿಮೂರು ಎ೦ದೋ ಯಾರಿಗೋ ಯಾವುದೋ ಕೆಟ್ಟದ್ದುಆದದ್ದನ್ನ 
ಮನಸ್ಸಿಗೆ ತರುವ ಅಂದಿನ ಒಂದು ಸಂದರ್ಭ ಕೆಟ್ಟಿದ್ದೆನಿಸುತ್ತದೆ, ಒಲ್ಲದೆ ಹೋಗುತ್ತದೆ, 


ನೆನಪಿನಿಂದ ಚೇತನ ಕಷ್ಟಪಡುತ್ತದೆ. ಇದು ನುನುಷ್ಯರ ಸ್ವಭಾವ. 


ರಾಮಕೃಷ್ಣ ಪರಮಹಂಸರು, ರಮಣ ಮಹರ್ಷಿಗಳು, ರಾಮದಾಸರಂಥ ಜನರು 
ಸನಾತನ ಧರ್ಮದ ಒಳ್ಳೆಯ ಲಕ್ಷಣಗಳನ್ನು ಪೋಷಿಸಿ ಉಪದೇಶ ಮಾಡುತ್ತಿರುವಲ್ಲಿ ಕೆಲವು 
ದಕ್ಷರಾದ ಜನ, ಇಷ್ಟು ಶುಭ ಅಲ್ಲದ ಲಕ್ಷಣಗಳನ್ನು ಮುಖ್ಯ ಮಾಡಿ, ಗುರುಗಳೆಂದು 
ನಡೆದುಕೊಂಡದ್ದು ಕಾಣುತ್ತದೆ. ಇಂಥ ಒ೦ದು ಪಂಥ 'ಸಾಯಿ' ಎ೦ಬ ಮುಸ್ಲಿಮ್‌ ಸಂತರು 
ಆರಂಭಿಸಿದ್ದು ಗುರು ಮುಸಲ್ಮಾನ ಆಗಿ ಜನ್ಮ ತಳೆದರೆ೦ದು ಪ್ರತೀತಿ ಇರುತ್ತ ಈತ ಹಿಂದೂ 
ಧರ್ಮದ ಭಕ್ತಿಪಂಥದ ಒಬ್ಬ ಪ್ರವರ್ತಕರಾದರು. ಪವಾಡಗಳನ್ನು ನಡೆಸುವ ತಪಸ್ವಿ ಎಂದು 
ಹೆಸರುಗಳಿಸಿದರು. ಮುಖ್ಯವಾಗಿ ಈ ದೃಷ್ಟಿಯಿಂದ, ಇವರ ಪರಿವಾರದ ಸಮುದಾಯ ಬಹು 
ದೊಡ್ಡದಾಗಿ ಬೆಳೆಯಿತು. ಉದಾಹರಣೆಗೆ ಒ೦ದು ಕಥೆ. ಒಂದುಬಾರಿ ಗುರುಗಳ ಜೊತೆಗೆ ಕೆಲವರು 
ಶಿಷ್ಯರು ಒ೦ದು ಯಾತ್ರಾಸ್ಥಳಕ್ಕೆ ಹೋಗುತ್ತ ಒ೦ದು ಬೆಟ್ಟವನ್ನು ಏರುತ್ತಿದ್ದರು. ಏರಿ ಏರಿ ದಣಿದು 
ಮೆಟ್ಟಿಲುಗಳ ಮಧ್ಯೆ ಒಂದು ಕಡೆ ಸ್ವಲ್ಪ ಹೊತ್ತು ಕುಳಿತರು. ಶಿಷ್ಯನೊಬ್ಬನಿಗೆ ದಾಹ ಆಯಿತು. 
ಅವನಿಗೆ ಕುಡಿಯುವ ನೀರು ಬೇಕು. ಅಲ್ಲಿಅದು ಎಲ್ಲಿಂದ ಬರಬೇಕು? ಅವನು ಗುರುವಿಗೆ ಇದನ್ನು 
ತಿಳಿಸಿದನು. ಗುರು ಶಿಷ್ಯನಿಗೆ, “ನೀನು ಕುಳಿತಿದ್ದೀಯಲ್ಲ ಆ ಸ್ಥಳವನ್ನು ಬಿಟ್ಟು ಏಳು,” ಎಂದರು. 
ಶಿಷ್ಯನು ಎದ್ದನು. ಗುರು, “ನೀನು ಕುಳಿತಿದ್ದೀಯಲ್ಲಆ ಕಲ್ಲನ್ನು ಎತ್ತು” ಎಂದರು. ಶಿಷ್ಯನು ಕಲ್ಲನ್ನು 
ಎತ್ತಿದನು. ಅದರ ಅಡಿಯಲ್ಲಿ ತಿಳಿಯಾದ ಕುಡಿಯುವ ನೀರಿನ ದೊಣೆ ಇತ್ತು ಶಿಷ್ಯ ನೀರನ್ನು 


ಕುಡಿದು ದಾಹವನ್ನುತೀರಿಸಿಕೊ೦ಡನು. ಈ ಪಂಥದ ಒಂದು ಉತ್ಸವದಲ್ಲಿ ಅನುಯಾಯಿಗಳು ಈ 
ಕಥೆಯನ್ನುಹೇಳಿದ್ದನ್ನುನಾನು ಕೇಳಿದನು. ಗುರುವಿನ ಮಹಿಮೆಯನ್ನು ಸಿದ್ದಾ೦ತಮಾಡುವ ಇಂಥ 
ಕಥೆ ಅನೇಕ ಇವೆ ಎ೦ದು ಅನುಯಾಯಿಗಳು ಹೇಳಿದರು. ಆ ದಿನ ಭಕ್ತವ್ಯಂದದಲ್ಲಿ ಸೇರಿದ್ದ 
ಒಬ್ಬರು, ಗುರುಗಳಚರಿತ್ರೆಯನ್ನು ಒ೦ದು ಹರಿಕಥೆಯಂತೆ ಪ್ರತಿಪಾದಿಸಿದರು. ಆಂದಿನ ಕೂಟದ 
ಪ್ರವರ್ತಕರಲ್ಲಿ ಒಬ್ಬ ಮಹಿಳೆ ಮುಖ್ಯರು. ಕಥನಕಾರರು ಕಥೆಯನ್ನು ಹೇಳುವ ಮೊದಲು ಆಕೆ 
ಹಾಲಿನ ಬಟ್ಟಿಲೊಂದನ್ನು ಎತ್ತಿಕೊ೦ಡು ತಾನು ಒಂದು ಗುಟುಕು ಹಾಲನ್ನು ಕುಡಿದು ಉಳಿದ 
ಹಾಲನ್ನು ಕಥನಕಾರರಿಗೆ ಪ್ರಸಾದವಾಗಿ ಕಳುಹಿಸಿದರು. ಎಲ್ಲರ ಎದುರಲ್ಲಿ ಈಕೆ ತನಗೆ 
ಹಿರಿಯಳೆ೦ದು ಒಪ್ಪಿಕೊಳ್ಳುವುದು ಕಥನಕಾರರಿಗೆ ಇಷ್ಟವಿಲ್ಲ ಎನ್ನುವುದು ಕಾಣುತ್ತಿತ್ತು. ಆದರೆ 
ಮಾಡುವುದೇನು? ಅದೇ ಎಲ್ಲರ ಎದುರಲ್ಲಿ ಆಕೆಯನ್ನು ಅಲಕ್ಷಿಸಬಹುದೇ? ವಿಧಿಯಿಲ್ಲದೆ ಆತ 
ಪ್ರಸಾದದ ಹಾಲನ್ನು ಕುಡಿದರು, ಕಥೆಯನ್ನು ಹೇಳಿ ಮುಗಿಸಿದರು. ಅ೦ದು ನನ್ನನ್ನು 
ಕರೆದುಕೊ೦ಡು ಹೋದ ಸ್ನೇಹಿತರಲ್ಲಿ ಕೆಲವರನ್ನು ನಾನು ಹತ್ತು ಸ೦ದರ್ಭದಲ್ಲಿ ನೋಡಿದ್ದೆನು. 
ಆಮೇಲೆ ಹತ್ತು ಸಂದರ್ಭದಲ್ಲಿ ನೋಡಿದೆನು. ಇವರು ಸಾಯಿಬಾಬಾ ಗುರುವಿನ ಭಕ್ತರು ಎಂಬ 
ಕಾರಣದಿಂದ ಇವರ ನಡವಳಿಕೆ ಇಂಥ ಭಕ್ತರಲ್ಲದ ಜನರ ನಡೆವಳಿಕೆಯಿಂದ ಯಾವ 
ರೀತಿಯಲ್ಲಿಯೂ ಬೇರೆಯಾಗಿದ್ದಿತು ಎ೦ದು ನನಗೆ ಕಾಣಲಿಲ್ಲ 


ಸುಮಾರು ಅರವತ್ತು ವರ್ಷದ ಹಿಂದಿನ ಮಾತು ನನ್ನಪರಿಚಯದ ಆಂಗ್ಲ ಪ್ರಾಧ್ಯಾಪಕರು 
ಶ್ರೀ. ಬಿ. ಎಸ್‌. ನಾಗೇಶರಾಯರು ಆಚಾರ್ಯ ತರುಣರೊಬ್ಬರನ್ನು ಕುರಿತು ನನಗೆ ಅನೇಕ 
ಸ೦ಗತಿಗಳನ್ನು ಹೇಳಿದರು. ಆ ತರುಣ ನರಸಿ೦ಹದೇವರ ಉಪಾಸಕರಂತೆ , ದೇವರ 
ಅನುಗ್ರಹದಂತೆ ಪವಾಡಗಳನ್ನು ಮಾಡುವರು. ಅಂಥ ಪವಾಡಗಳಲ್ಲಿ ಒಂದು ಇದು. ಒ೦ದುಸಲ 
ಇವರ ಅನುಯಾಯಿ ಸಮುದಾಯ ಒಂದು ಸ೦ತರ್ಪಣೆಗೆ ಏರ್ಪಾಡು ಮಾಡಿತ್ತು ಸುಮಾರು 
ಮುನ್ನೂರು ಜನ ಬರಬಹುದು ಎಂಡು ನಿರೀಕ್ಷೆ ಅಷ್ಟು ಜನಕ್ಕೆ ಎಂದು ಊಟಿ ಸಿದ್ಧವಾಗಿದೆ. ಆದರೆ 
ಆರ೦ಭದಲ್ಲಿ೩೦೦ ಜನರೇ ಬ೦ದಿದ್ದರೂ ಆಮೇಲೆ ಮೆಲ್ಲಮೆಲ್ಲನೆ ಇಬ್ಬರು ಮೂವರು, ಮೂವರು 
ನಾಲ್ವರು, ಬಂದು ಬಂದು ಸೇರಿ ಕೊನೆಗೆ ಹತ್ತಿರ ಹತ್ತಿರ ಸಮುದಾಯ ಒಂದು ಸಾವಿರದಷ್ಟು 
ಆಯಿತು. ಇಷ್ಟು ಜನಕ್ಕೆ ಊಟ ಒದಗಿಸುವುದು ಹೇಗೆ? ಪದಾರ್ಥಗಳನ್ನು ತರಿಸಿ ಮತ್ತೆ ಅಡಿಗೆ 
ಮಾಡಿಸಬಹುದೇ? ಇವರೆಲ್ಲ ಯೋಚಿಸುತ್ತಿದ್ದಾರೆ. ತರುಣ ಉಪಾಸಕ, “ಅ೦ಥದೆಲ್ಲ ಬೇಡ, 
ದೇವರು ನಡೆಸುತ್ತಾನೆ. ಎಲ್ಲರಿಗೂ ಎಲೆ ಹಾಕಿಸಿ, ನಾನೊಬ್ಬ ಒಳಗಿಂದ ಪದಾರ್ಥಗಳನ್ನು 
ತಂದುಕೊಡುತ್ತೇನೆ ನೀವು ಯಾರೂ ಒಳಗೆ ಬರಬೇಡಿ. ನಾನು ತ೦ದುಕೊಟ್ಟಿದ್ದನ್ನು ಎಲ್ಲರಿಗೂ 


ಬಡಿಸಿ” ಎ೦ದು ಹೇಳಿದರು. ಹೀಗೆಯೇ ನಡೆಯಿತು ಏನು ಆಶ್ಚರ್ಯ! ಮುನ್ನೂರು ಜನಕ್ಕೆ 
ಮಾಡಿದ್ದ ಅಡಿಗೆಯನ್ನೇ ಹೊರಕ್ಕೆ ತಂದುಕೊಟ್ಟು ಆ ಮನುಷ್ಯ ಸಮಾರಾಧನೆ ಚೆನ್ನಾಗಿ 
ನಡೆಯುವಂತೆ ಮಾಡಿಬಿಟ್ಟಿದ್ದರು. ನರಸಿ೦ಹನ ಉಪಾಸನೆಯಿ೦ದ ಕೊ೦ಚವಾಗಿದ್ದ ಅಡಿಗೆ 
ದೊಡ್ಡದಾಯಿತು. ತರುಣ ತುಂಬಾ ಮಹಿಮಾವಂತರು ಇದು ನಾಗೇಶರಾಯರು ನನಗೆ ಹೇಳಿದ 
ಮಾತು. ನಾಗೇಶರಾಯರು ಸುಳ್ಳಾಡುವವರಲ್ವ ಎಂದಮೇಲೆ ಈ ಸಂದರ್ಭದಲ್ಲಿ ಒಂದು ಪವಾಡ 
ನಡೆಯಿತು ಎ೦ದು ಒಪ್ಪಬೇಕಲ್ಲವೆ? ಒಪ್ಪುವುದಿಲ್ಲಎ೦ದು ನಾವು ಹೇಳಿದರೆ, ಮಿತ್ರರು, “ನಿಮಗೆ 
ದೇವರಲ್ಲಿ ಭಕ್ತಿಯಿಲ್ಪ ಭಕ್ತರಿಗಾಗಿ ಅವನು ಇಂಥ ವಿಚಿತ್ರಗಳನ್ನು ಮಾಡುತ್ತಾನೆ, ಇದನ್ನು ನೀವು 
ಕಾಣಿರಿ. ಕ್ರೈಸ್ತರ ಬೈಬಲ್‌ನಲ್ಲಿ ಕ್ರಿಸ್ತಗುರು ಒಮ್ಮೆ ಐದು ರೊಟ್ಟಿ ಮೂರು ಮೀನನ್ನು ಹ೦ಚಿ ನೂರಾರು 
ಜನರ ಹಸಿವನ್ನು ಇಂಗಿಸಿದರು ಎಂದು ಬರೆದಿದೆ. ಕಾಣಿರಾ ದೂರ್ವಾಸ ಸಾವಿರಾರು ಶಿಷ್ಯರೊಡನೆ 
ಧರ್ಮರಾಜನ ಆಶ್ರಮಕ್ಕೆ ಹೋದಾಗ, ಶ್ರೀಕೃಷ್ಣ ಅಕ್ಷಯ ಪಾತ್ರೆಯಲ್ಲಿದ್ದ ಒ೦ದು ಅಗುಳನ್ನು 
ಬಾಯಿಗೆ ಹಾಕಿಕೊ೦ಡು ದೂರ್ವಾಸನ, ಸಾವಿರಾರು ಮ೦ದಿ ಅವನ ಶಿಷ್ಕರ, ಹಸಿವನ್ನು ತೀರಿಸಿದ 
ಎಂದು ಮಹಾಭಾರತ ಹೇಳಿಲ್ಲವೇ? ಇದೂ ಅಂಥದೇ ಒಂದು ಪ್ರಸಂಗ. ಉಪಾಸಕ ತರುಣ 
ಒ೦ದು ಅಗುಳನ್ನು ಬಾಯಿಗೆ ಹಾಕಿಕೊಂಡರೆ ಆಯಿತು, ಮುನ್ನೂರು ಜನಕ್ಕೆಂದ ಅಡಿಗೆ 
ಸಾವಿರಾರು ಜನಕ್ಕೆ ತುಂಬುತ್ತದೆ,” ಇತ್ಯಾದಿ ಇತ್ಯಾದಿ ಅಂತೂ ಇದು ಜನದ ನಂಬಿಕೆಯ ಮಾತು. 
ನಾಗೇಶರಾಯರಿಗೆ ಈ ವಿಷಯದಲ್ಲಿ ಸಂದೇಹವೇ ಇರಲಿಲ್ಲ. 


ಈಗ ಮುವ್ವತ್ತು ವರ್ಷದ ಹಿ೦ದಿನ ಮಾತು. ನಮ್ಮ ಬೀದಿಯಲ್ಲಿ ಇದ್ದ ನಮ್ಮ ಹಿರಿಯ 
ಮಿತ್ರರು ನಿವೃತ್ತ ಪಶು ವೈದ್ಯ ಶ್ರೀ ಕೆ. ಎನ್‌. ಶ್ರೀನಿವಾಸನ್‌ರವರು ಒಂದುದಿನ ತಮ್ಮಮನೆಗೆ ಒಬ್ಬ 
ಮಹಿಳೆಯನ್ನು ಕರೆತಂದರು. “ಆಕೆ ತುಂಬ ಮಹಿಮಾವಂತೆ, ಅನ್ನ ನೀರಿಲ್ಲದೆ ಹತ್ತಾರುದಿನ 
ಇದ್ದುಬಿಡುತ್ತಾರೆ, ಎಂದಿನಂತೆ ನಡೆದುಕೊಳ್ಳುತ್ತಾರೆ, ಅವರಲ್ಲಿ ಸ್ವಲ್ಪವೂ ಆಯಾಸ ಕಾಣುವುದಿಲ್ಲ” 
ಎಂದು ಮುಂತಾಗಿ ಜನರಿಗೆ ತಿಳಿಸಿದರು. ಜನ ಅನೇಕರು ಹೋಗಿ ಆಕೆಯನ್ನುನೋಡಿದರು ; ಅನ್ನ 
ನೀರಿಲ್ಲದೆ ಎಷ್ಟೋ ದಿನ ಇದ್ದೂ, ಕಳೆಗು೦ದದೆ ಹೀಗಿರುವುದು೦ಟೇ ಎಂದು ಆಶ್ಚರ್ಯಪಟ್ಟರು. 
ಕೆಲವು ದಿನದ ಬಳಿಕ ಈ ಮಿತ್ರರ ಮನೆಯಲ್ಲಿಯಾವುದೋ ಒ೦ದು ಉತ್ಸವದ ಏರ್ಪಾಡಾಯಿತು. 
ಅದಕ್ಕೆ ಪುರೋಹಿತರು ಶಾಸ್ತ್ರಿಗಳು ತಕ್ಕಷ್ಟು ಸಂಖ್ಯೆಯಲ್ಲಿ ಬಂದು ಸೇರಿದರು. ಮಂತ್ರ ತಂತ್ರ 
ಕಲಾಪ ತಕ್ಕಷ್ಟು ನಡೆಯಿತು ಎ೦ದು ನಾನು ಕೇಳಿದೆ. ಯಾವುದೋ ಹೋಮ ನಡೆಯುತ್ತಿದೆ. 
ಇದರಲ್ಲಿ ಕಳಶದ ಒಂದು ಚೆ೦ಬಿನ ಮೇಲೆ ಒಂದು ತೆಂಗಿನಕಾಯನ್ನ ಇಟ್ಟಿದೆ. ಮಹಿಮಾವ೦ತ 


ಹೆಣ್ಣುಮಗಳು ಒ೦ದುಕಡೆ ನಿ೦ತು ಕೆಲಸ ನಡೆಯುವುದನ್ನು ನೋಡಿಕೊಳ್ಳುತ್ತಿದ್ದಾರೆ. ಭಕ್ತರಲ್ಲಿ 


ಒಬ್ಬರು ಬಂದು ಈ ಮಹಿಳೆಯು ಬಳಿ ನಿಂತರು. ಕೆಲನಿಮಿಷ ಆದಮೇಲೆ ಆಕೆ, ಇವರಿಗೆ, “ಕಳಶದ 
ಕಡೆ ನೋಡಿ” ಎ೦ದರು. ಇವರು ನೋಡಿದರು. ಆಕೆ, “ತೆ೦ಗಿನಕಾಯಿ ಜುಟ್ಟಿನ ಮೇಲೆ ಒ೦ದು 
ನೀಲವರ್ಣದ ಬೆಳಕು ಇದೆ, ಅದು ನಿಮಗೆ ಕಾಣುತ್ತಿದೆಯೇ?” ಎ೦ದು ಕೇಳಿದರು. ಇವರು ತಿರುಗಿ 
ಕಳಶದತ್ತ ನೋಡಿದರು. ನೀಲಿ ಬಣ್ಣದ ಬೆಳಕು ಇದೆಯೇ ಎಂದು ಕುತೂಹಲದಿಂದ ನಿಟ್ಟಿಸಿದರು. 
ಬೆಳಕು ಕಾಣಲಿಲ್ಲ ಆಕೆಗೆ, “ನನಗೇನೂ ಕಾಣಿಸಲಿಲ್ಲ” ಎಂದರು. ಆಕ್ಕೆ “ಹಾಗೆಯೇ ನೊಡುತ್ತಿರಿ, 
ಕಾಣುತ್ತದೆ, ನನಗೆ ಚೆನ್ನಾಗಿ ಕಾಣುತ್ತಿದೆ. ಕಾಣಬೇಕು, ನೋಡುತ್ತಿರಿ” ಎಂದರು. ಈ ಭಕ್ತನಿಗೆ ಆ 
ಬೆಳಕು ಕೂನೆಗೊಕಾಣಲೇ ಇಲ್ಲಎ೦ದು ತೋರುತ್ತದೆ. ಶ್ರೀನಿವಾಸನ್‌ ರವರು ನನಗೆ, “ಆಕೆಯ ಶಕ್ತಿ 
ನೋಡಿ, ನಮಗೆ ಯಾರಿಗೂ ಕಾಣದ ಬೆಳಕು ಆಕೆಗೆ ಕಾಣುತ್ತದೆ, ಆಕೆಯ ತಪಸ್ಸು ಅ೦ಥದು. ಅನ್ನ 
ಇಲ್ಲ ನೀರಿಲ್ಲ ಎಷ್ಟು ದಿನ ಬೇಕಾದರೂ ಇದ್ದು ಬಿಡುತ್ತಾರೆ ಅದರಿಂದ ಇಂಥ ಮಹಿಮೆ 
ಬೆಳೆಯುತ್ತದೆ,” ಎಂದರು. ಈ ಆಶ್ಚರ್ಯ ಕೆಲವು ದಿನ ನಡೆಯಿತು, ನಡೆದು ನಿಂತಿತು, ಆಮೇಲೆ 
ಈಕೆಯ ಸಂಗತಿ ಏನೇ ಆಗಲಿ ಕೇಳಿಬರಲಿಲ್ಲ 


ಸುಮಾರು ಇದೇ ದಿನಗಳಲ್ಲಿ ಬಸವನಗುಡಿ ರಸ್ತೆಯ ಶ್ರೀ ರಾಮಕೃಷ್ಣಾಶ್ರಮದ 
ಹಿ೦ಭಾಗದ ನಿವೇಶನಗಳಲ್ಲಿ ಆಗ ವಾಸವಾಗಿದ್ದ ಕಾಫಿ ಪ್ಲಾಂಟರ್‌ ಶ್ರೀಮತಿ ಸಾಕಮ್ಮನವರ 
ನಿವಾಸಕ್ಕೆ ಒಬ್ಬ ಗುರು ಆಗಮಿಸಿದ್ದಾರೆ ಎ೦ದು ಜನರಲ್ಲಿ ಸುದ್ದಿ ಹರಡಿತು. ಗುರು ಅತ್ಯಂತ 
ಮಹಿಮಾವಂತರು. ಕುಳಿತಿದ್ದಂತೆಯೇ ಕೈಬೀಸುತ್ತಾರೆ, ಅವರ ಕೈಗೆ ದೋಸೆ ಬರುತ್ತದೆ, ಭಸ್ಮ 
ಬರುತ್ತದೆ, ಕಲ್ಲಿನ ಲಿ೦ಗ ಬರುತ್ತದೆ, ಮು೦ತಾಗಿ ಎಲ್ಲರ ಬಾಯಲ್ಲೂ ಪ್ರಶ೦ಸೆಯ ಮಾತು. ಈ 
ಗುರುಗಳ ಹೆಸರು ಸತ್ಯಸಾಯಿಬಾಬಾ. ಈ ಹೆಸರು ಆಂಧ್ರ ದೇಶದಲ್ಲಿ ಕೀರ್ತಿಗಳಿಸಿದ 
ಗುರುಗಳೊಬ್ಬರದೆ೦ದು ಈ ಮುನ್ನ ಪತ್ರಿಕೆಗಳಲ್ಲಿ ಪ್ರಕಟಿವಾದುದನ್ನು ನಾನು ನೋಡಿದ್ದ ಇವರು 
ಬೆಂಗಳೂರಿಗೆ ಬಂದರಾಯಿತು, ಈಚೆಗೆ ಇವರು ತುಂಬ ಪ್ರಸಿದ್ಧಿಗೆ ಬಂದಿದ್ದಾರೆ. ತುಂಬ ಜಾಣರಾದ 
ಪ್ರಮುಖ ಜನ ಹಲವರು ಇವರ ಅನುಯಾಯಿಗಳಾಗಿ ನಡೆದುಕೊಳ್ಳುತ್ತಿದ್ದಾರೆ. ಇವರಲ್ಲಿ ಶ್ರೀ ವಿ.ಕೆ. 
ಗೋಕಾಕ, ಶ್ರೀ ನಾ. ಕಸ್ತೂರಿ ನನಗೆ ತು೦ಬ ಪ್ರಿಯರಾದ ಮಿತ್ರರು. ದಿವಂಗತ ಶ್ರೀ ದ ರಾ ಬೇಂದ್ರೆ 
ಶ್ರೀ ಜಿ. ಪಿ. ರಾಜರತ್ನಂ ಸಹ ಈ ಗುರುಗಳನ್ನು ಒಪ್ಪಿಕೊ೦ಡಿದ್ದರು. ಗುರು ಬರಿಯ ಅದ್ಭುತಗಳನ್ನು 
ಪ್ರಕಟಿಸುವ ಜನ ಅಲ್ಲ ಶಾಲೆ ಕಾಲೇಜುಗಳನ್ನು ಸ್ಥಾಪಿಸಿದ್ದಾರೆ, ಸಾವಿರಾರು ಜನ ಆಶ್ರಯ ಬೇಡಿ 
ಬ೦ದವರನ್ನು ಪ್ರೀತಿಯಿ೦ದ ಕ೦ಡು ತಮ್ಮ ಶಕ್ತಿಯಿಂದ ಅವರಿಗೆ ತೃಪ್ತಿ ನೀಡಿದ್ದಾರೆ, ತೆಲುಗಿನಲ್ಲಿ 
ಬಹು ಚೆನ್ನಾಗಿ ಭಾಷಣ ಮಾಡುತ್ತಾರೆ, ಒಳ್ಳೆಯ ಉಪದೇಶ ಮಾಡುತ್ತಾರೆ, ಎ೦ದು ನಾನು 
ಕೇಳಿದ್ದೇನೆ. ಇವರು ಈಚೆಗೆ ತಮ್ಮ ಸ್ಥಳ ಪುಟ್ಟಿಪರ್ತಿಯಲ್ಲಿ ಒ೦ದು ವಿಶ್ವವಿದ್ಯಾನಿಲಯವನ್ನೇ 


ನಿರ್ಮಿಸಿದ್ದಾರೆ. ಇವರು ತಾವು ದೇವರು ಎಂದು ಹೇಳಿಕೊಳ್ಳುತ್ತಾರಂತೆ. ಇದು ಒಂದು ರೀತಿಯಲ್ಲಿ 
ನನ್ನಂಥ ಜನರಿಗೆ ಒಪ್ಪಿಗೆ ಆಗದ ಸಂಗತಿ. ಕೈಬೀಸಿದರೆ ಭಸ್ಯ ಲಿಂಗ ದೋಸೆ ಬರುವುದಾದರೆ 
ಇವರು ಬೆಂಗಳೂರಿನಲ್ಲಿ ಒಂದು ಚೌಕದಲ್ಲಿ ಕುಳಿತು ದಾರಿ ನಡೆಯುವ ಭಿಕ್ಷುಕರಿಗೆ ಒಂದೋ 
ಎರಡೊ ದೋಸೆ ಕೊಟ್ಟು ಅವರನ್ನು ಕಾಪಾಡಿದರೆ ಇದ್ದೀತು. ಭಸ್ಯ ಲಿಂಗ ಇವನ್ನು ಆಮೇಲೆ 
ಕೊಡಬಹುದು. “ಇಂಥ ಪವಾಡಗಳನ್ನು ನಾವೂ ಮಾಡುತ್ತೇವೆ. ಇವನ್ನು ಮಾಡುವುದಕ್ಕೆ ದೇವರೇ 
ಬೇಕಾದುದಿಲ್ಪ” ಎಂದು ಬೇರೆಯ ಜನ ಪತ್ರಿಕೆಗಳಲ್ಲಿ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಬೆಂಗಳೂರು 
ವಿಶ್ವವಿದ್ಯಾಲಯದ ಈ ಹಿಂದಿನ ಉಪಕುಲಪತಿ, ಭೌತಶಾಸ್ತ್ರಾನ್ವೇಷಕರಾದ ಶ್ರೀ 
ನರಸಿ೦ಹಯ್ಯನವರು, ವರ್ಷವೂ ಅರೆ ಹಿ೦ದ, ಈ ಗುರುಗಳಿಗೆ, “ನಾನು ನಿಮ್ಮ ಮನೆಯನ್ನು 
ಭೌತಶಾಸ್ತ್ರ ದ ದೃಷ್ಟಿಯಿಂದ ಪರಿಶೀಲಿಸಬೇಕು, ನನಗೆ ಅವಕಾಶಕೊಡಿ,” ಎಂದು ಹೇಳಿ 
ಕಳುಹಿಸಿದರು. ಗುರುಗಳು ಅವರಿಗೆ ಉತ್ತರ ಕೊಡಲಿಲ್ಲ ನರಸಿ೦ಹಯ್ಯನವರು ಒಮ್ಮೆ ಅವರನ್ನು 
ಕಾಣಲು ಹೋದರು. ತಾವು ಬರುವುದನ್ನು ಗುರುಗಳಿಗೆ ಮೊದಲಲ್ಲೇ ತಿಳಿಸಿದ್ದರು ಗುರುಗಳು 
ಇವರನ್ನು ಕಾಣಲಿಲ್ಲ ಅವರ ಕಡೆಯ ಜನ ಆಶ್ರಮದ ಹೆಬ್ಬಾಗಿಲ ಬಳಿ ನಿಂತು, 
ನರಸಿ೦ಹಯ್ಯನವರಿಗೆ ಪ್ರವೇಶ ಇಲ್ಲ ಎಂದು ತಿಳಿಸಿದರು. ನರಸಿಂಹಯ್ಯನವರು ಹಿಂತಿರುಗಿ 
ಬ೦ದರು ಅವರು ಗುರುಗಳಿಗೆ, “ನೀವು ಕೈಬೀಸಿ ಸೃಷ್ಟಿಸಿ ತೋರಿಸುವ, ಜನಗಳಿಗೆ ಕೊಡುವ, ವಸ್ತು 
ಎಲ್ಲಾ ಸಣ್ಣ ಸಣ್ಣವು ಒಮ್ಮೆ ಒ೦ದು ಕು೦ಬಳಕಾಯನ್ನು ಹೀಗೆ ಸೃಷ್ಟಿಮಾಡಿ ತೋರಿಸಿ” ಎಂದು 
ಸೂಚಿಸಿದರಂತೆ. ಈ ಸೂಚನೆಯ ಕಾರಣ, ಈಗ ತೋರಿಸುತ್ತಿರುವ ವಸ್ತುಗಳೆಲ್ಲಾ ಹೊದೆದಿರುವ 
ಬಟ್ಟೆಗಳ ಮರೆಯಲ್ಲಿ ಇರಿಸಬಹುದಾದವು, ಕು೦ಬಳಕಾಯಿಯನ್ನು ಹೀಗೆ ಮರೆಮಾಚಲು 
ಸಾಧ್ಯವಿಲ್ಲ ಎನ್ನುವುದು. “ನೀವು ಈಗ ಹೊರಗೆ ತೆಗೆಯುತ್ತಿರುವ ವಸ್ತು ಎಲ್ಲವನ್ನೂ ಒಳಗೆ 
ಬಚ್ಚಿಟ್ಟುಕೊಂಡಿದ್ದು ಹೊರಕ್ಕೆ ತರುತ್ತಿದ್ದೀರಿ ಎಂದು ಕೆಲವರು ಹೇಳುತ್ತಾರೆ, ಇದು ಸುಳ್ಳು 
ಎನ್ನುವುದಕ್ಕೆ ಬಚ್ಚಿಡಲಾಗದ ಒ೦ದು ದೊಡ್ಡ ವಸ್ತುವನ್ನು ತೆಗೆಯುವುದು ಪ್ರಮಾಣವಾಗುತ್ತದೆ,” 
ಎ೦ದು ಇದರ ಅರ್ಥ ನರಸಿ೦ಹಯ್ಯನವರ ಸೂಚನೆ ಯುಕ್ತ ಎ೦ದು ನಮ್ಮಂಥವರಿಗೆ ಕಾಣುತ್ತದೆ. 
ಆದರೆ ಇದಕ್ಕೆ ಒಪ್ಪಿದರೆ, ಗುರು ತಮ್ಮನ್ನು ನಂಬದವರೊಬ್ಬರು ತಮ್ಮನ್ನು ಒಂದು ಪರೀಕ್ಷೆಗೆ 
ಗುರಿಮಾಡಲು ಒಪ್ಪಿದಂತಾಗುತ್ತದೆ. ಗುರು ಪದದ ಮರ್ಯಾದೆಗೆ ಇದು ತಗುವುದ್ದಿಲ್ಲ ಹೇಗೂ 
ಗುರು ಈ ಪರೀಕ್ಷೆಗೆ ಸಮ್ಮತಿಸಲಿಲ್ಲ. ಇವರನ್ನು ಕುರಿತು ಭತ್ತರು ಹೇಳುವ ಎಲ್ಲ ಕಥೆಯೂ ಸತ್ಯದವು 
ಇರಬೇಕು ಎಂದು ಹೇಳಲಾಗುವುದಿಲ್ಲ ಇಂಥ ಒಂದು ಕಥೆ ಇದು ಯಾರೋ ಇವರನ್ನು 
ಅಮೆರಿಕಾದಲ್ಲಿ ಮಾತ್ರ ನಿರ್ಮಾಣ ಆಗುವ, ಸಾಮಾನ್ಯವಾಗಿ ತರಿಸದೆ ಇರುವ, ಒಂದು 
ಗಡಿಯಾರವನ್ನು ತಂದುಕೊಡಿ ಎ೦ದು ಕೇಳಿದರಂತೆ. ಗುರು, “ಸಾಮಾನು ಹೊರಗಿನಿಂದ 


ಬರಬೇಕಾದದ್ದು ಸ್ಪಲ್ಪ ಅವಕಾಶ ಬೇಕು,” ಎಂದರಂತೆ. ಕೇಳಿದವರು ಈ ಮಾತಿಗೆ ಒಪ್ಪಿ ಅಲ್ಲೇ 
ನಿಂತರು. ಸ್ವಲ್ಪ ಹೊತ್ತಿನ ಬಳಿಕ, ಗುರು, “ಆ ಸಾಮಾನು ಬಂದಿತು. ಇಕೋ ತೆಗೆದುಕೊಳ್ಳಿ” ಎಂದು 
ಅದನ್ನು ಅವರಿಗೆ ಕೊಟ್ಟರಂತೆ. ಅದನ್ನು ಪಡೆದ ಈ ಪರೀಕ್ಷಕರು ಅಮೇರಿಕದ ತಮ್ಮಮಿತ್ರರಿಗೆ ಈ 
ವಿಷಯವನ್ನು ತಿಳಿಸಿ ಒ೦ದು ಕಾಗದ ಬರೆದರಂತೆ. ಆ ಮಿತ್ರರು ಅಲ್ಲಿ ಆ ವಸ್ತು ದೊರೆಯುವ 
ಅ೦ಗಡಿಯಲ್ಲಿಹೋಗಿ ವಿಚಾರಿಸಿದರಂತೆ. ಅಂಗಡಿಯ ಒಡೆಯ, “ಹೌದು, ಆ ದಿನ ಆ ಹೊತ್ತಿನಲ್ಲಿ 
ಒಬ್ಬ ಭಾರತೀಯ ಈ ವೇಷಭೂಷಣದವನು, ನಮ್ಮಅಂಗಡಿಗೆ ಬಂದು, ಆ ವಸ್ತುವನ್ನು ಕೊಂಡು 
ಹೋದರು,” ಎಂದರಂತೆ. ವೇಷಭೂಷಣದ ವರ್ಣನೆ, ಬಂದಿದ್ದವರು ಸತ್ಯಸಾಯಿಬಾಬಾ ಎಂದು 
ತೋರುವಂಥದು. ಈ ಮಾತು ನಿಜವಾದರೆ ಒ೦ದು ವಿವರ ಮಾತ್ರ ಅಸಂಗತ ಆಗುತ್ತದೆ. ಇಲ್ಲಿ ಈ 
ವಸ್ತು ಬೇಕೆಂದು ಬೇಡಿದ್ದು ಹಗಲಲ್ಲಿ ಇರಬೇಕು. ಆ ಹೊತ್ತಿನಲ್ಲಿ ಅಮೆರಿಕಾದಲ್ಲಿ ಪ್ರಾಯಶಃ 
ಅಂಗಡಿಗಳು ತೆರೆದಿರುವುದಿಲ್ಪ ಇಲ್ಲಿ ಬೆಳಗಾಗ ೧೦ ಗಂಟೆ ಒಳಗಾಗಿ ಹೇಳಿದ್ದರೆ ಅದು ರಾತ್ರಿ ೧೦ 
ಗಂಟೆ ಒಳಗಾಗಿ ಅಂಗಡಿ ತೆರೆದಿದ್ದಾಗ ಗಡಿಯಾರವನ್ನು ಕೊ೦ಡಿರಲು ಸಾಧ್ಯ. ಆದರೆ ಆದರಲ್ಲಿ 
ಸ್ವಾಮಿ ತಾವೇ ಅಮೆರಿಕಾಕ್ಕೆ ಹೋಗಿ, ಕೊಂಡು, ಹಿಂತಿರುಗಿದರು ಎನ್ನುವ ಕಥಾಭಾಗ ಅಷ್ಟೇನೂ 
ಸರಿಯಾದದ್ದು ಎನ್ನಿಸುವುದಿಲ್ಲ. ಮೇಲಾಗಿ ಸ್ವಾಮಿ ಈ ಹೊತ್ತಿನಲ್ಲಿ ಇಲ್ಲಿ ಆಶ್ರಮದಲ್ಲೇ ಇದ್ದರು. 
ಆದರೆ ಇಂಥ ಕಥೆಗಳನ್ನು ಹೇಳುವ ಜನ ಇಂಥ ವಿವರಗಳಿಗೆ ಗಮನ ಕೊಡುವುದಿಲ್ಲ ಇವನ್ನು 
ನಂಬುವ ಜನರಿಗ೦ತೂ, ಇಂಥ ಪ್ರಶ್ನೆ ಕೇಳುವುದು ಅಧಿಕ ಪ್ರಸಂಗ, ಗುರುವಿನ ಮಹಿಮೆಯನ್ನು 
ಒಪ್ಪದ ಅವಿಶ್ವಾಸಿಗಳ ದುರ್ವರ್ತನ, ಎಂದೇ ಕಾಣುತ್ತದೆ. 


ಗುರುಗಳನ್ನು ಆಶ್ರಯಿಸಿ ಉದ್ದಾರವಾಗಲು ಅಪೇಕ್ಷಿಸಿದ ಅಮೆರಿಕನ್‌ ಪ್ರವಾಸಿಯೊಬ್ಬ 
ಆಶ್ರಮದಲ್ಲಿ ತಕ್ಕಷ್ಟು ಕಾಲ ಕಳೆದು, ಗುರುಗಳೊಡನೆ ತುಂಬ ಆಪ್ತವಾಗಿ ಒಡನಾಡಿ, ಇವರು 
ಯೋಗ್ಯರಲ್ಲ ಗುರುವಿನ ವೇಷ ಹಾಕಿಕೊ೦ಡು ಜನರನ್ನು ವಂಚಿಸುತ್ತಿದ್ದಾರೆ, ಎನ್ನುವುದನ್ನು 
ಕಂಡುಕೊಂಡೆ ಎಂದು ತನ್ನ ಅನುಭವವನ್ನು ತಿಳಿಸಿ, “ದಿ ಸೀಕ್ರೆಟ್‌ ಸೆಕ್ಸ್‌ ಲೈಫ್‌ ಆಫ್‌ ಶ್ರೀ 
ಸತ್ಯಸಾಯಿಬಾಬಾ” ಎಂಬ ಪುಸ್ತಕವನ್ನು ಪ್ರಕಟಿಸಿದ್ದಾನಂತೆ ಆ ಪುಸ್ತಕದ ವಿವರವಾದ 
ಅವಲೋಕನ ಒಂದು ನಮ್ಮ ಸೀಮೆಯ ಒಂದು ಇಂಗ್ಲೀಷ್‌ ಪತ್ರಿಕೆಯಲ್ಲಿ ಸುಮಾರು ವರ್ಷದ 
ಹಿಂದೆ ಪ್ರಕಟವಾಯಿತು. ನಾನು ಪುಸ್ತಕವನ್ನು ಓದಿಲ್ಲ ಅವಲೋಕನವನ್ನು ಓದಿದೆನು. 
ಅವಲೋಕನವನ್ನು ಓದಿದ ಮೇಲೆ ನನಗೆ ಪುಸ್ತಕವನ್ನು ಓದೋಣ ಎ೦ದು ಅಪೇಕ್ಷ ಆಗಲಿಲ್ಲ 
ಪುಸ್ತಕ ಈ ಗುರುಗಳನ್ನು ಕುರಿತು ತಕ್ಕಷ್ಟು ಕೆಟ್ಟ ವಿವರಗಳನ್ನು ಪ್ರಕಟಿಸಿ ಇದೆ. ಆ ವಿವರಗಳಿಗೆ 
ಸಂಬಂಧಿಸಿದ ಜನರ ಹೆಸರುಗಳನ್ನು ಹೇಳಿದೆ. ಅದು ಗುರುಗಳ, ಅವರ ಭಕ್ತರ ಗಮನಕ್ಕೆ 


ಬಂದಿರಬೇಕು. ಆದರೆ ಆ ಗ್ರಂಥದ ಲೇಖಕರ ಮಾತು ಸತ್ಯವಲ್ಲ ಎಂದು ಯಾರೂ ಈವರಗೆ 
ಏನನ್ನಾದರೂ ಪ್ರಕಟಿಸಿದಂತೆ ಕಾಣಲಿಲ್ಲ ಈ ವಿಷಯವನ್ನು ಇಲ್ಲಿ ಇನ್ನಷ್ಟು ಮುಂದುವರಿಸುವ 
ಅವಶ್ಯಕತೆ ಇಲ್ಲ ಮುಖ್ಯ ಸಂಗತಿ ಏನೆಂದರೆ, ಮಹಿಮೆಯನ್ನು ಮೆರೆಯುವ ಈ ಗುರುಗಳ 
ವಿಷಯದಲ್ಲಿ ಒಡಕು ಮಾತು ಇದೆ ಎನ್ನುವುದು ಇಂದಿನ ನಮ್ಮ ಧಾರ್ಮಿಕ ವ್ಯವಸ್ಥೆಯಲ್ಲಿ 
ತಲೆದೋರಿರುವ ಒಂದು ತೆರನ ಪ್ರಶ್ನೆ ಇದು ಎನ್ನುವುದನ್ನು ನಮ್ಮ ಜನ ಮನಸ್ಸಿಗೆ 
ತಂದುಕೊಳ್ಳಬೇಕು. 


ಈಚೆಗೆ ಇಂಥ ಸಂದರ್ಭಗಳು ಹಲವಾರು ಪತ್ರಿಕೆಯಲ್ಲಿ ವರದಿಯಾದವು. ಕೊಡಗಿನ 
ಒಂದು ಗ್ರಾಮದ ಒಬ್ಬ ತರುಣಿ ಅನ್ನ ನೀರಿಲ್ಲದೆ ವಾರಗಟ್ಟಲೆ ಇರುತ್ತಾಳೆ, ಎಂದಿನಂತೆ ಎಲ್ಲ 
ಕೆಲಸವನ್ನು ಮಾಡುತ್ತಿರುತ್ತಾಳೆ, ಎ೦ದು ಒ೦ದು ದಿನ ಒಂದು ಪತ್ರಿಕೆಯಲ್ಲಿ ಸುದ್ದಿ ಈ ಸುದ್ದಿ 
ಆಮೇಲೆ ಇತರ ಪತ್ರಿಕೆಗಳಲ್ಲಿ ಪ್ರಕಟ ಆಯಿತು. ಇದು ಸಾಧ್ಯವೇ ಎ೦ದು ನೋಡುವುದಕ್ಕೆ ಕೆಲವು 
ಜನ ಗ್ರಾಮಕ್ಕೆ ಹೋದರು. ಮುಂದೆ ಏನಾಯಿತು ನಾನು ಗಮನಿಸಲಿಲ್ಲ. ಆದರೆ ಈ ಪವಾಡ 
ದಿಟಿವಲ್ಲಎಂದು ಎಲ್ಲರೂ ಗಹಿಸಿದಂತೆ ಕಂಡಿತು. 


ಸುಮಾರು ಇದೇ ಕಾಲದಲ್ಲಿ ಇನ್ನೊಂದು ಇಂಥ ಪ್ರಸಂಗ ಮಂಡ್ಯದ ಬಳಿ ಒಂದು 
ಗ್ರಾಮದಲ್ಲಿ ಒಬ್ಬ ತರುಣ ಅವನು ನಮ್ಮೆದುರಿಗೆ ಕುಳಿತಿರುವಂತೆಯೇ ಕೈಬೀಸಿದರೆ, ಒಂದುಸಲ 
ಅವನ ಕೈಗೆ ಒ೦ದು ಲಿಂಗ ಬರುತ್ತದೆ, ಮತ್ತೊಮ್ಮೆ ಅಷ್ಟೇ ವಿಭೂತಿ ಬರುತ್ತದೆ, ಮತ್ತೊಮ್ಮೆ 
ಏತರದೋ ಬೇರೆ ವಸ್ತು ಬರುತ್ತದೆ. ಸತ್ಯ ಸಾಯಿಬಾಬಾ ಮಾಡುವ ಪವಾಡವನ್ನು ಈತನು 
ಮಾಡುತಿದ್ದಾನೆ ಇದ್ದ ವರದಿ. ಇ೦ಥ ವಿಷಯದಲ್ಲಿ ಆಸಕ್ತಿಯುಳ್ಳ ಕೆಲವು ಜನ, ಇದೇನು ವಿಶೇಷ 
ಇದೆಯೋ ನೋಡೋಣ ಎಂದು ಆ ಗ್ರಾಮಕ್ಕೆ ಹೋದರಂತೆ. ಏನು ನಡೆಯಿತು ಸ್ಪಷ್ಟವಾಗಿ ವರದಿ 
ಆಗಲಿಲ್ಲ ಆದರೆ ಮೊತ್ತದಲ್ಲಿ ಇದು ದಿಟವಾದ ಮಹಿಮೆ ಅಲ್ಲ, ಒ೦ದು ರೀತಿಯ ಕಪಟ ಎ೦ದು 
ನಿರ್ಣಯ ಆದಂತೆ ಕಂಡಿತು. 


ಕೆಲವು ವರ್ಷಗಳ ಹಿಂದೆ ಬೆ೦ಗಳೂರಿಗೆ ಉತ್ತರ ಭಾರತದಿ೦ದ ಒಬ್ಬಯೋಗಿ ಬ೦ದರು. 
ಟ್ರಾನ್ನೆಂಡೆಂಟಲ್‌ ಮೆಡಿಟೇಶನ್‌ ಕಲಿಸುತ್ತೇನೆ ಎನ್ನುವ ಇವರನ್ನು ನಮ್ಮಲ್ಲಿ ಬಲ್ಲ ಜನ ಹಲವರು 
ಹೋಗಿ ಕ೦ಡರು. ಇದರ ಹೆಸರಲ್ಲಿ ನಗರದಲ್ಲಿ ಒಂದು ಕೇಂದ್ರವೂ ಇದೆಯೋ ಏನೋ. ಇದಾದ 
ಕೇವು ಕಾಲದಲ್ಲಿ ಯೋಗಿ ಯೂರೋಪ್‌ ಖಂಡದಲ್ಲಿ ಪ್ರವಾಸ ನಡೆಸಿದರು. ಅಲ್ಲಿ ಒ೦ದು ದೊಡ್ಡ 
ನಗರದಲ್ಲಿ ಇವರ ಅನುಯಾಯಿಗಳು ಒಂದು ವಿಶ್ವವಿದ್ಯಾನಿಲಯವನ್ನೇ ಸ್ಥಾಪಿಸಿದರು ಎ೦ದು 
ವರದಿಯಾಯಿತು. ಸ್ವಲ್ಪಕಾಲದ ಬಳಿಕ ಯೋಗಿ ನಮ್ಮ ದೇಶಕ್ಕೆ ಮರಳಿ ಬಂದರು. ಆಗ ಅವರ 


ಜೊತೆಯಲ್ಲಿ ಇಂಗ್ಲೆಂಡ್‌ ಅಮೆರಿಕಾದಲ್ಲಿ ದೊಡ್ಡ ದೊಡ್ಡ ಸಭೆಗಳ ಎದುರಲ್ಲಿ ಹಾಡಿ ಜನರನ್ನು 
ಒಲಿಸಿದ್ದ ಬೀಟ್‌ಲ್‌ಸ್‌ ಎ೦ದು ವಿಖ್ಯಾತರಾಗಿದ್ದ ಇಬ್ಬರು ಗಾಯಕ ತರುಣರು, ಅವರ ಜೊತೆಯ 
ಒಬ್ಬತರುಣಿ, ಇಲ್ಲಿಗೆ ಬಂದರು. ಯೋಗದ ಅಭ್ಯಾಸಕ್ಕಾಗಿ ಇವರ ಜೊತೆಯಲ್ಲೇ ನಿಂತರು. ಸ್ವಲ್ಪದಿನ 
ಕಳೆದು ಮೂವರೂ, “ಈ ಆಶ್ರಮದಲ್ಲಿ ವಾಸಮಾಡಿದ್ದರಿ೦ದ ಪ್ರಯೋಜನ ಆಗಲಿಲ್ಲ ಈ ಯೋಗಿ 
ಒಬ್ಬ ಸಾಮಾನ್ಯ ಮನುಷ್ಯ” ಎ೦ದು ಹೇಳಿಕೆಯನ್ನು ಪ್ರಕಟಿಸಿ ಹೊರಟುಹೋದರು. ಯೋಗಿ, 
“ನಾನು ಸಾಮಾನ್ಯ ಮನುಷ್ಯನೇ ಸರಿ, ದೇವರು ಎ೦ದು ಹೇಳಿಕೊಳ್ಳಲಿಲ್ಲವಲ್ಲಾ?” ಎ೦ದು ಉತ್ತರ 
ಪ್ರಕಟಿಸಿದರು. ಯೋಗಿ ಇಂಗ್ಲೀಷ್‌ ಬಲ್ಲ ಮನುಷ್ಯ ಇರಬೇಕು. ಗಾಯಕರು ಇವರು ಮನುಷ್ಯರು 
ಎ೦ದು ಹೇಳಿದ್ದರ ಅರ್ಥ ಇವರ ನಡತೆ ಚೆನ್ನಾಗಿರಲಿಲ್ಲ ಎನ್ನುವುದು. ಇವರು ಆ ಹೆ೦ಗಸಿನ 
ವಿಷಯದಲ್ಲಿ ಕುತೂಹಲ ತೋರಿಸಿದರು ಎನ್ನುವುದು ಧ್ವನಿ. ಇದರ ಉತ್ತರದಿ೦ದ ಈ ಧ್ವನಿ 
ನಿವಾರಣೆ ಆಗುವುದಿಲ್ಲ. ಈಚೆಗೆ ಈ ಮೆಡಿಟೇಷನ್‌ ಕೂಗು ಅಷ್ಟಾಗಿ ಕೇಳುತ್ತಿಲ್ಲ 


ಹತ್ತಿರ ಹತ್ತಿರ ಇದೇ ದಿನಗಳಲ್ಲಿ ಬಾಲಯೋಗಿ ಎ೦ಬ ಒಬ್ಬಾತ ಉತ್ತರ ದೇಶದ ನಿವಾಸಿ, 
ಯೋಗದಲ್ಲಿ ಪ್ರವೀಣರೆ೦ದು ಹೇಳಿಕೊಂಡು ನಮ ರಾಷ್ಟ್ರದಲ್ಲಿ ಕೆಲವು ತಿಂಗಳು ಇದ್ದು 
ಅಮೇರಿಕಾ ದೇಶಕ್ಕೆ ಹೋಗಿ, ಅಲ್ಲಿ ಪ್ರಚಾರ ನಡೆಸಿ, ಶಿಷ್ಯರನ್ನು ಸ೦ಪಾದಿಸಿದರು. ಕೆಲವು ಕಾಲ 
ಕಳೆದು ನಮ್ಮರಾಷ್ಟ್ರಕ್ಕೆ ಹಿಂತಿರುಗಿದರು. ಆ ಸಂದರ್ಭದಲ್ಲಿ ದೇಶಕ್ಕೆ ಬರುವ ಜನ ಸುಂಕ ಕೊಟ್ಟು 
ಒಳಕ್ಕೆ ತರಬಹುದು, ಸುಂಕ ಕೊಡದೆ ತರಬಾರದು ಎಂದು ಶಾಸನದಲ್ಲಿರುವ ಮಣಿಗಳನ್ನು 
ವಸ್ತುಗಳನ್ನು ಸು೦ಕಕೊಡದೆ ಒಳಕ್ಕೆ ಕದ್ದು ತ೦ದರೆ೦ದು ಮಾತು ಹುಟ್ಟಿತು. ವಿಚಾರಣೆ ನಡೆದು 
ಇದು ದಿಟ ಎ೦ದು ನಿಶ್ಚಯವಾಯಿತು. ಇಷ್ಟು ನಡೆಯುವ ವೇಳೆಗೆ ಜನರಿಗೆ ಇವರಲ್ಲಿ ವಿಶ್ವಾಸ 
ಕಡಿಮೆ ಆಯಿತು ಎ೦ದು ಕಾಣುತ್ತದೆ. ಇಷ್ಟರಲ್ಲಿ ಯೋಗಿ ತಮ್ಮೊಡನೆ ನಮ್ಮ ದೇಶಕ್ಕೆ ಬ೦ದಿದ್ದ 
ವಿದೇಶಿ ಸ್ತ್ರೀ ಒಬ್ಬರನ್ನು ಇಲ್ಲಿ ಮದುವೆ ಆದರು. ಆಕೆ ವಯಸ್ಸಿನಲ್ಲಿ ಇವರಿಗಿ೦ತ ಎ೦ಟು ಹತ್ತು 
ವರ್ಷ ಹಿರಿಯರು. ಈ ಸಂಗತಿ ಬೇರೆ ಜನರಿಗೆ ಇವರ ವಿಷಯದಲ್ಲಿ ಇದ್ದ ಗೌರವಭಾವವನ್ನು 
ಕಡಮೆ ಮಾಡಿತು. ಯೋಗಿ ಈ ದೇಶವನ್ನುಬಿಟ್ಟು ಬೇರ ದೇಶಕ್ಕೆ ಹೋದರು. ಈಗ ಅವರ ಮಾತು 
ಏನೂ ಕೇಳಿಬರುತ್ತಿಲ್ಲ 


ಅದ್ಭುತಗಳ ಮಾತಿಗೆ ನನಗೆ ಮನಸ್ಸಿಗೆ ಬಂದ ಇನ್ನೆರಡು ಉದಾಹರಣೆಗಳನ್ನು ಇಲ್ಲಿ 
ಹೇಳಬೇಕು. 


ಪಶ್ಚಿಮವಾಹಿನಿಯಲ್ಲಿ ಒಬ್ಬ ಪತಿ, ಪತ್ನಿ, ತಮ್ಮ ಮನೆಯಲ್ಲಿ ಒ೦ದು ಗೋಡೆಯಿಂದ 
ಒಂದು ಕಂಡಿ ಮೂಲಕ ಸದಾ ಜೇನು ಹರಿದುಬರುತ್ತಿದೆ, ಇದು ಎಲ್ಲಿಂದ ಬರುತ್ತದೆ ತಿಳಿಯದು, 


ಎ೦ದು ಒಂದು ಸುದ್ದಿ ಹೊರಡಿಸಿದರು. ಇವರು ದೈವಭಕ್ತರು, ದೇವರು ಇವರ ಮನೆಯಲ್ಲಿ ಈ 
ಮಹಿಮೆಯನ್ನು ಪ್ರಕಟಿಸಿದ್ದಾರೆ, ಎ೦ದು ಜನರಲ್ಲಿಮಾತು ಹುಟ್ಟಿತು. ಅನೇಕ ಜನ ಸ್ಥಳಕ್ಕೆ ಹೋಗಿ, 
ಜೇನು ಜಿನುಗುತ್ತ ಬರುತ್ತಿರುವುದನ್ನು ಕಂಡರು. ಪವಾಡ ದಿಟ ಎಂದರು. ನನ್ನಪರಿಚಯದ ಪ್ರಾಜ್ಞ 
ಮಿತ್ರರು ಹಲವರು ಹೋಗಿ, ಆ ದಂಪತಿಗಳು ನಡೆಸಿದ ಒ೦ದು ಉತ್ಸವದಲ್ಲಿ ಭಾಗವಹಿಸಿ ಜೀನು 
ಹರಿದುಬರುತ್ತಿರುವುದನ್ನುಕ೦ಡು ಸಂತೋಷಪಟ್ಟು ಹಿಂತಿರುಗಿದರು. ಇವರು ಯಾರೂ ಆ ಜೇನು 
ಬರುತ್ತಿರುವ ಕ೦ಡಿಯ ಹಿಂದೆ ಏನಿರಬಹುದೆಂದು ಪರೀಕ್ಷೆ ಮಾಡಲಿಲ್ಲ ಕಾರಣ, ಹಾಗೆ 
ಮಾಡುವುದು ದೇವರ ವಿಷಯದಲ್ಲಿ ನಂಬಿಕೆ ಇಲ್ಲ ಎ೦ದು ಸೂಚಿಸುತ್ತದೆ ಎನ್ನುವುದು. ನಂಬಿಕೆ 
ಇಲ್ಲದವರು ಎಂದು ಅನ್ನಿಸಿಕೊಳ್ಳುವುದು ಭಕ್ತರಾದವರಿಗೆ ಇಷ್ಟವಲ್ಲ ಇದು ನಡೆದು ಈಗ ಎಂಟು 
ಹತ್ತು ವರ್ಷ ಆಗಿದೆ. ಈ ಜೇನು ಸರಿಯ ಕಥೆ ಅಲ್ಲಿಂದ ಮುಂದಕ್ಕೆ ಬೆಳೆಯಲಿಲ್ಲ ಈಗ ಇದರ 
ಮಾತು ಕೇಳಬರುತ್ತಿಲ್ಲ. 


ಚಿ|| ನನ್ನ ಅಳಿಯ, ಅವರ ಹೆಂಡತಿ, ನನ್ನ ಮಗಳು ಸೌ|| ಅರವಿ೦ದಮ್ಮ ಕೆಲವು 
ವರ್ಷಗಳ ಹಿಂದೆ ತಿರುಚಿರಪಳ್ಳಿಯಲ್ಲಿದ್ದರು. ಅವರ ನೆರೆಯಲ್ಲಿ ಒಂದು ಶ್ರೀವೈಷ್ಣವ ಸಂಸಾರ 
ಇದ್ದಿತು. ಅದರ ಗಂಡ ಹೆಂಡತಿ ಮನೆಯ ಒಂದು ಕೋಣೆಯಲ್ಲಿ ಗೋಡೆಗೆ ಒಂದು ಪಟವನ್ನು 
ತೂಗಹಾಕಿದ್ದರು. ಆದರಿ೦ದ ಆಗಾಗ ಕು೦ಕುಮ ಪ್ರಸಾದವಾಗಿ ತಾನೇ ಉದುರುತ್ತದೆ ಎಂದು 
ಹೇಳುತ್ತಿದ್ದರು. ಹೌದೇ ಎ೦ದು ನೋಡಲು ಹೋದವರನ್ನು ಇವರು ಒಳಗೆ ಕರೆದುಕೊ೦ಡು 
ಹೋಗುವರು. ಪಟವನ್ನು ತೋರಿಸುವರು ಕೆಳಗೆ ಏನೂ ಇಲ್ಲ ನೋಡಿ ಎನ್ನುವರು. ಇದು ದಿಟ 
ಏನೂ ಇರುತ್ತಿರಲಿಲ್ಲ ಹೊರಗೆ ಹೋಗೋಣ ಬನ್ನಿ ಎಂದು ಅವರು ಇವರನ್ನು ಹೊರಗೆ 
ಕರೆತರುವರು ಕೆಲವು ನಿಮಿಷ ಬಿಟ್ಟು ಒಳಗೆ ಕರೆದುಕೊಂಡು ಹೋಗುವರು. ಏನಾಶ್ಚರ್ಯ? 
ಪಟದ ಕೆಳಗೆ ಕುಂಕುಮ ಪ್ರಸಾದ ಬಿದ್ದಿದೆ. ಬಾಯಲ್ಲಿ ಹೇಳದೆ ನಡತೆಯಿಂದ ದಂಪತಿಗಳು 
ಮಾಡಿದ ಸೂಚನೆ ಇದು. “ನಾವು ನಿಮ್ಮಜೊತೆಗೇ ಇದ್ದೆವಲ್ಲಾ ದೇವರು ಪ್ರಸಾದ ಅನುಗ್ರಹಿಸಿದರು, 
ನೋಡಿ” ಬಂದವರು ಏನು ಹೇಳಬೇಕು? ನಂಬಿಕೆ ಇಲ್ಲದವರಾದರೆ, “ನೀವು ಜೊತೆಗಿದ್ದಿರಿ, ಸರಿ. 
ನಿಮ್ಮ ಮಕ್ಕಳೋ, ಮನೆಯ ಸೇವಕರೋ ಈ ಕುಂಕುಮವನ್ನು ಅಲ್ಲಿ ಹಾಕಿರಬಾರದೇಕೆ?” ಎಂದು 
ಹೇಳಬೇಕು ಎ೦ದರೆ, “ನೀವು ಕಳ್ಳರು” ಎ೦ದು ಸ್ಪಷ್ಟವಾಗಿ ಹೇಳಿದಂತಾಗುತ್ತದೆ. ಈ ನಿಷ್ಠುರವನ್ನು 
ಯಾರು ಹೊತ್ತುಕೊಳ್ಳಬೇಕು! ಯಾರೂ ಹೆಳುತ್ತಿರಲಿಲ್ಲ ಆದರೆ ಎಲ್ಲರೂ ಪವಾಡವನ್ನು 
ನಂಬಿದರು ಎನ್ನುವಂತಿಲ್ಲ ಪವಾಡ ಸುಳ್ಳು ಆದರೆ ಇದರ ಮಾತು ನಮಗೇಕೆ, ಎಂದಷ್ಟೇ 
ಹೇಳಿಕೊಂಡರೂ ಆಯಿತು, ಮೇಲಾಗಿ, “ದೇವರೇ ಮಾಡಿರಬಹುದು ಅಲ್ಲ ಎಂದರೆ ನಮಗೆ 


ಕೇಡಾದೀತು,” ಎಂದು ಭಯಪಟ್ಟಿರೂ ಆದೀತು. ಅಂತೂ ಪವಾಡ ನಮ್ಮಆಳಿಯ ಮಗಳು ಅಲ್ಲಿ 
ಇದ್ದಷ್ಟು ದಿನವೂ ನಡೆಯುತ್ತಲೇ ಇತ್ತು. ಈಗ ನಡೆಯುತ್ತಿದೆಯೋ ಇಲ್ಲವೋ ನನಗೆ ತಿಳಿಯದು 
ಅಷ್ಟೇ ಅಲ್ಲ; ತಿಳಿಯೋಣ ಎ೦ಬ ಅಪೇಕ್ಷೆಯೂ ನನಗೆ ಇಲ್ಲ. 


ಈ ಸಂದರ್ಭದಲ್ಲಿ ಸೋದರ ಬೇಂದ್ರೆಯವರು ನಾನು ಒಮ್ಮೆ ಧಾರವಾಡಕ್ಕೆ ಹೋಗಿ 
ಮೂರು ದಿನ ಅವರ ಮನೆಯಲ್ಲಿ ಇದ್ದಾಗ ನನಗೆ ತಿಳಿಸಿದ ಒ೦ದು ಸ೦ಗತಿಯನ್ನು ಹೇಳಬೇಕು. 
ಕೆಲವು ತಿ೦ಗಳ ಹಿ೦ದೆ ಇವರೆಲ್ಲ ಮನೆಯಲ್ಲಿ ಊಟಕ್ಕೆ ಕುಳಿತಿದ್ದಾರೆ. ಮೇಲೆ ಅಟ್ಟಿ ಅದರಿ೦ದ 
ಇದ್ದದಿದ್ದ೦ತೆ ಧಾರೆಯಾಗಿ ಯಾವದೋ ದ್ರವ ಸುರಿಯಿತು. ಎಲ್ಲರೂ ಚಕಿತರಾದರು, ಇದೇನೆಂದು 
ನೋಡಿದರು. ಸುರಿದಿದ್ದದ್ದು ಬೇರೆ ಏನೂ ಅಲ್ಲ ಜೇನು. ಆ ಕ್ಷಣಕ್ಕೆ ಇದು ಪವಾಡವೇ ಎ೦ದೇ 
ಎಲ್ಲರಿಗೂ ಮನಸ್ಸು. ಕ್ಷಣ ಬಿಟ್ಟಿ ಯಾರೋ ಅಟ್ಟದ ಮೇಲೆ ಏನಾಗಿದೆ ನೋಡೋಣ ಎಂದರು. 
ಏಣಿ ಹಾಕಿ ಅಟ್ಟಕ್ಕೆ ಏರಿದರು. ಎಂದೋ ಅಲ್ಲಿ ಇಟ್ಟಿದ ಜೇನಿನ ಸೀಸೆ ಒ೦ದು ನೇರ ನಿಂತಿದುದ್ದು 
ಪಕ್ಕಕ್ಕೆ ಬಿದ್ದಿತ್ತು ಮುಚ್ಚಳ ಸಡಿಲವಾಗಿದ್ದ ಕಾರಣದಿಂದ ಒಳಗಿದ್ದ ಜೇನು ಮೆಲ್ಲನೆ ಹೊರಕ್ಕೆ ಜಿನುಗಿ 
ಬರುತ್ತಿತ್ತು. ಎಲ್ಲರೂ ನಕ್ಕರು. ಕತೆಯನ್ನು ನನಗೆ ಹೇಳಿ ಬೇಂದ್ರೆ ನಕ್ಕರು. ನಾನೂ ನಕ್ಕೆ. ಆದರೂ 
“ವರ್ಷದ ಹಿಂದೆ ನೀವು ಜೇನು ಜಿನುಗುವುದನ್ನು ನೋಡುವುದಕ್ಕೆ ಪಶ್ಚಿಮವಾಹಿನಿಗೆ 
ಹೋಗಿದ್ದಿರಲ್ವಾ ಅದೂ ಇಂಥದೇ ಪವಾಡ ಆಗಿರಿಬೇಕಲ್ಲವೇ?” ಎಂದು ಕೇಳಬೇಕು. ನಾನು 
ಕೇಳಲಿಲ್ಲ. ಅವರ ಅತಿಥಿ; ಓರಗೆಯಲ್ಲಿ ಅಣ್ಣ . ಮನಸ್ಸಿಗೆ ಬೇಸರವಾಗುವ ಮಾತನ್ನು 
ಅನವಶ್ಯಕವಾಗಿ ಏಕೆ ಹೇಳಬೇಕು ? ಅವರಿಗೇ ತೋರಬಹುದಾದ ಸಂಗತಿ, ತೋರಿಯೂ 
ಇರಬಹುದು. ಅವರೇ ಆಮೇಲೆ ಹೀಗೆ೦ದು ಹೇಳಲೂಬಹುಡು, ನಾನು ಸುಮ್ಮನೆ ಇದ್ದೆ ಅವರು 
ಅದರ ಮಾತನ್ನು ಮತ್ತೆ ಎತ್ತಲಿಲ್ಲ. 


ಈ ಪವಾಡಗಳ ವಿಷಯ ನಾನು ಬೇರೆ ಸ೦ದರ್ಭಗಳಲ್ಲಿ ಪ್ರಸ್ತಾಪಿಸಿದ್ದೇನೆ. ನನ್ನ 
“ಉತ್ತರಕಾ೦ಡ ವಿಚಾರ,” ಎ೦ಬ ಪ್ರಬ೦ಧದಲ್ಲಿರಾಮಾಯಣದಲ್ಲಿಬರುವ ಪವಾಡಗಳ ವಿಷಯ 
ವಿವರವಾದ ಒ೦ದು ಪರಿಶೀಲನವನ್ನು ಕೊಟ್ಟಿದ್ದೇನೆ. ಆಸಕ್ತಿ ಉಳ್ಳವರು ಆ ಪರಿಶೀಲನವನ್ನು 


ನೋಡಬೇಕೆಂದು ಬೇಡುತ್ತೇನೆ. 


ದೇವರು ಇದ್ದಾನೆ ಎಂದು ನಂಬುವುದಕ್ಕೆ ಪವಾಡಗಳನ್ನ ನಂಬುವುದು ಆವಶ್ಯಕ 
ಎನ್ನುವುದನ್ನು ನಾನು ಒಪ್ಪಲಾರೆ. ಇಂಥ ಅಂಧ ಪವಾಡ ನಡೆದವು ಎಂದು ಪೂರ್ವದ ಅನೇಕ 
ಧರ್ಮಗಳ ಅನೇಕ ಗ್ರಂಥಗಳಲ್ಲಿ ಹೇಳಿದೆ. ಈಜಿಪ್ಟ್‌ ಪ್ರದೇಶದಲ್ಲಿ ವಾಸವಾಗಿದ್ದ ಯೆಹೂದ ಜನ 
ಅಲ್ಲಿಂದ ತಪ್ಪಿಸಿಕೊಂಡು ತಮ್ಮದೇಶಕ್ಕೆ ಬರಬೇಕಾದರೆ ದಾರಿಯಲ್ಲಿ ಅಡ್ಜಲಾಗಿದ್ದಕೆ೦ಪುಸಮುದ್ರ 


ತನ್ನ ನೀರನ್ನು ಇತ್ತ ಅರ್ಧ ಅತ್ತ ಅರ್ಧ ಮಾಡಿ ಮಧ್ಯದ ನೆಲದಲ್ಲಿ ಅವನು ನಡೆದುಹೋಗಲು 
ಅನುಕೂಲ ಮಾಡಿಕೊಟ್ಟಿತಂತೆ. ಈ ಮಾತನ್ನು ಯೆಹೂದ್ಯರು ನಂಬಬಹುದು, ಪ್ರಾಯಶಃ 
ನಂಬಲೇಬೇಕು. ಅದರೆ ಇದು ಆದದ್ದು ದಿಟವೇ? ನಮ್ಮಲ್ಲಿ ಒಂದು ಸಮುದಾಯದ ಒಬ್ಬ 
ಹೆಣ್ಮಗಳು ದುಷ್ಟರಾದ ತನ್ನ ಹಗೆಗಳಿ೦ದ ತಪ್ಪಿಸಿಕೊಂಡು ಇಷ್ಟಜನರೊಡನೆ ಬೇರೆಯೆಡೆಗೆ 
ಬರಬೇಕಾಯಿತು ಎಂದು ಒಂದು ಕಥೆ ದಾರಿಯಲ್ಲಿಒ೦ದು ಹೊಳೆ ಇತ್ತು ತರುಣಿ ತನ್ನಮು೦ಗೈಯ 
ಬಳೆ ಎರಡನ್ನು ಕಳಚಿ ನೀರೊಳಕ್ಕೆ ಹಾಕಿ ದಾರಿ ಬೇಡಿದಳಂತೆ. ನೀರು ದಾರಿ ಬಿಟ್ಟಿತು. ತರುಣಿ, 
ಅವಳ ಇಷ್ಟರು, ನೆಲದಮೇಲೆ ನಡೆದು ಎದುರು ದಡಕ್ಕೆ ಬಂದರು. ಹೊಳೆ ಮತ್ತೆ ಎಂದಿನಂತೆ 
ಹರಿಯತೊಡಗಿತು. ಇದು ಆಗಿರಬಹುದೇ? ಈ ಕಥೆಯನ್ನು ತಮ್ಮ ಸಂಪ್ರದಾಯದ ಕಥೆಯಲ್ಲಿ 
ಹೇಳುವ ಜನ ತೀರ ಸಹಜವಾಗಿ ನಂಬುತ್ತಾರೆ. ಉಳಿದವರೂ ಇದನ್ನು ನಂಬಬೇಕೇ? 
ನಂಬಲೇಬೇಕು ಎನ್ನುವುದಾದರೆ ಮತ್ತೆ ಇಂಥ ಕಥೆಯನ್ನು ಈಗ, ಇನ್ನು ಮುಂದೆ ಬೇರೆಯ ಜನ 
ಹೇಳಬಹುದು. ಹೇಳಿದಾಗ ಅವನ್ನೂ ಎಲ್ಲರೂ ನಂಬಬೇಕು. ಹೀಗೆ೦ದರೆ ನಂಬಿಕೆಗೆ ಮಿತಿ ಮೇರೆ 
ಎಲ್ಲಿ? 


ಕ್ರೀಸ್ತಗುರು ಹಲವು ಪವಾಡಗಳನ್ನು ಮಾಡಿದನೆಂದು ಬೈಬಲ್‌ ಗ್ರಂಥ ಹೇಳುತ್ತದೆ. ಅದೇ 
ಗ್ರಂಥ ಇನ್ನೊಂದು ಮಾತನ್ನೂ ಹೇಳುತ್ತದೆ. ಕ್ರೀಸ್ತನ ಬಳಿಗೆ ಬಂದ ಜನ ಕೆಲವರು, “ನೀನು 
ದೈವಪುರುಷ ಎನ್ನುವುದಾದರೆ ಒಂದು ಪವಾಡ ಮಾಡಿತೋರಿಸು,” ಎಂದರು. ಗುರು ಅವರನ್ನು 
“ನಂಬಿಕೆ ಇಲ್ಲದ ದುಷ್ಟ ಕ್ರಿಮಿಗಳು” ಎಂದನು. ಒಂದು ವ್ಯಾಧಿಗೆ ಈಡಾಗಿದ್ದ ಒಬ್ಬ ಸ್ತ್ರೀ ಇವನನ್ನು 
ಮುಟ್ಟಿದರೆ ತನಗೆ ಗುಣವಾಗುತ್ತದೆ ಎ೦ಬ ನಂಬಿಕೆಯಲ್ಲಿ ಇವನನ್ನು ಸೋಕಿದಳು. ವ್ಯಾಧಿ 
ಗುಣವಾದಾಗ ಗುರು, “ಅವು, ನಿನ್ನ ನಂಬಿಕೆಯಿಂದ ನಿನ್ನ ವ್ಯಾಧಿ ಗುಣವಾಗಿದೆ, ಹೋಗು,” 
ಎಂದನು ಎಂದ ಕಥೆಯನ್ನು ಈ ಮುನ್ನ ಹೇಳಿದೆ. ಇದರಿ೦ದ ಗುರುವಿಗೆ ಪವಾಡದಲ್ಲಿ ನಂಬಿಕೆ 
ಇರಲಿಲ್ಲ ಎನ್ನುವುದು ಸ್ಪಷ್ಟವಾಗುತ್ತದೆ. ದಿಟಿದಲ್ಲಿ ಸೃಷ್ಟಿಯೇ ಒಂದು ದೊಡ್ಡ ಪವಾಡ. ಅದರ 
ವ್ಯಾಪಾರದ ಲಕ್ಷ ಕೋಟಿ ವಿವರಗಳಲ್ಲಿ ಒಂದೊಂದೂ ಒ೦ದು ಪವಾಡ ಸರಿಯಾಗಿ ತಿಳಿದಿರಾದರೆ 
ಲೋಕದ ವ್ಯವಹಾರದಲ್ಲಿ ಪವಾಡ ಅಲ್ಲದ ಸಂಗತಿ ಒಂದೂ ಇಲ್ವ 


ಇಂಥ ಪವಾಡಗಳನ್ನು ಮಾಡಿದ ಒಬ್ಬ ಜಾಣನ ವಿಷಯವನ್ನು ಸ್ವಾಮಿ ವಿವೇಕಾನಂದರು 
ಹೇಳಿದ್ದುಂಟು 


ನಮ್ಮಲ್ಲಿ ತಪಸ್ಸಿನಿಂದ ಸಿದ್ದಿಗಳು ಲಭಿಸುತ್ತವೆ ಎನ್ನುವುದು ಪೂರ್ವದಿಂದ ಬಂದಿರುವ 
ಒ೦ದು ನಂಬಿಕೆ. ಈ ನಂಬಿಕೆಗೆ ಆಧಾರ ಇದೆ ಎ೦ದು ಕಾಣುತ್ತದೆ. ಇರುತ್ತ ಈ ಸಿದ್ದಿಗಳನ್ನು ಬಳಸಿ, 


ಜನರನ್ನು ಆಕರ್ಷಿಸಿ, ಇವುಗಳ ಮೂಲಕ ಒಳ್ಳೆಯದನ್ನು ಮಾಡುತ್ತೇವೆ ಎನ್ನುವುದನ್ನು 
ಸಂಪ್ರದಾಯದ ಪೂರ್ವಿಕರು ಒಪ್ಪಲಿಲ್ಲ. ಸಿದ್ದಿಗಳನ್ನು ಪಡೆದಿದ್ದ ಜನರೇ ಹಲವರು, ಸಿದ್ದಿಗಳಿ೦ದ 
ಯಾವ ಫಲನನ್ನಾಗಲಿ ಪಡೆಯುವುದು ದುಷ್ಠಕ್ರಮ ಎಂದೇ ಭಾವಿಸಿದರು. ಹೊಸ ಕಾಲದಲ್ಲಿ ಈ 
ವಿಷಯದಲ್ಲಿ ಖಚಿತವಾದ ಅಭಿಪ್ರಾಯವನ್ನು ಪ್ರಕಟಿಸಿದವರು ರಾಮಕೃಷ್ಣ ಪರಮಹಂಸರು. 
“ಪರಮಹಂಸರು ಸಿದ್ಧಿಗಳನ್ನು ಪಡೆದಿದ್ದರು. ಶಿಷ್ಯರ ಶುಭಕ್ಕೆಂದು ಅಪರೂಪವಾಗಿ ಒಮ್ಮೆ ಇಮ್ಮೆ 
ಅವನ್ನು ಬಳಸಿಯೂ ಬಳಸಿದರು. ಉಳಿದಂತೆ ಅವುಗಳ ಗೋಜಿಗೆ ಹೋಗಲಿಲ್ಲ ಅಷ್ಟೇ ಅಲ್ಲ 
ಅವನ್ನು ಬಳಸುವುದು ಹಾನಿಕರ ಎ೦ದು ಸ್ಪಷ್ಟವಾಗಿ ಎಚ್ಚರ ಹೇಳಿದರು,” ಎ೦ದು ಅವರ ಚರಿತ್ರೆ 
ಹೇಳುತ್ತದೆ. “ಸ್ವಲ್ಪ ವಿಶಿಷ್ಟ ಶಕ್ತಿಯನ್ನು ಪಡೆದ ಜನರು ಅವನ್ನು ಬಳಸಿ ಹೆಸರು ಗಳಿಸುತ್ತಾರೆ, 
ಖ್ಯಾತರಾಗುತ್ತಾರೆ. ಅಂಥ ಹಲವರು ಗುರುಪದವನ್ನು ಒಂದು ವೃತ್ತಿಯಾಗಿ ಮಾಡಿಕೊಂಡು, ಜನರ 
ಗಮನವನ್ನುಸೆಳೆದು, ಶಿಷ್ಯರನ್ನುಭಕ್ತರನ್ನುಸಂಪಾದಿಸುತ್ತಾರೆ ಇಂಥವರನ್ನುನೋಡಿ ಜನ, 'ಅಪ್ಪಾ 
ಇವನು ಎಷ್ಟು ಪುಣ್ಯವಂತ, ನೋಡು, ಅವನ ಬಳಿಗೆ ಎಷ್ಟು ಜನ ಬರುತ್ತಾರೆ ಅವನಿಗೆ ಬೇಕಾದಷ್ಟು 
ಜನ ಶಿಷ್ಠರು ಅನುಯಾಯಿಗಳು ಇದ್ದಾರೆ ಅವನ ಮನೆಯ ತುಂಬ ಸಾಮಾನು ಸಾಮಗ್ರಿ ಇದೆ. 
ಜನರು ಅವನಿಗೆ ಕಾಣಿಕೆಗಳನ್ನು ಒಪ್ಪಿಸುತ್ತಾರೆ. ಇವನಿಗೆ ಅಂಥ ಶಕ್ತಿ ಇದೆ ಇಷ್ಟ ಬಂದರೆ ಅವನು 
ಹತ್ತಾರು ಜನಕ್ಕೆ ಸಮಾರಾಧನೆ ಮಾಡಬಲ್ಲನು,' ಎನ್ನುತ್ತಾರೆ. ಇ೦ಥ ಗುರುವೃತ್ತಿ ವೇಶ್ಯೆಯ ವೃತ್ತಿಯ 
ತೆರನದು. ಇಷ್ಟು ಹಣ, ಇಷ್ಟು ಗೌರವ, ಇಷ್ಟು ಸುಖಕ್ಕಾಗಿ ಆತ್ಮವನ್ನು ಮಾರಿಕೊಳ್ಳುವ ಕ್ರಮ ಈ ಅಲ್ಪ 
ಭಾಗ್ಯಗಳಿಗಾಗಿ ಮೈ ಮನಸ್ಸು ಆತ್ಮಗಳನ್ನು ದುರ್ವಿನಿಯೋಗ ಮಾಡುವುದು ಸರಿಯಲ್ಲ ವಿಶಿಷ್ಟ 
ಶಕ್ತಿಗಳು ಇರುವುದು ದೈವವನ್ನು ಸೇರುವ ಸಲುವಾಗಿ” 


೧೦ 


ಹೊಸಕಾಲದ ಸಾಧುಗಳು 


ಇತ್ತೀಚೆಗೆ ನಮ್ಮಲ್ಲಿ ಹೊರಗೆ ಹೋಗಿ ಹೆಸರುಮಾಡಿ ಶಿಷ್ಕರನ್ನು ಸಂಪಾದಿಸಿ 
ಹಿರಿಯರೆನಿಸಿಕೊಳ್ಳುವ ಹಂಬಲ ನಮ್ಮ ಜಾಣ ಜನರಲ್ಲಿ ಹೆಚ್ಚಾಗುತ್ತಾ ಬಂದಿದೆ. ಧರ್ಮದ 
ಕ್ಷೇತ್ರದಲ್ಲಿ ಇದನ್ನು ಮೊದಲಲ್ಲಿ ಮಾಡಿದವರು ಸ್ವಾಮಿ ವಿವೇಕಾನಂದರು. ಇದು ಆದದ್ದು ಈಗ 
ನೂರು ವರ್ಷದ ಹಿಂದೆ. ಆಗ ನಾವು ಒ೦ದು ಪರಾಧೀನ ಜನಾ೦ಗ ಆಗಿದ್ದೆವು. ಹೊರಗಿನ ಜನಕ್ಕೆ 


ನಾವು ಕಡಮೆ ಅಲ್ಲ ಎ೦ದು ತೋರಿಸುವುದೇ ಅವಶ್ಯಕವಾಗಿತ್ತು. ಸ್ಥಾಮಿ ವಿವೇಕಾನ೦ದರು 
ಗುರಿಯನ್ನು ಸಾಧಿಸುವುದಕ್ಕೆ ಪರದೇಶಕ್ಕೆ ಹೋಗಬೇಕಾಯಿತು. ಆಮೇಲಿನ ದಿನಗಳಲ್ಲಿ ಬೇರೆ 
ಕ್ಷೇತ್ರಗಳಲ್ಲಿ ಸಹ ನಾವು ಶಕ್ತರೆ೦ದು ತೋರಿಸುವುದಕ್ಕೆ ರವೀಂದ್ರನಾಥ ರಾಕೂರರು, ಶ್ರೀ ವಿ. ಎಸ್‌. 
ಶ್ರೀನಿವಾಸಶಾಸ್ತ್ರಿಗಳವರು, ಶ್ರೀ ರಾಧಾಕೃಷ್ಣನ್‌ರವರು ಮುಂತಾದ ಶ್ರೇಷ್ಠ ಕವಿ, ವಾಗ್ಮಿ 
ತತ್ವಜ್ಞಾನಿಗಳು, ಹೊರಗಿನ ಜನರ ಪ್ರಶ೦ಸೆಯನ್ನು ಗಳಿಸಿದರು. ಜನಾ೦ಗದ ಪ್ರತಿಷ್ಠೆಯನ್ನು 
ಹೆಚ್ಚಿಸಿದರು. ಈಗ ನಾವು ಒಂದು ಸ್ವತಂತ್ರ ಜನಾಂಗ ಆಗಿದ್ದೇವೆ. ನಮ್ಮ ಶ್ರೇಷ್ಠ ಸಾಹಿತಿ ಕಲಾವಿದ 
ತತ್ವಜ್ಞಾನಿ, ವಾಗ್ಕಿ ಪರದೇಶಗಳಿಗೆ ಹೋಗಿ ನಮ್ಮಪ್ರತಿಷ್ಠೆಯನ್ನುಕಾಪಾಡಬೇಕಾದ ಸ್ಥಿತಿ ಏನೂ ಇಲ್ಲ. 
ಆದರೂ ಹಿಂದಿನ ಹಿರಿಯರು ಮಾಡಿದ ಪರದೇಶಯಾತ್ರೆಯ ಕ್ರಮ ಒಂದು ಚಟ ಎಂಬಂತೆ 
ನಮ್ಮಲ್ಲಿ ಬೆಳೆದುಕೊಂಡಿದೆ. ಇದಕ್ಕೆ ತಕ್ಕಂತೆ ಪಾಶ್ಚಾತ್ಯ ದೇಶಗಳಲ್ಲಿ ಸ೦ಸ್ಕೃತಿ ರೂಪದ ಸಾಮಾಜಿಕ 
ಚಟುವಟಿಕೆ ಕಡಿಮೆ ಆಗಿಯೋ, ಜನಸಾಮಾನ್ಯದ ಯಾವುದೋ ಒಂದು ಅಪೇಕ್ಷೆಯನ್ನು ಸಲ್ಲಿಸದೆ 
ಇರುವುದರಿ೦ದಲೋ, ತಕ್ಕಷ್ಟು ಸಂಖ್ಯೆಯ ಜನ ಬಾಳುವೆಯಲ್ಲಿ ಹೊಸ ರೀತಿಗಳನ್ನು 
ಹುಡುಕುವುದು, ನಮ್ಮ ದೇಶದ ಸಂಸ್ಕೃತಿ ಸ೦ಪತ್ತಿನಿಂದ ಸಹಾಯವನ್ನು ನಿರೀಕ್ಷಿಸುವುದು, 
ವಾಡಿಕೆಗೆ ಬಂದಿದೆ. ಇದರಿಂದ ನಮ್ಮ ಜೀವನದಲ್ಲಿ ಹಲವು ಅನಾರೋಗ್ಯ ಲಕ್ಷಣಗಳ ಪ್ರವೃತ್ತಿಗಳು 
ತಲೆ ಎತ್ತಿವೆ. 


ಸ್ವಾಮಿ ವಿವೇಕಾನಂದರ ಉಪದೇಶ ಸರಣಿಯನ್ನು ಒಪ್ಪಿಕೊಂಡು ನಮ್ಮ 
ಸಂಸ್ಕೃತಿಯನ್ನು ಮೆಚ್ಚಿ ಸ್ವಾಮಿಗಳೊ೦ದಿಗೆ ಹಲವಾರು ಅಮೆರಿಕನ್‌ ಜನ ಆಂಗ್ಲಜನ ಬಂದದ್ದನ್ನು 
ಬಲ್ಲೆವು. ಇಂಥ ಜನರಲ್ಲಿಹಣವೊ೦ದಿಗರಾದವರು ಧನ ಸಹಾಯ ಮಾಡಿ ಸ್ವಾಮಿ ನಮ್ಮದೇಶದಲ್ಲಿ 
ತಮ್ಮಪರ೦ಪರೆಯ ಹಲವು ಸಂಸ್ಥೆಗಳನ್ನುನಿರ್ಮಿಸಿದರು. ಈಚೆಗೆ ನಡಿದಿರುವ ಕೆಲವು ವ್ಯವಹಾರ 
ಆ ವ್ಯವಹಾರದಂತೆ ಕಾಣುತ್ತವೆ. ಅದರೆ ಅದರ ಲಕ್ಷಣಗಳು ಇವುಗರಲ್ಲಿ ಕಾಣುವುದಿಲ್ಬ ಶ್ರೀ 
ಅರವಿ೦ದರವರ ಆಶ್ರಮವನ್ನು ದಕ್ಷತೆಯಿಂದ ಆಳಿ ಒಂದು ಶ್ರೇಷ್ಠ ಸಂಸ್ಥೆಯಾಗಿ ನಡೆಸಿದ 
ಸಹಯೋಗಿನಿ ತಾಯಿಯವರು ಕೊನೆಯ ದಿನಗಳಲ್ವಿ ಅರವಿ೦ದರ ಉಪದೇಶದಂತೆ ಬಾಳುವ 
ಜನರು ಪ್ರಪಂಚದ ಎಲ್ಲ ದೇಶಗಳವರೂ ಒಂದು ಕಡೆ ಸೇರಿ ಆಧ್ಯಾತ್ಮದಲ್ಲಿ ಬೆಳೆಯಲಿ ಎಂಬ 
ಅಪೇಕ್ಷೆಯಿಂದ, 'ಆರೋವಿಲ್‌' ಎಂಬ ಒಂದು ನಗರವನ್ನು ನಿರ್ಮಿಸಲು ಯೋಚಿಸಿದರು. 
ಸಹಯೋಗಿನಿ ಮಾತೆ ಇದ್ದಷ್ಟು ದಿವಸ ಈ ಸಂಸ್ಥೆ ತಕ್ಕಷ್ಟು ತೃಪ್ತಿಕರವಾಗಿಯೇ ನಡೆಯಿತು. 
ಹಿರಿಯರು ಕಣ್ಮರಯಾದದ್ದೇ ಅದು ಬಣ್ಣಕೆಟ್ಟಿತು ಹೊರಗಿನಿಂದ ಬಂದ ಜನ, ನಮ್ಮರಾಷ್ಟ್ರದ ಜನ 
ಜೊತೆಯಾಗಿ ನಡೆಯಲಾರದೆ ದೊಡ್ಡಗೊ೦ದಲವೇ ಎದ್ದಿತು. ಈಗಲೂ ಅದು ಮುಗಿದಿಲ್ಲ ಎರಡು 


ಪಕ್ಷವೂ ತಮ್ಮವಾದ ಗೆಲ್ಲಬೇಕೆಂದು ಜಗ್ಗುತ್ತಿವೆ. ಅರವಿಂದರ ಅಥವಾ ಸಹಯೋಗಿನಿ ಮಾತೆಯ 
ಭಾವನೆಗಳು ಈ ಗೊಂದಲದಿಂದ ಬಿಡಿಸಿಕೊಂಡು ಫಲಿಸಿಯಾವು ಎಂದು ಯಾರೂ 
ನಿರೀಕ್ಷಿಸುವಂತಿಲ್ಲ. 


ಆರೋವಿಲ್ಲಿಗೆ ವಿದೇಶದಿಂದ ಬಂದ ಜನ ಅಲ್ಲದೆ ಬೇರೆ ಜನ ಬಂದು ಇಲ್ಲಿ ನಮ್ಮ 
ಸ್ವಾಮಿಗಳ ರೀತಿ ವೇಷ ಹಾಕಿಕೊಂಡು, ನಮ್ಮಸ್ವಾಮಿಗಳ ರೀತಿ ಹೆಸರುಗಳನ್ನಿಟ್ಟುಕೊ೦ಡು, ತಾವೂ 
ಸ್ಥಾಮಿಗಳೆಂದು ಓಡಾಡುತ್ತಿದ್ದಾರೆ. ಇವರಲ್ಲಿ ಒಬ್ಬರು ಸ್ವಾಮಿ ಅಗೇಹಆನ೦ದ ಎಂಬವರು. 
ಇವರನ್ನು ನಾನು ಕ೦ಡಿಲ್ಲ. ಇವರ ವಿಷಯ ಬೇರೆ ಏನೂ ನನಗೆ ತಿಳಿಯದು. ಇವರು ಆಡಿದ 
ಒಂದು ಮಾತಿನ ವರದಿಯನ್ನು ಮಾತ್ರ ಪತ್ರಿಕೆಗಳಲ್ಲಿ ನೋಡಿ ಬೆಕ್ಕಸಗೊ೦ಡೆನು. ತಮ್ಮ ಲೇಖನ 
ಒ೦ದರಲ್ಲಿ ಅವರು, “ನಿಮ್ಮಲ್ಲಿ ಎಲ್ಲರೂ ನಾನು ಏನು ತಿನ್ನುತ್ತೇನೆ, ಎಲ್ಲಿ ಮಲಗುತ್ತೇನೆ ಎನ್ನುವ 
ವಿಷಯ ತುಂಬ ಕುತೂಹಲದಿಂದ ಪ್ರಶ್ನಿಸುತ್ತೀರಿ. ನಾನು ಮಾಂಸ ತಿಂದರೆ ಏನು ತಪ್ಪು? 
ಶ್ರೀರಾಮ ಸೀತೆ ಮಾಂಸ ತಿನ್ನಲಿಲ್ಲವೇ? ನಾನು ಯಾರೊಡನೆ ಮಲಗಿದೆ, ಅದರ ಮಾತು 
ನಿಮಗೇಕೆ?” ಎ೦ದು ಬರೆದರು. ನಮ್ಮಜನ ನ್ಹಾಮಿ ಎ೦ದು ಕರೆದುಕೊಳ್ಳುವ ಜನರಿ೦ದ ಒಳ್ಳೆಯ 
ನಡತೆಯನ್ನು ನಿರೀಕ್ಷಿಸುತ್ತದೆ. ಅವರು ಜಿಹ್ವಾ ಗುಹ್ಯ ಎರಡರಲ್ಲೂ ನಿಷ್ಠೆಯಿ೦ದ ನಡೆಯಬೇಕು 
ಹೀಗೆ ಮಾಡದೆಯೂ ಒಬ್ಬ ಸ್ವಾಮಿಯಾಗಿರುತ್ತೇನೆ ಎಂದವರನ್ನು ಈ ಜನ ಸ್ವಾಮಿ ಎಂದು 
ಒಪ್ಪವುದಿಲ್ಲ. ಹೊರಗಿನಿಂದ ಬಂದು ಸ್ವಾಮಿಯಾಗಿ ಬಾಳುವೆವೆ೦ಬ ಜನ ಎಲ್ಲರಿಂದ ಒಳ್ಳೆಯವರು 
ಎನ್ನಿಸಿಕೊಳ್ಳಬೇಕು. ಎಲ್ಲರ ಒಪ್ಪಿಗೆಯನ್ನು ಗಳಿಸದೆ ಇಂಥ ಜನ ಆದೇ ಜನದ ಮಧ್ಯೆ ಒಬ್ಬ 
ಸ್ವಾಮಿಯಾಗಿ ಬಾಳಲು ಯತ್ನಿಸುವುದು ಯುಕ್ತ ಅಲ್ಪ 


ಚೈತನ್ಯ ಪಂಥದ ಸಂನ್ಯಾಸಿ ಒಬ್ಬರು ಈಚೆಗೆ ಅಮೆರಿಕಾ ದೇಶಕ್ಕೆ ಹೋಗಿ ಪ್ರವಚನಗಳನ್ನು 
ಮಾಡಿ ಅನೇಕ ಜನರನ್ನು ಚೈತನ್ಯ ಗುರುವಿನ ಪಂಥದ ಶಿಷ್ಯರನ್ನಾಗಿ ಮಾಡಿಕೊಂಡರು. ಅಂಗ್ಲ 
ಭಾಷೆಯಲ್ಲಿ ಮನುಷ್ಯರು “Krishna conscious’ ಆಗುವುದು ಒಂದೇ ಸರಿಯಾದ ಲಕ್ಷ್ಯ 
ಎ೦ದು ಇವರಲ್ಲಿ ನಂಬಿಕೆಯನ್ನು ಬಿತ್ತಿದರು. ಶಿಷ್ಯರಾದ ಈ ಜನ, ನಮ್ಮ ಜನ ಭಜನೆಯಲ್ಲಿ 'ಹರೇ 
ರಾಮ, ಹರೇ ರಾಮ, ರಾಮ ರಾಮ ಹರೇ ಹರೇ, ಹರೇ ಕೃಷ್ಣಹರೇ ಕೃಷ್ಣ, ಕೃಷ್ಣಕೃಷ್ಣಹರೇ ಹರೇ' 
ಎಂದು ಭಜನೆ ಮಾಡುವ ರೀತಿಯಲ್ಲಿ ಭಜನೆ ಮಾಡುವುದನ್ನು ವಾಡಿಕೆಮಾಡಿಕೊಂಡರು. ಇಂಥ 
ಶಿಷ್ಯರು ಅನೇಕರು ನಮ್ಮ ದೇಶಕ್ಕೂ ಬಂದರು, ಮುಖ್ಯ ನಗರಗಳಲ್ಲಿ ಸಂಸ್ಥೆಗಳನ್ನು ಕಟ್ಟಿದರು, ಈ 
ಭಜನೆಯ ಕ್ರಮವನ್ನು ಹಿಡಿದು ಆಧ್ಯಾತ್ಮಿಕ ಜೀವನವನ್ನು ಆರಂಭಿಸಿದರು. ಇಂಥ ಜನರಲ್ಲಿ 
ಹಲವರು ತಕ್ಕಷ್ಟು ಹಣವೊ೦ದಿಗರಿರಬೇಕು. ತಮ್ಮಜೀವನಕ್ಕೆ ಅವಶ್ಯಕವಾದ ಹಣ ಅಷ್ಟೇ ಅಲ್ಲದೆ 


ಇಂಥ ಕೆಲಸದಲ್ಲಿ ಬಳಸಲು ಬೇಕಾಗುವ ಹಣವನ್ನು ಕೂಡ ಇವರು ಒದಗಿಸಬಲ್ಲರು ಎಂದು 
ಕಾಣುತ್ತದೆ. ತಮ್ಮ ಗುರು ರಚಿಸಿದ ಇಂಗ್ಲಿಷ್‌ ಭಾಷಾಂತರ ಹಲವನ್ನು ಇವರು ಪ್ರಕಟಿಸಿದ್ದಾರೆ. 
ಇವರಲ್ಲಿ ಇಬ್ಬರು ಎರಡು ವರ್ಷದ ಹಿಂದೆ ನನ್ನ ಬಳಿಗೆ ಬ೦ದರು. ತಮ್ಮ ಗುರುವಿನ 
ಗ್ರಂಥವೊಂದನ್ನು ನನಗೆ ಕೊಟ್ಟು ಅದರ ವಿಷಯ ನನ್ನ ಅಭಿಪ್ರಾಯ ಹೇಳಬೇಕೆಂದು ಕೇಳಿದರು. 
ಆ ಗ್ರಂಥ ಭಾಗವತದ ಒಂದು ಸ್ಕ೦ಧದ ಭಾಷಾಂತರ. ಅದು ಮೂಲದ ಅರ್ಥವನ್ನುಎಚ್ಚರದಿ೦ದ 
ಅನುಸರಿಸಿರಲಿಲ್ಲ ಭಾಷಾಂತರದ ಇಂಗ್ಲಿಷ್‌ ತಕ್ಕಷ್ಟು ಚೆನ್ನಾಗಿರಲಿಲ್ಲ ಹಲವು ಶ್ಲೋಕಗಳ 
ಭಾಷಾಂತರವನ್ನು ಓದಿ ನಾನು ನನಗೆ ಸರಿಯಲ್ಲ ಎಂದು ಕಂಡ ವಿವರಗಳನ್ನು ಗುರುತಿಸಿ ಇವರು 
ಮರಳಿ ಬ೦ದಾಗ ಇವರಿಗೆ ತಿಳಿಸಿದೆವು. ಅವರಿಗೆ ಅದು ರುಚಿಸಲಿಲ್ಪ ಉದಾಹರಣೆಗೆ ಭಾಷಾಂತರ 
ಒ೦ದು ಸ೦ದರ್ಭದಲ್ಲಿ benedicted ಎಂಬ ಪದವನ್ನು ಬಳಸಿತ್ತು. ಇದು ಸರಿಯಾದ ರೂಪ 
ಅಲ್ಲ ಇವರ ಮನೆ ಮಾತು ಇಂಗ್ಲಿಷ್‌. ಆದರೂ ಇವರು ಸರಿಯಾದ ಇಂಗ್ಲೀಷನ್ನು ಕಾಣರು. 
‘Benediction’ ಎ೦ದು ಕ್ರಿಯಾಪದ ಆಗುವುದಿಲ್ಲ ಎಂದು ನಾನು ಹೇಳಿದಾಗ, 
“benedicted’ ಎ೦ಬ ನಾಮಪದ ಇದೆ ಅಲ್ಲವೆ? ಅದಕ್ಕೆ ಮೂಲವಾಗಿ 0676610! ಎನ್ನುವ 
ಕ್ರಿಯಾಪದ ಇರಬೇಕು ಅಲ್ಲವೆ,” ಎ೦ದರು. 866610 ಎ೦ಬ ಕ್ರಿಯಾಪದ ಇಲ್ಲಎ೦ದು ನಾನು 
ಹೇಳಿದೆ. ಡಿಕ್ಷನೆರಿ ನೋಡಿ ತಿಳಿಯುತ್ತದೆ ಎಂದೆ. ಅವರು ಡಿಕ್ಸನೆರಿಯನ್ನು ನೋಡಬಯಸಿದರು. 
ಡಿಕ್ಷನೆರಿಯನ್ನು ಅವರ ಕೈಯಲ್ಲಿ ಕೊಟ್ಟೆ. ಅದರಲ್ಲಿ ಹುಡುಕಿ ಪದವನ್ನು ಕಾಣದೆ ಅವರು ನನ್ನ 
ಮಾತನ್ನು ಒಪ್ಪಿಕೊ೦ಡರು. ಮೊದಲು ನನಗೆ ಆ ಪುಸ್ತಕವನ್ನು ಕೊಡುವಾಗ ಅದನ್ನು ಉಚಿತವಾಗಿ 
ಕೊಟ್ಟಿರುವುದಾಗಿ ತಿಳಿಸಿದ್ದರು. ಇಷ್ಟೆಲ್ಲ ಆದಮೇಲೆ “ಹಾಗಾದರೆ ನಾವು ಈ ಪುಸ್ತಕವನ್ನು 
ತೆಗೆದುಕೊ೦ಡು ಹೋಗುತ್ತೇವೆ” ಎ೦ದರು. “ಅವಶ್ಯವಾಗಿ ತೆಗೆದುಕೊ೦ಡು ಹೋಗಿ” ಎ೦ದು 
ಹೇಳಿ ನಾನು ಅವರಿಗೆ ಪುಸ್ತಕವನ್ತು ಹಿ೦ದಕ್ಕೆ ಕೊಟ್ಟೆನು. 


ಇಬ್ಬರೂ ನಮ್ಮ ಸಂಪ್ರದಾಯದ ಬ್ರಹ್ಮಚಾರಿಗಳಂತೆ ಜುಟ್ಟನ್ನು ಇಟ್ಟುಕೊಂಡಿದ್ದರು. 
ತಲೆಯ ಕೂದಲ ಉಳಿದ ಭಾಗದಲ್ಲಿ ಕ್ಷೌರ ಮಾಡಿಸಿಕೊ೦ಡಿದ್ದರು, ಮುಖಕ್ಕೆ 
ತಿಲಕವನ್ನಿಟ್ಟುಕೊ೦ಡಿದ್ದರು. ಕೃಷ್ಣನನ್ನು ಕುರಿತು ಏನೇನನ್ನು ತಿಳಿದುಕೊ೦ಡಿದ್ದರೋ ನಾನು ಕಾಣೆ 
“ಹರೇ ರಾಮ ಹರೇ ರಾಮ, ರಾಮ ರಾಮ ಹರೇ ಹರೇ, ಹರೇ ಕಷ್ಟಹರೇ ಕೃಷ್ಣ, ಕೃಷ್ಣ ಕೃಷ್ಣಹರೇ 
ಹರೇ” ಇಷ್ಟನ್ನು ಹೇಳಲು ಅಂತೂ ಕಲಿತಿದ್ದಿರಬೇಕು. ಇದು ಕೃಷ್ಣ ಕಾನ್‌ಷಸ್‌ (Krishna 
conscious) ಸ್ಥಿತಿ ಅಂತೂ ಅಲ್ಲ ಅದನ್ನು ಮುಟ್ಟಲು ಏರಬೇಕಾದ ಸೋಪಾನದಲ್ಲಿ ಮೊದಲ 


ಮೆಟ್ಟಿಲು ಇರಬಹುದು. ಆರ೦ಭದ ಈ ಸ್ಥಿಕಿಯಲ್ಲೇ ಈ ತರುಣರು ವಿದೇಶದಿ೦ದ ಬ೦ದು ನಮ್ಮ 


€ 


ಜನರಲ್ಲಿ ಕೃಷ್ಣಭಕ್ತಿಯನ್ನು ಪ್ರಚಾರಮಾಡಲು ತೊಡಗಿದ್ದರು. 


ಸಣ 


ಅಮೆರಿಕಾದಲ್ಲಿ ಈ ಪಂಥದ ಜನ ಗುಂಪುಗಳಾಗಿ ತಮಗೆ ಬೇಕಾದ ಹಣವನ್ನು 
ಬೆದರಿಕೆಯಿಂದ ಗಳಿಸುವುದು, ಅವಶ್ಯಕವೆಂಬ ಸ್ಥಳವನ್ನು ಕ್ರಮವಾಗಿ ಪಡೆಯದೆ 
ಆಕ್ರಮಿಸಿಕೊಳ್ಳುವುದು, ಮು೦ತಾದ ಅಕ್ರಮ ವ್ಯವಹಾರದಲ್ಲಿ ತೊಡಗಿದ್ದಾರೆ ಎ೦ದು ಅಮೆರಿಕಾಕ್ಕೆ 
ಹೋಗಿಬಂದ ಮಿತ್ರರೊಬ್ಬರು ಹೇಳಿದರು. ಇದು ದಿಟ ಇರಬೇಕು, ಇಲ್ಲಿಂದ ಅಮೆರಿಕಾಕ್ಕೆ ಹೋದ 
ಒಬ್ಬ ಭಾರತೀಯನಿಗೆ ಇ೦ಥ ಮಾತು ಕಿವಿಗೆ ಬೀಳಬೇಕಾದರೆ ಅದಕ್ಕೆ ಕಾರಣವಾಗಿ ಯಾವುದೋ 
ವ್ಯವಹಾರ ಇದ್ದಿರಬೇಕು ಎ೦ದು ಊಹಿಸಬೇಕಾಗುತ್ತದೆ. 


ನಮ್ಮದೇಶದಲ್ಲಿ ಈ ಪ೦ಥದ ಜನಕ್ಕೆ ಬೇರೆ ಕೆಲವು ಜನಕೆ ಮಧ್ಯೆ ಕಲಕತ್ತಾ ನಗರದಲ್ಲಿ 
ಏನೋ ಘರ್ಷಣೆ ನಡೆಯಿತೆಂದು ಪತ್ರಿಕೆಗಳಲ್ಲಿ ವರದಿಯಾಗಿತ್ತು ಮುಂಬಯಿ ನಗರದ ಒಂದು 
ಭಾಗದಲ್ಲಿ ಈ ಸಂಸ್ಥೆಯ ಸದಸ್ಯರ ತಂಡವೊಂದು ಒಂದು ದೇವಾಲಯಕ್ಕೆ ಒಟ್ಟಿಗೆ ಹೋದಾಗ 
ಯಾವನೋ ಒಬ್ಬ ತರುಣ ಸಮುದಾಯದಲ್ಲಿದ್ದ ತರುಣಿ ಒಬ್ಬಳನ್ನು ಕೆಣಕಿ ತುಂಬಾ ಕೋಲಾಹಲ 
ಆಯಿತು ಎ೦ದೂ ಒ೦ದು ವರದಿ. 'ಕೃಷ್ಣಕಾನ್‌ಷಸ್‌' ಆಗುವುದು ಸುಲಭ ಅಲ್ಲಎನ್ನುವುದ೦ತೂ 
ಇದರಿಂದೆಲ್ಲಸ್ಪಷ್ಟ ಆಗುತ್ತದೆ. 


ಬಬ 


ನಮ್ಮಲ್ಲಿ ಒಬ್ಬರು ಭಗವದ್ಗೀತೆಯನ್ನುಕುರಿತು ಅನೇಕ ಉಪನ್ಯಾಸಗಳನ್ನುಮಾಡಿ, ಜನರ 
ಪ್ರೀತಿ ಗೌರವಗಳನ್ನು ಗಳಿಸಿದ್ದಾರೆ. ಉಪನ್ಯಾಸಗಳನ್ನು ನಾನು ಕೇಳಿಲ್ವ ಇವರು ಮಾಡಿದ ಒಂದು 
ರೇಡಿಯೋ ಭಾಷಣವನ್ನುಕೇಳಿದೆನು. ಅದರಲ್ಲಿಇವರು ವಿಶೇಷ ಸ೦ಗತಿ ಏನನ್ನಾದರೂ ತಿಳಿಸಿದ್ದು 
ನನಗೆ ಕಾಣಲಿಲ್ವ ಉಪನ್ಯಾಸಗಳಿಗೆ ಜನ ಗುಂಪುಗುಂಪಾಗಿ ಹೋಗುತ್ತಾರೆ ಎಂದು ಕೇಳಿದ್ದೇನೆ. 
ಗೀತೆಯ ವಿಷಯದಲ್ಲಿ ಜನಕ್ಕೆ ಆಸಕ್ತಿ ಇರುವುದು ಒಳ್ಳೆಯದು. ಈ ದೃಷ್ಟಿಯಿ೦ದ ಉಪನ್ಯಾಸಗಳು 
ಜನರಿಗೆ ಪ್ರಿಯವಾಗಿರುವುದು ಸಂತೋಷವೇ. ಇರುತ್ತ ಇವರು ಆಡಿದ ಮಾತಿನ ವಿಷಯ ಎರಡು 
ನನ್ನ ಕಿವಿಗೆ ಬಿದ್ದು ನನ್ನ ಮನಸ್ಸಿಗೆ ಕಷ್ಟ ಆಯಿತು. ಇದನ್ನು ನಾನು ವಿಜ್ಞಾಪಿಸಬೇಕು. ಸಿಟಿ 
ಇನ್‌ಸ್ಟಿಟ್ಯೂಟ್‌ ವಿನೋದ ಮಂದಿರದ ಆವರಣದಲ್ಲಿ ಮಾಡಿದ ಒಂದು ಭಾಷಣ ಮಾಲೆಯ 
ಕೊನೆಯ ಭಾಷಣದಲ್ಲಿ ಭಾಷಣಕಾರರು, “ಗೀತೆಯ ವಿಷಯ ನಾನು ಹೇಳಿರುವ ಈ ಮಾತು 
ಯಾವುದಾದರೂ ತಮ್ಮಲ್ಲಿ ಯಾರಿಗಾದರೂ ಸ್ಪಷ್ಟವಾಗದಿದ್ದಲ್ಲಿ ನನಗೆ ಕಾಗದ ಬರೆದು ಕೇಳಿರಿ, 
ನಾನು ಸ೦ಗತಿಯನ್ನು ವಿಶದಪಡಿಸಿ ಉತ್ತರ ಕೊಡುತ್ತೇನೆ. ಇಷ್ಟೇ ಹೀಗೆ ಮಾಡುವ ನೆಪದಲ್ಲಿ 
ಹೆಣ್ಣುಮಕ್ಕಳು ಯಾರೂ ನನಗೆ ಒಲವಿನ ಪತ್ರ (ove letter) ಗಳನ್ನು ಬರೆಯಬೇಡಿರಿ,” 


ಎಂದರಂತೆ. ಆಗ ಶ್ರೋತ್ಯಗಳ ಸಭೆಯಲ್ಲಿ ಅನೇಕ ಸ್ತ್ರೀಯರೇ ಇದ್ದಿದ್ದರೆ ಆಶ್ಚರ್ಯವಿಲ್ಲ ಇಷ್ಟು 
ಜನರಲ್ಲಿಬುದ್ಧಿಸಾಲದ ತರುಣ ಸ್ತ್ರೀಯರು ನಾಲ್ಕುಜನ ಇದ್ದರೆ ಇದ್ದಿರಬಹುದು. ಅವರು ಈ ಮುನ್ನ 
ಇವರಿಗೆ ಒಲವಿನ ಪತ್ರ ಬರೆದಿರಬಹುದು. ಇದನ್ನು ದೊಡ್ಡದು ಮಾಡಿಕೊಂಡು 
ನೀತಿಬೋಧಕರಾದ ಇಂಥ ಜನ ತಕ್ಕಷ್ಟು ವಯಸ್ಸಿನ ತಕ್ಕಷ್ಟು ತಿಳುವಳಿಕೆಯ, ಮರ್ಯಾದೆವ೦ತ 
ಮನೆವೊಂದಿಗ ಸ್ತ್ರೀಯರಿರುವ ಒಟ್ಟು ಸಭೆಗೆ ಇಂಥ ಮಾತನ್ನು ಹೇಳಿದರೆ ? ಇದು ನನಗೆ 
ಆಶ್ಚರ್ಯವಾಯಿತು, ಬೇಸರವಾಯಿತು. 


ಇದೇ ನೀತಿಬೋಧಕರ ಇನ್ನೊಂದು ಸಭೆಯಲ್ಲಿ ಮನೆಗಳ ಗಂಡಸರು ತಮ್ಮ ಮನೆಯ 
ಸ್ತ್ರೀಯರನ್ನು ಕರೆದುಕೊಂಡು ಬಂದು ಸಭೆಯಲ್ಲಿ ಕಲೆತು ಕುಳಿತಿದ್ದಾಗ ಉಪನ್ಯಾಸಕರು 
ಗ೦ಡಸರನ್ನು ಉದ್ದೇಶಿಸಿ, “ತಕ್ಕಷ್ಟು ವರಮಾನ ಇರುವ ಗ೦ಡಸರು ಎರಡು ಪಕ್ಕದಲ್ಲಿ ಇಷ್ಟರಾದ 
ಸ್ತ್ರೀಯರನ್ನು ಕೂರಿಸಿಕೊ೦ಡು ಬಲಗೈಯನ್ನು ಬಲದ ಚೆಲುವೆಯ ಭುಜದ ಮೇಲೆ, ಎಡಗೆಯನ್ನು 
ಎಡದ ಚೆಲುವೆಯ ಭುಜದ ಮೇಲೆ ಚಾಚಿ ಲೋಲುಪರಾಗಿರುವಾಗ ಗೀತೆಯ ಮಾತು ನಿಮಗೆ 
ಹೇಗೆ ರುಚಿಸಬೇಕು” ಎಂಬ ಅರ್ಥದ ಮಾತನ್ನಾಡಿದರಂತೆ. ಈ ಮಾತುಗಳನ್ನು ಆಡುತ್ತ 
ಭುಜಗಳನ್ನು ಮೇಲಕ್ಕೆ ಕೆಳಕೆ ಆಡಿಸಿ ಲೋಲುಪ್ತಿಯನ್ನು ನಟಿಸಿ ತೋರಿಸಿದರಂತೆ. ಇದನ್ನು ನನಗೆ 
ತಿಳಿಸಿದ ಮಿತ್ರರು, “ಇದನ್ನು ಕೇಳಿ ಸಭೆಯ ಬಹು ಜನ ಘೊಳ್ಳೆ೦ದು ನಕ್ಕರು, ನನಗೆ ಈ ಮಾತು 
ಹದ ತಪ್ಪಿತು ಎನ್ನಿಸಿತು,” ಎ೦ದರು. 


ಈ ಮಾತನ್ನುಕೇಳಿದಾಗ ನನಗೂ ಹಾಗೆಯೇ ಎನ್ನಿಸಿತು. ಇಂಥ ಮಾತನ್ನುಕೇಳಿ ನಗಬಲ್ಲ 
ಜನ ಗೀತೆಯನ್ನು ಕುರಿತ ಉಪನ್ಯಾಸವನ್ನು ಎಷ್ಟು ತಿಳಿದುಕೊಳ್ಳಬಲ್ಲರು ಎಂದು ನನಗೆ ಸಂದೇಹ 
ಆಯಿತು. 


ಈಚೆಗೆ ಸ್ಕಾಟ್ಲೆಂಡಿನ ಒಬ್ಬನಿವಾಸಿ ಬೆಂಗಳೂರಿಗೆ ಬ೦ದು ಆಧ್ಯಾತ್ಮಜೀವನದಲ್ಲಿನಿ೦ತರು. 
ಕೆಲವು ಕಾಲದ ಬಳಿಕ ನಗರದಿಂದ ಹಲವು ಮೈಲಿ ದೂರದ ಒಂದು ಗ್ರಾಮದಲ್ಲಿ ಒಂದು 
ಆಶ್ರಮವನ್ನು ಮಾಡಿಕೊಂಡರು. ಒಂದು ಇಂಗ್ಲಿಷ್‌ ಭಾಷೆಯ ಪತ್ರಿಕೆಯನ್ನು ಪ್ರಕಟಿಸಲು 
ಆರಂಭಿಸಿದರು. ಸಂನ್ಯಾಸಿ ಆದರೆಂದು ಕಾಣುತ್ತದೆ. ಅವರ ಶಿಷ್ಯರು ಈಗ ಅವರ ಹೆಸರಿಗೆ 'ಸ್ವಾಮಿ' 
ಶಬ್ದವನ್ನು ಸೇರಿಸಿದ್ದಾರೆ. ಪತ್ರಿಕೆಯ ಹೆಸರು “ವ್ಯಾಲ್ಯೂಸ್‌”. ಬರವಣಿಗೆ ತಕ್ಕಷ್ಟು ಒಳ್ಳೆಯ ಮಟ್ಟದ್ದು 
ಕೇರಳದ ಒಬ್ಬ ಗುರುಗಳ ಪರ೦ಪರೆ ಈ ಸಂನ್ಯಾಸಿಗಳಿಗೆ ರುಚಿಸಿತ್ತು ಎನ್ನುವುದು ಪತ್ರಿಕೆಯಿ೦ದ 
ಕಾಣುತ್ತಿತ್ತು ಇದರಲ್ಲಿ ಸಂಸ್ಕೃತದ ಸ್ತೋತ್ರ ಗ್ರಂಥ ಒಂದರ ಭಾಷಾ೦ತರವೂ ಪ್ರಕಟವಾಗುತ್ತಿತ್ತು. 
ಇರುತ್ತ ಒ೦ದು ಸಂಗತಿಯಲ್ಲಿ ಈ ಸ್ವಾಮಿಗಳು ಹಿಡಿದ ನಿಲುವು ಅಪಾಯದ್ದೆಂದು ನನಗೆ ಕಂಡಿತು. 


ನಾಗರಿಕತೆ ಬೆಳೆಸಿ ತಂದಿರುವ ಅನೇಕ ನಿರ್ಬಂಧಗಳು ಕೆಟ್ಟಿವು ಎಂದು ಪಶ್ಚಿಮ ದೇಶಗಳಲ್ಲಿ ಈಗ 
ಒಂದು ವಾದ ಪ್ರಬಲವಾಗಿ ತಲೆಯೆತ್ತಿದೆ. ಈ ನಿರ್ಬಂಧಗಳಲ್ಲಿ ಒ೦ದು, ಜನ ವಸ್ತ್ರಗಳನ್ನು 
ಧರಿಸಿರಬೇಕು ಎನ್ನುವುದು. ಯಾರೇ ಆಗಲಿ ಹತ್ತು ಜನರ ಮಧ್ಯೆ ನಡೆಯುವಾಗ ಬಟ್ಟಿಗಳನ್ನು 
ಧರಿಸಿರಬೇಕು, ಬೆತ್ತಲೆ ಇರಕೂಡದು. ಕೆಲವರು “ನಿಮ್ಮನಾಗರಿಕತೆ ನಮಗೆ ಬೇಕಿಲ್ಫ ಈ ನಿರ್ಬಂಧ 
ದುಷ್ಟ ಇದನ್ನು ನಾವು ತ್ಯಜಿಸಿದ್ದೇವೆ,” ಎಂದು ಬೆತ್ತಲೆ ಓಡಾಡಲು ಯತ್ನ ಮಾಡಿ, ನಗರಗಳ 
ಪೋಲೀಸ್‌ ಜನ ಅವರನ್ನು ತಡೆದು ಆ ದೇಶಗಳಲ್ಲಿ ಸಣ್ಣಪುಟ್ಟ ಗೊಂದಲ ಆಗಿರುವುದುಂಟು. 
ನಮ್ಮಲ್ಲಿ ಕೆಲವು ವಿಶೇಷ ಸಂದರ್ಭಗಳಲ್ಲಿ ನಗ್ನತೆಯ ಉಪಾಸನೆ ನಡೆದಿದೆ. ದಿಗಂಬರ ಜೈನರಲ್ಲಿ 
ನಿರ್ಗ೦ಥಿಗಳೆಂಬ ಕೂಟದ ಸಂನ್ಯಾಸಿಗಳು ಬೆತ್ತಲೆ ಇರುತ್ತಾರೆ. ಆದರೆ ಇವರು ಹತ್ತು ಜನರ 
ಎದುರಲ್ಲಿ ನಡೆದಾಡುವುದಿಲ್ಲ ತಮ್ಮಷ್ಟಕ್ಕೆ ತಾವು ಉಪಾಸನೆಯಲ್ಲಿ ಇರುತ್ತಾರೆ. ಪರಮಹಂಸ 
ರಾಮಕೃಷ್ಣರು ದಕ್ಷಿಣೇಶ್ವರದ ತಮ್ಮ ನಿವಾಸದಲ್ಲಿ ಬೆತ್ತಲೆ ಕುಳಿತಿರುತ್ತಿದ್ದರು. ಶಿಷ್ಯರು ಹೆಣ್ಣುಗ೦ಡು 
ಎಂಬ ಭೇದ ಇಲ್ಲದೆ ಅವರ ಹತ್ತಿರ ಬರುವರು, ಸುತ್ತಲೂ ಕುಳ್ಳಿರುವರು, ಉಪದೇಶವನ್ನು ಕೇಳಿ 
ಹಿ೦ದಿರುಗುವರು. ಹೀಗೆ ಹೊರತಾಗಿ ಸಾಧು ಎಂಬ ಕಾರಣದಿಂದ ಯಾವನೇ ಆಗಲಿ 
ಬರಿಮೈಯಲ್ಲಿ ಬೀದಿಯಲ್ಲಿ ನಡೆಯುವುದು ನಮ್ಮದೇಶದಲ್ಲೂ ಒ೦ದು ಅಪರಾಧವೇ ಆಗುತ್ತದೆ. 
ದೆಹಲಿ ನಗರದಲ್ಲಿ ತಾನು ಸಾಧು ಎಂದು ಒಬ್ಬಾತ ಒಂದುದಿನ ಬೀದಿಯಲ್ಲಿ ಬರಿಮೈಯಲ್ಲಿ 
ನಡೆಯಲು ಹೊರಟನಂತೆ. ಪೋಲೀಸ್‌ ಜನ ಇದಕ್ಕೆ ಅಡ್ಡಿ ಮಾಡಿದರು. ಅವನು ಹಟ ಮಾಡಿದ. 
ಪೋಲೀಸರು ಅವನನ್ನು ಹಿಡಿದರು. ಬೇಡವೆ೦ಬ ಮಾತಿಗೆ ಒಪ್ಪದ ಕಾರಣ ಅಪರಾಧಿ ಎ೦ದು 
ಕೋರ್ಟಿನ ಎದುರಲ್ಲಿ ನಿಲ್ಲಿಸಿದರು. ಈ ವಿಷಯವನ್ನು ಹಿಡಿದು ಟೀಕೆ ಮಾಡುತ್ತ 'ವ್ಯಾಲ್ಯೂಸ್‌' 
ಪತ್ರಿಕೆಯಲ್ಲಿ ನಮ್ಮ ಸ್ಥಾಮಿ ವಿಷಾದವನ್ನು ವ್ಯಕ್ತಪಡಿಸಿದರು. “ಸಂಕುಚಿತ ಮನೋಧರ್ಮದ 
ಪಾಶ್ಚಾತ್ಯದೇಶಗಳಲ್ಲಿ ಇಂಥ ನಡತೆ ಅನಿವಾರ್ಯ ಭರತವರ್ಷದಂಥ ಅತ್ಯಂತ ಉದಾರ 
ವರ್ತನೆಯ ದೇಶದಲ್ಲಿ ಕೂಡ ಮನುಷ್ಯರಲ್ಲಿ ಬೆತ್ತಲೆ ಓಡಾಡುವುದಕ್ಕೆ ಸ್ವಾತಂತ್ರ್ಯ ಇಲ್ಲವಾದುದು 
ತಪ್ಪು,” ಎ೦ದರು. ಭರತವರ್ಷ ಉದಾರ ಮನೋಧರ್ಮದ ದೇಶ ಅಹುದಾದರೂ ಇದರಲ್ಲಿ ಇಷ್ಟ 
ಬಂದವರು ಎಲ್ಲೆಂದರೆ ಅಲ್ಲಿ ಎಲ್ಲರೆದುರು ಬರಿಮೈಯಲ್ಲಿನಡೆದಾಡುವುದಕ್ಕೆ ಅವಕಾಶ ಇರಬೇಕು 
ಎನ್ನುವ ಸ್ವಾತಂತ್ಯದ ಕಲ್ಪನೆ ತೀರ ಅತಂತ್ರ. ಹೊರಗಿಂದ ಬರುವ ಇಂಥ ಜನ ನಮ್ಮ 
ಜನಸಾಮಾನ್ಯರಲ್ಲಿ ಸಮಾಜದ ನಿಯಮಗಳ ವಿಷಯದಲ್ಲಿ ಎಂತಹ ವಿಚಿಕಿತ್ಸೆಯನ್ನು ಬಿತ್ತಿಯಾರು 
ಹೇಳುವಂತಿಲ್ಲ ಈಚೆಗೆ ಆಂಧ್ರಪ್ರದೇಶದ ಒ೦ದು ಕೋರ್ಟಿನಲ್ಲಿ ಒ೦ದು ಅಪರಾಧಕ್ಕೆ 
ಕಾರಣಳೆ೦ಬ ದೂರು ಹೊತ್ತು ನಿಲ್ಲಬೇಕಾದ ಮಂಗಮ್ಮ ಎಂಬಾಕೆ, “ತಾನು ಬೆತ್ತಲೆಯ ವ್ರತವನ್ನು 
ಹಿಡಿದಿದ್ದೇನೆ, ಕೋರ್ಟಿಗೆ ಬರಿಮೈಯಲ್ಲಿ ಬರಲು ಅಪ್ಪಣೆ ಬೇಕು,” ಎ೦ದು ಬೇಡಿದರು ಎಂದು 


ವರದಿ ಆಯಿತು. ಕೋರ್ಟು ಮೊದಲಲ್ಲಿ ಆಕೆಯ ಅಪೇಕ್ಷೆಯನ್ನು ನಿರಾಕರಿಸಿತು. ಆಮೇಲೆ 
ಮೇಲ್ಪಟ್ಟ ಕೋರ್ಟಿನ ಅಪ್ಪಣೆಯಂತೆ, ಈಕೆ ಬೆತ್ತಲೆ ಇರಬಹುದು, ಆದರೆ ಈಕೆಯ ಶಿಷ್ಕರು ಇವಳ 
ಮೈಯನ್ನು ಮರೆಸಿ ಸುತ್ತಿ ಒ೦ದು ಬಟ್ಟೆಯನ್ನು ಹಿಡಿದಿರಬೇಕು ಎ೦ದು ಒಪ್ಪಿಗೆ ಕೊಟ್ಟಿತು. 


೧೧ 


ಯೋಗ 


ಈಚೆಗೆ ನಮ್ಮಲ್ಲಿ ಅತಿಯಾಗಿ ಬೆಳೆಯುತ್ತಿರುವ ಒ೦ದು ಪ್ರಚಾರ ಯೋಗವನ್ನು ಕುರಿತಿದೆ. 
ಈ ಪ್ರಚಾರದ ವಿಷಯ ದಿಟದಲ್ಲಿ ಪೂರ್ವದಲ್ಲಿ 'ಹಟಯೋಗ' ಎಂದು ಕರೆಯುತ್ತಿದ್ದ ಯೋಗದ 
ಒಂದು ಭಾಗವನ್ನು ಮಾತ್ರ ಕುರಿತಿರುತ್ತದೆ. ಹಟಿಯೋಗ ದೇಹದ ಆರೋಗ್ಯವನ್ನು 
ಕಾಪಾಡಿಕೊ೦ಡು ಅದನ್ನು ಸ್ವಾಧೀನವಾಗಿರುವ ಮನಸ್ಸಿನ ಅಧೀನದಲ್ಲಿ ಇರಿಸಿಕೊಳ್ಳುವುದು. 
ಯೋಗದಲ್ಲಿ ಎಂಟು ಅಂಗಗಳಿವೆ. ಹಟಯೋಗ ಆ ಅಂಗಗಳಲ್ಲಿ ಒಂದಾದ ಆಸನವನ್ನು 
ಕುರಿತದ್ದು ಈ ಆಸನಗಳನ್ನು ಅಭ್ಯಾಸಮಾಡುವುದು ಒಳ್ಳೆಯದೇ ಆದರೆ ಇಷ್ಟರಿಂದ ಸಿದ್ಧಿಸುವ 
ಫಲ ತೀರ ಅಲ್ವ ಆಸನಗಳ ಸಾಧನೆಗೆ ಮೊದಲು ಯೋಗಿಯಾಗಲೆಳೆಸುವವನು 
ಯಮನಿಯಮಗಳನ್ನು ಸಾಧಿಸಬೇಕು. ಈ ಮೂರು ಸಾಧನೆಯಿ೦ದ ದೇಹವನ್ನು ಅಧೀನಕ್ಕೆ 
ತಂದುಕೊ೦ಡಮೇಲೆ ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ ಧಾರಣ, ಸಮಾಧಿ ಎಂಬ 
ಭಾಗಗಳನ್ನು ಕ್ರಮವಾಗಿ ಸಾಧಿಸಬೇಕು. ಯಮನಿಯಮ ಎಂದರೆ ಏನು ? ಪ್ರಾಣಾಯಾಮ 
ಮಾಡುವುದು ಹೇಗೆ? ಪ್ರತ್ಯಾಹಾರ ಎನ್ನುವುದು ಏನು? ಧ್ಯಾನ, ಧಾರಣಗಳ ಕ್ರಮ ಏನು? ಸಮಾಧಿ 
ಎ೦ಬ ಅವಸ್ಥೆಎ೦ಥದು? ಇದನ್ನೆಲ್ಲತಿಳಿದುಕೊಳ್ಳದೆ ಆಸನ ಎ೦ಬ ಒ೦ದು ಭಾಗದಲ್ಲಿವ್ಯವಸಾಯ 
ನಡೆಯುವುದು ಸಾಧನೆಯ ಮಾರ್ಗವಲ್ಲ ಸಮಾಧಿ ಎನ್ನುವುದು ಯೋಗದ ಮಾರ್ಗವನ್ನು 
ಹಿಡಿದುಹೊರಟ ಎಷ್ಟು ಸಾಧಕರಲ್ಲಿ ಒಬ್ಬನಿಗೆ ಸಿದ್ದಿಸಬಹುದೋ ಹೇಳುವಂತಿಲ್ಲ ಹೊಸಕಾಲದಲ್ಲಿ 
ಹಾಗೆ ಸಿದ್ಧಿಪಡೆದವರು ಹಲವರು ಇದ್ದದ್ದು ಕಾಣಲಿಲ್ಲ ರಾಮಕೃಷ್ಣ ಪರಮಹಂಸ ಗುರು ಒಬ್ಬರು 
ಸಮಾಧಿಗೆ ಇಳಿದು ಹೊರಕ್ಕೆ ಬರುತ್ತಿದ್ದರು, ಅವರ ಈ ಸಿದ್ದಿಯನ್ನು ಅನೇಕ ಜನ ನೋಡಿದ್ದರು, 
ಎಂದು ಅವರ ಪರಂಪರೆಯಲ್ಲಿ ಹೇಳಿದೆ. ಕೋಟಿಯಲ್ಲಿ ಒಬ್ಬರಿಗೆ ದೊರಕಿದ ಸಿದ್ದಿಯನ್ನು 
ಹಲವರು ಗಳಿಸಬಹುದು ಎಂದು ತಿಳಿಯುವುದು ತಪ್ಪು ಅದರಲ್ಲೂ ಎಂಟು ಅಂಗದ 


ಯೋಗದಲ್ಲಿ ಒ೦ದು ಅಂಗವನ್ನು ಯೋಗ ಎಂದು ಕರೆದು, ಅದರ ಹಿಂದುಮುಂದಿನ ಅಂಗಗಳ 
ಪರಿವೆ ಇಲ್ಲದೆ ಅದನ್ನು ಸಾಧಿಸತೊಡಗುವುದು ವಿವೇಕದ ಕ್ರಮವಲ್ಲ ಇದೇ ಕಾರಣದಿ೦ದಲೇ 
ನಮ್ಮ ಪೂರ್ವಿಕರು ಹಟಿಯೋಗದ ಮಾರ್ಗದಿ೦ದ ಸಾಧಿಸುವ ಸಮಾಧಿಯ ಸಾಧನೆಯ 
ಕ್ರಮವನ್ನು ಕೆಲವರಿಗೆ ಮಾತ್ರ ದಕ್ಕಬಹುದಾದ ಕ್ರಮವೆಂದು ಒಂದು ಬದಿಗಿಟ್ಟರು, 
ಸಾಮಾನ್ಯಜನರಿಗೆ ಅದರ ಗೋಜು ಬೇಡ ಎಂದರು. ಭಗವದ್ಗೀತೆ ಒಂದೊಂದು ಅಧ್ಯಾಯದ 
ವಿಷಯವನ್ನು ಒ೦ದು ಯೋಗ ಎಂದು ಕರೆದಿದೆ. ಎ೦ದರೆ ಗೀತೆಯ ಪ್ರಕಾರ ಹದಿನೆಂಟು 
ಯೋಗಗಳು ಇವೆ. ಅವುಗಳಲ್ಲಿ ನಮ್ಮ ಹಿರಿಯರು ಮೂರನ್ನು ಶ್ರದ್ದೆ ಉಳ್ಳ ಸಾಮಾನ್ಯ ಜನ 
ಉಪಾಸಿಸಬಹುದಾದ ಯೋಗಗಳು ಎಂದು ಆರಿಸಿದರು. ಕರ್ಮಯೋಗ, ಜ್ಞಾನಯೋಗ, 
ಭಕ್ತಿಯೋಗ, ಹಾಗೆ ಆರಿಸಿದ ಯೋಗಗಳು ಕರ್ಮಯೋಗ, ಜೀವನದಲ್ಲಿ ಮಾಡುವ ಎಲ್ಲ 
ಕಾರ್ಯವೂ ದೇವರಸೇವೆ ಎಂದು ನೆನೆದು ಅದನ್ನುತಪ್ಪಿಲ್ಲದೆ ನಡೆಸುವುದು. ಇದರಲ್ಲಿ ಒಬ್ಬೊಬ್ಬನ 
ವರ್ಣ, ಆಶ್ರಮಗಳಿಗೆ ಸಂಬಂಧಿಸಿದ ಕೆಲಸವೂ ಸೇರಿದೆ. ಎಲ್ಲ ಕೆಲಸವನ್ನೂ ವಿಧ್ಯುಕ್ತ ರೀತಿಯಲ್ಲಿ 
ಲೋಪವಿಲ್ಲದೆ ನಡೆಸುವುದೆನ್ನುವುದು ಪ್ರಾಯಶಃ ಸಾಧ್ಯವೇ ಅಲ್ಲ ಜ್ಞಾನಯೋಗ ಪರತತ್ವದ 
ಸ್ವರೂಪವನ್ನು ತಿಳಿದು ಆ ತಿಳಿವನ್ನು ಭದ್ರವಡಿಸಿಕೊಳ್ಳುವ ಕ್ರಮ. ಈ ತಿಳಿವು ಹೀಗೆ ಭದ್ರವಾದಾಗ 
ಮನುಷ್ಯ ತನ್ನ ಆತ್ಮ ಪರಮಾತ್ಮನಿಂದ ಬೇರೆ ಅಲ್ಲ ಎಂದೋ, ಪರಮಾತ್ಮದ ಒಂದು ಭಾಗ 
ಎಂದೋ, ಪರಮಾತ್ಮನ ಎದುರಲ್ಲಿ ಸೇವೆಗೆ ನಿಂತಿರುವ ಒಂದು ಭಾಗ ಆದ ಆತ್ಮ ಎಂದೋ 
ಭಾವಿಸುತ್ತಾನೆ. ಈ ಸ್ಥಿತಿ ಸಿದ್ಧಿಸುವುದು ಸುಲಭವೇನೂ ಅಲ್ವ ಭಕ್ತಿಯೋಗ ಲೋಕವನ್ನು 
ನಡೆಸುತ್ತಿರುವ ಶಕ್ತಿ ಒಂದಿದೆ, ಮನುಷ್ಯನಾದವನು ಆದರ ಸ್ವರೂಪವನ್ನು ಪೂರ್ಣವಾಗಿ 
ತಿಳಿಯುವುದು ಸಾಧ್ಯವಲ್ಪ ಅದು ಬಹು ದೊಡ್ಡ ಶಕ್ತಿ ಸದ್ಗುಣಪೂರ್ಣ, ದೋಷರಹಿತ, 
ಸರ್ವವ್ಯಾಪಿ, ಸರ್ವಶಕ್ತ, ಕೃಪಾಲು, ಎನ್ನುವುದನ್ನು ಗ್ರಹಿಸಿ ಅದರ ಕೃಪೆಯನ್ನು ಬೇಡಿ, ಅದರ 
ಎದುರಲ್ಲಿ ಬಾಗಿ ನಡೆಯುವುದು. ಕರ್ಮ, ಜ್ಞಾನಯೋಗಗಳ ಜೊತೆಗೆ ಹೋಲಿಸಿದರೆ ಇದು 
ಅವಕ್ಕಿಂತ ಸುಲಭವಾದ ಒಂದು ಕ್ರಮ ಎನ್ನುವುದು ಸ್ಪಷ್ಟ ಇದಕ್ಕೆ ಮುಖ್ಯವಾಗಿ ಬೇಕಾದದ್ದು 
ದೇವರನ್ನುಕುರಿತು ಸರಿಯಾದ ಕಲ್ಪನೆ. ಸರಿ ಎನ್ನುವುದರ ಅರ್ಥ ದೈವ ನಮ್ಮನ್ನುಕಾಪಾಡುತ್ತಿರುವ 
ಶ್ರೇಷ್ಠ ಮಹಾತತ್ತ್ವ ಎ೦ದು ನಂಬುವ ಮನೋಧರ್ಮ. ದೇವರು ಎಷ್ಟು ದೊಡ್ಡವನು ಎಂದು 
ನಾವು ತಿಳಿಯಬೇಕಾದದ್ದಿಲ್ಲ ಅವನು ಲೋಕವನ್ನು ನಡೆಸುತ್ತಿದ್ದಾನೆ ಎಂದಮೇಲೆ ಅವನು ನಮ್ಮ 
ಬುದ್ದಿಗೆ ಊಹೆಗೆ ನಿಲುಕಲಾಗದಷ್ಟು ದೊಡ್ಡವನು ಎಂದು ಮನಮುಟ್ಟಿದರೆ ಸಾಕು. ಅವನ 
ಎದುರಿಗೆ ತಗ್ಗಿ ನಡೆಯುವುದು ಕಷ್ಟವಾಗುವುದಿಲ್ಪ ದೇವರು ಒಳ್ಳೆಯ ಗುಣವನ್ನು ಒಪ್ಪುತ್ತಾನೆ, 
ದುರ್ಗುಣವನ್ನು ಒಪ್ಪುವುದಿಲ್ಲ ಇದು ಸದ್ಗುಣಗಳ ಆಕರನಾದ ಅವನ ಲಕ್ಷಣ ಆದ್ದರಿ೦ದ ನಾವು 


ಒಳ್ಳೆಯದಾಗಿ ಬಾಳಬೇಕು. ಈ ಒಳ್ಳೆಯದು ಎನ್ನುವುದು ಯಾವುದು? ಇದನ್ನು ಈ ಮುನ್ನ ಹೇಳಿದೆ. 
ಈ ಒಳ್ಳೆಯದು ಎನ್ನುವುದನ್ನೆಲ್ಲ ಒಬ್ಬ ಮನುಷ್ಯ ಮಾಡಬರುವುದೇ? ಬರುವುದಿಲ್ಲ ಎಂದಮೇಲೆ 
ತಪ್ಪು ಆಗಿಯೇ ಆಗುತ್ತದೆ. ಇದರಿ೦ದೆಲ್ಲ ಮೂಡುವ ಫಲ ಇದು. “ಅಪಾರ ಮಹಿಮೆಯ ನನ್ನ 
ದೇವರಾದ ನಿನ್ನೆದುರು ನಾನು ಏನೂ ಅಲ್ಲ ನಿನ್ನನ್ನು ನಾನು ನನ್ನಂಥ ಒಂದು ಪುರುಷನೆಂದು 
ಭಾವಿಸಿ ನಿನ್ನ ಕಾಲಮೇಲೆ ಬಿದ್ದಿದ್ದೇನೆ. ನನ್ನ ಒಳಗಿನ ಸತ್ವವಾಗಿರುವ ನೀನು ನನ್ನನ್ನು ಸರಿಯಾಗಿ 
ನಡೆಸು, ನನ್ನ ತಪ್ಪುಗಳನ್ನು ಮನ್ನಿಸು, ನನ್ನನ್ನು ಕಾಪಾಡು,” ಎ೦ದು ಬೇಡಿಕೊಳ್ಳುವುದು ಇದನ್ನು 
ನಮ್ಮ ಪೂರ್ವಿಕರು ಶರಣಾಗತಿ ಎ೦ದು ಕರೆದರು. ಹತ್ತಾರು ಸಾವಿರ ವರ್ಷಗಳ ನಮ್ಮ ಧರ್ಮದ 
ಸಾಧನ ಪರಂಪರೆಯ ಈ ಕೊನೆಯ ಹಂತ ಎಂಥ ಸಾಮಾನ್ಯಚೇತನಕ್ಕೂ ಸುಲಭ ಆದದ್ದು ನಮ್ಮ 
ಜನತೆಯ ಜೀವನ ಹಲವು ಶತಮಾನಗಳ ಕಾಲದಿಂದ ಈ ಹಂತದಲ್ಲಿ ನಡೆದುಬಂದಿದೆ. ಅನೇಕ 
ಮನೋಧರ್ಮಗಳ ಕೋಟ್ಯ೦ತರ ಜನರ ಉಪಾಸನೆಯ ಮಾರ್ಗವಾದ ಕಾರಣದಿಂದ ಇದರ 
ಸದ್ಯದ ಉಪಾಸನೆಯಲ್ಲಿ ಕೆಲವು ಕೊರತೆಗಳು ಸೇರಿಕೊಂಡಿವೆ. ಈ ಕೊರತೆಗಳನ್ನು ಗುರುತಿಸಿ, 
ಜೀವನ ಕ್ರಮದಿ೦ದ ಅವನ್ನು ನಿವಾರಿಸಿ, ಭಕ್ತಿಯೋಗವನ್ನು ಪರಿಷ್ಕರಿಸಿ ಜನರಲ್ಲಿ ಪ್ರಚಾರ 
ತರುವುದೇ ಜನ ಸಾಮಾನ್ಯರ ಉದ್ಧಾರವನ್ನು ಬಯಸುವ ನಮ್ಮ ಧರ್ಮದ ಗುರುವರ್ಗ ಇಂದು 
ಕೈಗೊಳ್ಳಬೇಕಾಗಿರುವ ಕಾರ್ಯ. 


ಪೂರ್ವದಿಂದ ಬಂದಿರುವ ನಮ್ಮ ಸಂಪತ್ತಿನಲ್ಲಿ ನಮಗೆ ಎಷ್ಟೋ ಭಾಗ ಈಗಲೂ 
ಉಳಿದಿದೆ. ಆದರೂ ಅನೇಕ ಭಾಗ ಕಳೆದುಹೋಗಿದೆ. ಮರೆವು, ಅನಾದರ, ಆಲಸ್ಯ ಅಲ್ಲದೆ, ಈ 
ನಷ್ಟ ನಮ್ಮ ಜ್ಞಾನದ ಜೊತೆಯಲ್ಲಿ ಬೆಳೆದು ಬಂದಿರುವ ಒಂದು ದುಷ್ಟ ಸಂಪ್ರದಾಯದಿಂದ 
ಉಂಟಾಗಿದೆ. ಈ ಸಂಪ್ರದಾಯ ಬಲ್ಲ ಜನ ಅನೇಕವೇಳೆ ತಾವು ಕಲಿತ ಸಂಗತಿಯನ್ನು ರಹಸ್ಯ 
ಎ೦ದು ತಮ್ಮಲ್ಲೇ ಇಟ್ಟುಕೊಂಡು ಇತರರಿಗೆ ಹೇಳದೆ ಕೊನೆಗಾಣಿಸಿದ್ದು ನಾವು ಬಲ್ಲಂತೆ ವೈದಿಕ 
ಸಂಪ್ರದಾಯ ಗಾಯತ್ರೀ ಮಂತ್ರವನ್ನು ಒಂದು ರಹಸ್ಯವಾಗಿ ಕಾಣುತ್ತಾ ಬಂದಿದೆ. ಇದೇನು 
ಬ್ರಾಹ್ಮಣರು ಇತರ ಜಾತಿಯವರಿಗೆ ಹೇಳದೆ ಬಚ್ಚಿಟ್ಟುಕೊಂಡ ಶ್ರೇಷ್ಠ ಸಂಪತ್ತು ಎಂದಲ್ಲ, ದ್ವಿಜರಲ್ಲೇ 


ಇದು ಗುರುವಿನಿಂದ ಪಡೆದು ಬರುವ ರಹಸ್ಯ ಮಂತ್ರ ಉಪನಯನದಲ್ಲಿ ಪುರೋಹಿತರ 
ಅನುಮತಿಯಿ೦ದ ತಂದೆ ಮಗನಿಗೆ ಮಂತ್ರವನ್ನು ಉಪದೇಶಿಸಬೇಕು. ಈ ಉಪದೇಶವೇ 
ಉಪನಯನ ಸಂಸ್ಕಾರದ ಮುಖ್ಯ ಭಾಗ. ಈ ಮಂತ್ರವನ್ನು ಹೀಗೆ ರಹಸ್ಯವಾಗಿ ಇಡಬೇಕಾದ 
ಕಾರಣ ಏನಿತ್ತು? ಇದನ್ನು ರಹಸ್ಯ ಎ೦ದವರು ಏಕೆ ಹಾಗೆ೦ದರೋ ನನಗೆ ತಿಳಿಯುತ್ತಿಲ್ಲ. ಈಗ 
ನೋಡಿದರೆ ನಮಗೆ ಇದನ್ನು ರಹಸ್ಯವಾಗಿಡಬೇಕಾದ ಕಾರಣ ಏನೂ ಇಲ್ಲ ಎನ್ನಿಸುತ್ತದೆ. “ನಮ್ಮ 
ಆ೦ತರ್ಯವನ್ನು ಪ್ರಚೋದಿಸುವ ದೇವತೆ ಸವಿತ್ತನ ತೇಜಸ್ಸನ್ನು ನೆನೆಯೋಣ. ಒಳಗಿರುವ 
ಅರಿವಿನ ಆ ದೈವ ನಮ್ಮನ್ನು ಚೆನ್ನಾಗಿ ನಡೆಸಲಿ” ಈ ಪ್ರಾರ್ಥನೆಯನ್ನು ಯಾರೂ ಮಾಡಬಹುದು, 
ಎಲ್ಲಿಯೂ ಮಾಡಬಹುದು. ಎಲ್ಲರೂ ಮಾಡಬೇಕು, ಎಲ್ಲೆಲ್ಲಿಯೂ ಮಾಡಬೇಕು ಎಲ್ಲ 
ಮನುಷ್ಯರೂ ಒಳ್ಳೆಯ ಪ್ರೇರಣೆಯನ್ನೇ ಬಯಸಿ ಒಳ್ಳೆಯ ಪ್ರೇರಣೆಯನ್ನೇ ಪಡೆದು 
ಒಳ್ಳೆಯದಾಗಿಯೇ ನಡೆದರಾದರೆ ಭೂಮಿ ಭೂಮಿಯಾಗಿರುವುದಿಲ್ವ ಸ್ವರ್ಗ ಆಗುತ್ತದೆ. ಈ 
ಪ್ರಾರ್ಥನೆ ರಹಸ್ಯವಾಗಿರಲಿ ಎನ್ನುವಲ್ಲಿ ನಮ್ಮ ಹಿರಿಯರು ಒ೦ದು ದುಷ್ಟ ಆದ ಮೇಲ್ಪಂಕ್ತಿಯನ್ನು 
ಹಾಕಿಕೊಟ್ಟರೋ? ಇದರಂತೆಯೇ ಭಾಗವತ ಧರ್ಮದ ಅಷ್ಟಾಕ್ಷರಿಯ ಮಂತ್ರ ಭಕ್ತಜನರಲ್ಲಿ ಬಹು 
ರಹಸ್ಯವಾಗಿ ಸಾಗಿಬ೦ದಿತು. ಆಚಾರ್ಯ ರಾಮಾನುಜರು ಶ್ರೀರಂಗದ ಗುರುಪೀಠವನ್ನು ಏರಿದ 
ಮೇಲೆ ಇದರ ಉಪದೇಶಕರ ಬಳಿಗೆ ಹಲವಾರು ಬಾರಿ ಹೋಗಿ ಕೊನೆಗೆ ಅವರಿಂದ ಇದನ್ನು 
ಪಡೆದರಂತೆ. ಇದನ್ನು ಹೇಳಿಕೊಡುವ ಮೊದಲು ಉಪದೇಶಕ ಮಹನೀಯರು ಆಚಾರ್ಯರಿಗೆ, 
“ಇದು ರಹಸ್ಯಇದನ್ನು ಪ್ರಕಟಿಮಾಡೀಯೇ ಜೋಕೆ ಹಾಗೆ ಏನಾದರೂ ಮಾಡಿದರೆ ನೀನು ನರಕಕ್ಕೆ 
ಹೋಗುವೆ” ಎಂದರಂತೆ. ಆಚಾರ್ಯರು ಉಪದೇಶ ಪಡೆದು ಹೊರಗೆಡೆ ಬಂದು ದೇವಾಲಯದ 
ಮುಂದಿನ ಮ೦ಟಪದ ಮೇಲೆ ಏರಿ, “ಓಂ ನಮೋ ನಾರಾಯಣಾಯ, ಎನ್ನುವುದು ತಾರಕಮಂತ್ರ 
ಎಲ್ಲರೂ ಇದನ್ನು ಜಪಮಾಡಿಬನ್ನಿ,” ಎ೦ದು ಕೂಗಿ ಹೇಳಿದರಂತೆ. ಉಪದೇಶಕ ಮಹನೀಯರಿಗೆ 
ಇದು ತಿಳಿದು ಅವರು ಆಚಾರ್ಯರಿಗೆ, “ರಹಸ್ಯವನ್ನು ಬಿಟ್ಟುಕೊಟ್ಟರೆ ನಿನಗೆ ನರಕ ಎಂದು 
ಹೇಳಿದೆನಲ್ಲ ನನ್ನ ಮಾತನ್ನು ಏಕೆ ಮೀರಿದೆ?” ಎಂದರಂತೆ ಆಚಾರ್ಯರು. “ಗುರುವಿನ ಆಜ್ಞೆ 
ಉಲ್ಲಂಘ್ಯ ಅಲ್ವ ಬಲ್ಲೆ ಆದರೆ ಉಲ್ಲಂಘಿಸಿದರೆ ನಾನು ಒಬ್ಬ ನರಕಕ್ಕೆ ಹೋಗುತ್ತೇನೆ. ಮಂತ್ರವನ್ನು 
ತಿಳಿದು ಜಪಿಸುವ ಕೋಟಿ ಜನ ವೈಕುಂಠಕ್ಕೆ ಹೋಗುತ್ತಾರೆ. ಇದು ಒಳ್ಳೆಯದು, ಎನ್ನಿಸಿತು. 
ಆದ್ಧರಿಂದ ತಮ್ಮ ಮಾತನ್ನು ಮೀರಿದೆ,” ಎಂದರಂತೆ. ಉಪದೇಶಕ ಆಮೇಲೆ, “ನಿನ್ನ ಔದಾರ್ಯ 
ನನಗೆ ಇಲ್ಲದೆ ಹೋಯಿತು” ಎಂದು ಶಿಷ್ಯನನ್ನು ಕ್ಷಮಿಸಿ ಹೊಗಳಿದರಂತೆ. ಗಾಯತ್ರೀ 
ಮಂತ್ರದಂತೆ ಈ ಜನದ ವಾಕ್ಯವಾದರೂ ಯಾರು ಬೇಕಾದರೂ, ಎಲ್ಲಿ ಬೇಕಾದರೂ 
ನುಡಿಯಬಹುದಾದದ್ದು “ಲೋಕದ ಸೃಷ್ಟಿ ಸ್ಥಿತಿ ಲಯಗಳ ಕರ್ತ ಏಕೈಕ ದೈವಕ್ಕೆ ನಾನು ನಮಸ್ಕಾರ 


ಮಾಡುತ್ತೇನೆ”. ಈ ಮಾತು ರಹಸ್ಯವಾಗಿರಬೇಕಾದದ್ದಲ್ಪ ಇದು ರಹಸ್ಯವಾಗಿಡಬೇಕು ಎಂದವರು 
ಪೂರ್ವದಿಂದ ಬಂದಿದ್ದ ದುಷ್ಠವಾದ ಒಂದು ಸಂಪ್ರದಾಯವನ್ನು ಪಾಲಿಸುತ್ತ ಬಂದರು. ನಮ್ಮ 
ಧರ್ಮವನ್ನು ಕುರಿತ ಮಾತುಗಳಲ್ಲಿ ಚಿದಂಬರ ರಹಸ್ಯ ರಹಸ್ಯತ್ರಯಸಾರ, ಗೀತಾರಹಸ್ಯ 
ಮುಂತಾದ ಪದಪುಂಜಗಳು ಬರುತ್ತಲೇ ಇರುತ್ತವೆ. ಈಚೆಗೆ ಈ ಸಂಪ್ರದಾಯ ಹತ್ತಾರು 
ವಿಷಯದಲ್ಲಿ ಕಾಲುಹಾಕಿ ಮತದ ಸಂಗತಿಗಳಲ್ಲೇ ಅಲ್ಲ ಇಂಥ ಇತರ ಅನೇಕ ಸಂಗತಿಗಳಲ್ಲಿ 
ಹಾನಿಗೆ ಕಾರಣವಾಗಿದೆ. ನಮ್ಮಲ್ಲಿ ಆಗಾಗ ಈ ಮಾತುಕೇಳಿಬರುವುದು೦ಟು “ಈ ಗುರುಗಳು 
ಸಿದ್ದಪುರುಷರು, ಆಶ್ರಯಿಸಿದವರಿಗೆ ಆಪ್ತವಾಗಿ ದೀಕ್ಷೆ ಕೊಡುತ್ತಾರೆ. ದೀಕ್ಷೆ ಪಡೆಯುವವರು 
ಕಠಿಣವಾದ ನಿಯಮಗಳನ್ನು ಪಾಲಿಸಿದ ಮೇಲೆಯೇ ದೀಕ್ಷೆ ಕೊಡುವುದು. ಈ ನಿಯಮಗಳು 
ಕೆಲವುವೇಳೆ ವಿಚಿತ್ರವಾಗಿರುತ್ತವೆ. ಅಮಾವಾಸ್ಯೆಯ ದಿನ ಅರ್ಧ ರಾತ್ರಿಯ ಸಮಯ ನದಿಯಲ್ಲೋ 
ಬಾವಿಯಲ್ಲೋ ಸೊ೦ಟದಮಟ್ಟದ ನೀರಿನಲ್ಲಿ ನಿಂತು ಉಪದೇಶ ಪಡೆಯಬೇಕು,” ಇತ್ಯಾದಿ 
ಇತ್ಯಾದಿ ದೀಕ್ಷೆಯ ಸ್ವರೂಪ. ಏನು ಅದನ್ನು ಪಡೆದವನೊಬ್ಬ ಬಲ್ಲ ಅವನು ಅದನ್ನು ಯಾರಿಗೂ 
ಬಿಟ್ಟುಕೊಡಕೂಡದು. ಇದರಂತೆ ವೈದ್ಯದಲ್ಲಿ ಕಲೆಗೆಳಲ್ಲಿ ರಹಸ್ಯಗಳು ನನ್ನ ಪರಿಚಯದ 
ವೈದ್ಯರೊಬ್ಬರು ಆಸ್ಪತ್ರಿಯಲ್ಲಿ ತಮ್ಮ ಕೈಕೆಳಗೆ ಕೆಲಸದಲ್ಲಿ ಇದ್ದ ಒಬ್ಬ ಸೇವಕನ ಕತೆಯನ್ನು 
ಹೇಳಿದ್ದುಂಟು. ಒಬ್ಬ ರೋಗಿ ಇವರ ಬಳಿಗೆ ಚಿಕಿತ್ಸೆಗೆ ಬ೦ದನು. ಇವರು ಅವನಿಗೆ ತನಗೆ ತಿಳಿದ 
ಎಲ್ಲ ಚಿಕಿತ್ಸೆಯನ್ನೂ ಮಾಡಿನೋಡಿನರು. ರೋಗ ವಾಸಿಯಾಗಲಿಲ್ಲ ಒಂದುದಿನ ಸೇವಕ ಇವರಿಗೆ, 
“ಸ್ವಾಮಿ ನಾನು ಒ೦ದು ಸೊಪ್ಪನ್ನು ಬಲ್ಲೆ ಅದರ ರಸವನ್ನು ಹಚ್ಚಿದರೆ ಈ ರೋಗ ವಾಸಿ ಆಗುತ್ತೆ 
ನೋಡುತ್ತೀರಾ?” ಎ೦ದು ಕೇಳಿದನು. ಇವರು, ನೋಡೋಣ ತಾ, ಎ೦ದರು. ಅವನು ಏತರದೋ 
ಸೊಪ್ಪನ್ನು ಚೆನ್ನಾಗಿ ಹಿಸುಕಿ ಯಾವ ಸೊಪ್ಪು ಎ೦ದು ಗುರುತು ತಿಳಿಯದಂತೆಮಾಡಿ ಇವರಿಗೆ 
ಒಪ್ಪಿಸಿದನು. ಇವರು ಅದನ್ನು ರೋಗಿಗೆ ಹಚ್ಚಿದರು. ರೋಗ ವಾಸಿ ಆಯಿತು. ಈ ವೈದ್ಯರು 
ಸೇವಕನನ್ನು ಇದು ಯಾವ ಸೊಪ್ಪು ಎಂದು ಕೇಳಿದರು. ಅವನು “ಇದು ಗುಟ್ಟು ಸ್ವಾಮಿ, ಈ 
ಗುಟ್ಟನ್ನು ನನಗೆ ತಿಳಿಸಿದವರು ಅದನ್ನು ಯಾರಿಗೂ ಬಿಟ್ಟುಕೊಡುವುದಿಲ್ಲ ಎ೦ದು ನನ್ನಿಂದ ಆಣೆ 
ತೆಗೆದುಕೊಂಡಿದ್ದಾರೆ. ಆಣೆ ಮುರಿದರೆ ನನಗೆ ಕೆಡಕಾಗುತ್ತದೆ” ಎಂದು ಹೇಳಿದನು. ವೈದ್ಯಒಡೆಯ 
ಇನ್ನೂರು ಮುನ್ನೂರು ರೂಪಾಯಿಯಷ್ಟು ಕೊಡುತ್ತೇನೆ, ಎಂದರೂ ಸೇವಕ ಗುಟ್ಟನ್ನು 
ಬಿಟ್ಟುಕೊಡಲಿಲ್ಲ. ಈಚೆಗೆ ಅವನು ತೀರಿಕೊಂಡಿದ್ದಾನೆ. ಅವನ ಗುಟ್ಟು ಆತನೊಂದಿಗೇ 
ಕಳೆದುಹೋಗಿದೆ. ಹಳೆಯ ಕಾಲದ ವೈದ್ಯಪ೦ಡಿತರ ಮೊಮ್ಮಕ್ಕಳು ಹಲವರ ಮನೆಗಳಲ್ಲಿ ಈಗಲೂ 
ಹಿಂದಿನ ಕಾಲದಲ್ಲಿ ಅವರ ತಾತಂದಿರು ಮಾಡಿಸಿದ ಕುಪ್ಪಿ ಮಾತ್ರೆಗಳು ಎಂದು ಕರೆಯುವ ಸಣ್ಣ 
ದೊಡ್ಡ ಗಾತ್ರದ ಹತ್ತಾರು ಮಾತ್ರೆಗಳ ಗ೦ಟು ಒ೦ದು ಇರುತ್ತದೆ. ಯಾವ ಮಾತ್ರೆ ಯಾವ ವ್ಯಾಧಿಗೆ 


ಚಿಕೆತ್ತೆ ಅದನ್ನು ಬಳಸುವ ರೀತಿ ಏನು ಇದು ಈ ಮೊಮ್ಮಕ್ಕಳಿಗೆ ತಿಳಿಯದು. ಅಂದಿನ ಪಂಡಿತರ 
ಜ್ಞಾನ ಹೀಗೆ ನಷ್ಟ ಆಗಿದೆ. 


ಚಿತ್ರಕಲೆಯಲ್ಲಿ ನಮ್ಮ ಪೂರ್ವಿಕರು ಯಾವಯಾವವೋ ವಸ್ತುಗಳನ್ನು ಸೇರಿಸಿ 
ವರ್ಣಗಳನ್ನು ಮಾಡಿ ಚಿತ್ರಗಳನ್ನು ರಚಿಸುತ್ತಿದ್ದರು. ಎಂದೋ ಬರೆದ ಚಿತ್ರಗಳ ಬಣ್ಣ ಈಗಲೂ 
ಹಿಂದಿನಂತೆಯೇ ಸ್ಪಷ್ಟವಾಗಿ ಉಳಿದಿದೆ. ಆದರೆ ಅಂದಿನ ಆ ಚಿತ್ರಕಾರರು ಬಣ್ಣವನ್ನು ಹೇಗೆ 
ಮಾಡಿದರು, ಇದನ್ನು ಇಂದಿನ ನಮ್ಮ ಚಿತ್ರಕಾರರು ಕಾಣರು. ಹಿಂದಿನ ಕಾಲದಲ್ಲಿ ನಮ್ಮ 
ಚನ್ನಪಟ್ಟಣದಲ್ಲಿ ಕಮ್ಮಾರರು ಒ೦ದು ರೀತಿಯ ಉಕ್ಕನ್ನು ಮಾಡುತ್ತಿದ್ದರು. ಅದರಿಂದ ವೀಣೆಯ 
ತಂತಿಗಳನ್ನು ಮಾಡುತ್ತಿದ್ದರು. ಹಿಂದಿನ ಕಾಲದ ವೀಣೆಗಳ ಆ ತಂತಿಯಂತೆ ಈಗ ಬರುವ ಯಾವ 
ತ೦ತಿಯೂ ಇಲ್ಲ. ಆ ತಂತಿಯನ್ನು ಮಾಡುವ ಕ್ರಮ ಅಂದಿನ ಕಮ್ಮಾರರ ಮನೆತನಗಳಲ್ಲಿಉಳಿದು 
ಬಂದಿಲ್ವ ಎಷ್ಟೋ ನೂರು ವರ್ಷಗಳ ಹಿಂದೆ ಕಟ್ಟಿದ ನಮ್ಮ ಹಳೆಯ ಕೋಟೆಗಳ ಗಾರೆ ಈಗಲೂ 
ಭದ್ರವಾಗಿದೆ, ಇನ್ನಷ್ಟುದಿನ ಉಳಿಯುವಂತೆ ಇದೆ. ಆ ಗಾರೆಯನ್ನುಆ ಜನ ಹೇಗೆ ಮಾಡಿದರು? ಆ 
ವಿವರ ನಮ್ಮ ಗಾರೆಕಾರ ಮನೆತನಗಳ ಜನಗಳಲ್ಲಿ ಉಳಿದು ಬಂದಿಲ್ವ ಹೀಗೆಯೇ ಇತರ 
ಕುಶಲಕರ್ಮಗಳಲ್ಲಿ ಎಷ್ಟು ವಿವರದ ಎಷ್ಟು ರಹಸ್ಯ ಬಲ್ಲ ಜನ ಅವನ್ನು ರಹಸ್ಯ ಎ೦ದು ಮುಚ್ಚಿಟ್ಟ 
ಕಾರಣದಿ೦ದ ನಷ್ಟವಾದವೋ ಹೇಳುವಂತಿಲ್ಲ ಈಗಲೂ ಬೇರೆಬೇರೆ ಚಿಕಿತ್ಸೆ ಒಂದೊಂದನ್ನು ಬಲ್ಲ 
ಒಬ್ಬೊಬ್ಬರು ಅಲ್ಲಲ್ಲಿ ಇದ್ದಾರೆ. ಅವರು ಚಿಕಿತ್ಸೆ ಮಾಡಬಲ್ಲ ರೋಗದ ಜನ ಅವರ ಹೆಸರನ್ನು ಕೇಳಿ 
ಬಳಿಗೆ ಹೋದರೆ ಚಿಕಿತ್ಸೆ ಮಾಡಿ ರೋಗಿಗಳನ್ನು ಕಾಪಾಡಿದ್ದಾರೆ. ಆದರೆ ಚಿಕಿತ್ಸೆಯ ರೀತಿಯನ್ನು 
ಬೇರೆಯವರಿಗೆ ಹೇಳಿಕೊಡುವುದಿಲ್ಪ ಗುಟ್ಟನ್ನುಗುಟ್ಟಾಗಿಯೇ ಇರಿಸಬೇಕೆ೦ಬ ಈ ಮೂಡನಂಬಿಕೆ 
ಕೊನೆಗೊಂಡಲ್ಲದೆ ಇಂಥ ರಹಸ್ಯಗಳು ಮುಂದಿನ ತಲೆಮಾರಿಗೆ ಉಳಿಯಲಾರವು, ನಮ್ಮ ಜನ 
ಅವನ್ನುಕಳೆದುಕೊಳ್ಳಬೇಕಾಗುತ್ತದೆ. 


೧೩ 


ಮತಪರಿವರ್ತನ 


ಹಿಂದೂ ಸಮಾಜದ ಒಂದು ದೋಷದ ಕಾರಣ ನಮ್ಮ ಕೆಲವು ಸಮುದಾಯಗಳು 
ಬೇರೆಯ ಮತಗಳನ್ನು ಸೇರುತ್ತಿರುವ ಸಂಗತಿಯನ್ನು ಪ್ರಬಂಧದ ಆರಂಭದಲ್ಲಿಯೇ ಹೇಳಿದೆ. 


ಹೀಗೆ ಮತದ ದೃಷ್ಟಿಯಿ೦ದಲ್ಲದೆ ಬೇರೆಯ ಕಾರಣಕ್ಕಾಗಿ ನಡೆಯುವ ಮತಪರಿವರ್ತನ 
ವ್ಯರ್ಥವ್ಯಾಪಾರ ಎ೦ದು ನಮ್ಮ ಹರಿಜನರ ಸಮಸ್ಯೆಯನ್ನು ಕುರಿತ ಪ್ರಸ೦ಗದಲ್ಲಿ ವಿವರಿಸಿ ಆಗಿದೆ. 
ಪೂರ್ವದಲ್ಲಿ ಇಂಥ ಮಾತಿಗೆ ಹಿಂದೂ ಸಮಾಜ ಎಂದೂ ಏನೂ ಹೇಳುತ್ತಿರಲಿಲ್ಲ ಈಗ 
ರಾಜಕೀಯದಲ್ಲಿ ಸಮುದಾಯಗಳ ಸಂಖ್ಯೆಗೆ ಪ್ರಾಮುಖ್ಯಬ೦ದು ಹಿ೦ದೂ ಜನರಿಗೆ ಈ ವ್ಯವಹಾರ 
ಒ೦ದು ಕುತ್ತವಾಗಿ ಕಾಣುತ್ತಿದೆ. ಹೀಗಾಗಿ ಧರ್ಮದ ದೃಷ್ಟಿಯಿ೦ದ ಈ ವಿಷಯವನ್ನು ಮತ್ತಷ್ಟು 
ವಿವರವಾಗಿ ಪರಿಶೀಲಿಸುವುದು ಅವಶ್ಯಕವಾಗಿದೆ. 


ಸುಮಾರು ಒ೦ದು ವರ್ಷದ ಹಿಂದೆ ತಮಿಳುನಾಡಿನ ಮೀನಾಕ್ಷಿಪುರ ಎ೦ಬ ಊರಿನಲ್ಲಿ 
ಹರಿಜನರು ಹಲವರು ಹಿಂದೂ ಮತವನ್ನು ಬಿಟ್ಟು ಮುಸ್ಲಿಮರಾದರು. ಇದಕ್ಕೆ ಕಾರಣ 
ಗ್ರಾಮಜೀವನದಲ್ಲಿ ಇವರ ಮತ್ತು ಇತರ ಹಿಂದೂಗಳ ಮಧ್ಯೆ ಮೂಡಿದ ಒಂದು ವಿರಸ ಈ 
ಸಂದರ್ಭದಲ್ಲಿ ಮತ್ತೊಂದು ಮಾತು ಕೇಳಿಬಂದಿತು “ಮುಸ್ಲಿಂ ಮತದ ಪ್ರಮುಖರು ಹಣದ ಆಸೆ 
ತೋರಿಸಿ ಹಿ೦ದೂಗಳನ್ನು ತಮ್ಮ ಮತಕ್ಕೆ ಸೇರಿಸಿಕೊಳ್ಳಲು ತೊಡಗಿದ್ದಾರೆ, ಇದಕ್ಕೆ ಅರಬೀಯ 
ಮುಸ್ಲಿಮರ ಬೆ೦ಬಲ ಇವೆ, ಎಣ್ಣೆಯ ಉತ್ಪಾದನದಿ೦ದ ತುಂಬ ಹಣ ಗಳಿಸಿರುವ ಈ ದೇಶಗಳ 
ಮುಸ್ಲಿಮರು ಇಲ್ಲಿಯ ನಮ್ಮ ಮುಸ್ಲಿಮರಿಗೆ ಹಣ ಕೊಡಲು ಒಪ್ಪಿದ್ದಾರೆ,” ಎನ್ನುವುದು ಈ ಮಾತು. 
ಇದು ಹೌದೇ ಅಲ್ಲವೇ ಅದು ಮುಖ್ಯವಲ್ವ ಇದರಿಂದ ನಮ್ಮ ಸಮಾಜದ ಹಿರಿಯರಿಗೆ ಭಯ 
ಆದದ್ದು ಸಹಜ. ಒಳಗಿನ ಹಲವು ಕುತ್ತಗಳಿಗೆ ಈಡಾಗಿ ಈ ಸಮಾಜ ಈಗಾಗಲೇ ಅಪಾಯದ 
ಸ್ಥಿತಿಯಲ್ಲಿದೆ. ಈ ಸ್ಥಿತಿಯಲ್ಲಿ ಈ ಕುತ್ತ ಬೇರೆ ಒದಗಿದರೆ ಏನು ಗತಿ? 


ಹಿಂದೂ ಧರ್ಮ ಮೂಲತಃ ಇತರ ಮತಗಳನ್ನು ಆದರದಿ೦ದ ಕಾಣುವ ಧರ್ಮ. ನಮ್ಮ 
ದೇಶಕ್ಕೆ ಬಂದ ಬೇರೆಯ ಧರ್ಮಗಳ ಜನರು ಈ ಕಾರಣದಿಂದ ಇಲ್ಲಿ ಸ್ವಾಗತ ಪಡೆದರು. ಇದರಲ್ಲಿ 
ಮುಸ್ಲಿಂ ಕ್ರೈಸ್ತ ಈ ಎರಡು ಮತಗಳ ಜನ ಪ್ರಚಾರದಲ್ಲಿ ತೊಡಗಿ ಈ ದೇಶದ ನಿವಾಸಿಗಳನ್ನು ತಮ್ಮ 


R55) 
ಮತಕ್ಕೆ ಸೇರಿಸಿಕೊಳ್ಳಲು ಪ್ರಬಲವಾದ ಪ್ರಯತ್ನಗಳನ್ನು ಮಾಡಿದರು. ಮುಸ್ಲಿಂ ಪ್ರಭುಗಳು ಹಿಂದೂ 
ಧರ್ಮವನ್ನು ಕುಗ್ಗಿಸುವ, ಇಸ್ಲಾಂ ಧರ್ಮವನ್ನು ಶಕ್ತಗೊಳಿಸುವ, ಯತ್ನದಲ್ಲಿ ನಿಸ್ಸಂಕೋಚವಾಗಿ 
ಬಲಪ್ರಯೋಗ ಮಾಡಿದರು. ಕ್ರೈಸ್ತ ಪ್ರಮುಖರೂ ಸಹ ಮೊದಲಲ್ಲಿ ಹೀಗೆಯೇ ಮಾಡಿ ಗೋವಾ 


೨ಎ) 


ಪ್ರಾ೦ತದಲ್ಲಿ ಕ್ರೈಸ್ತ ಮತವನ್ನು ಬೆಳೆಸಿದರು. ಈಚೆಗೆ ಮುಸ್ಲಿಂ ಪ್ರಚಾರಕರು ಈ ದಾರಿಯಲ್ಲಿ 


ಐ ರಿನ 


ನಡೆಯದಿದ್ದರೂ, ಕ್ರೈಸ್ತ ಪಾದರಿಗಳು ಮಾತ್ರ ತಮ್ಮ ಕೆಲಸವನ್ನು ನಡೆಸುತ್ತಲೇ ಬಂದಿದ್ದಾರೆ. ಧಾತು 


ರ್ಕನ್ರಿ 


ಈಶ್ವರ ಸಂವತ್ಸರಗಳ ಕ್ಷಾಮದಲ್ಲಿನಮ್ಮಜನ ಅನೇಕರು ಅನ್ನಕ್ಕಾಗಿ ಕ್ರೀಸ್ತರಾದರು. ಈಗಲೂ ಕ್ರೈಸ್ತ 


ks Sh) 


ಮಿಷನರಿಗಳು ಇಂಥ ಯಾವುದಾದರೂ ಒಂದು ಆಸೆಯನ್ನು ತೋರಿ ಜನರನ್ನು ತಮ್ಮ ಧರ್ಮಕ್ಕೆ 
ಸೇರಿಸಿಕೊಳ್ಳಲು ಹಿಂಜರಿಯುವುದಿಲ್ಪ 


ಹಿಂದೂಮತ ಎಲ್ಲ ಮತಗಳನ್ನೂ ಒಪ್ಪಿಕೊಳ್ಳುವ ಮತ ಎಂದಿದೆ. ಇದರಿಂದಲೇ 
ಜಾರತೂಷ್ಟನ ಮತ ಅದರ ಮೂಲಭೂಮಿಯಲ್ಲಿ ಅಳಿಸಿ ಹೋಗಿದ್ದರೂ ಈಗಲೂ 
ಭರತವರ್ಷದಲ್ಲಿ ಜೀವಿಸಿಕೊಂಡಿದೆ. ಇದೇ ಕಾರಣದಿಂದಲೇ “ಕೈಸ್ತ ಧರ್ಮವನ್ನು 
ಅಂಗೀಕರಿಸಿರುವ ದೇಶಗಳಲ್ಲಿ ಒಟ್ಟು ಜನಾ೦ಗಗಳೇ ಕ್ರೈಸ್ತ ಆಗಿರುವಲ್ಲಿ ಮಹಮ್ಮದೀಯ 
ಮತವನ್ನು ಅಂಗೀಕರಿಸಿರುವ ದೇಶಗಳಲ್ಲಿ ಒಟ್ಟು ಜನಾ೦ಗಗಳೇ ಮುಸ್ಲಿಂ ಆಗಿರುವಲ್ಲಿ 
ಭರತವರ್ಷದಲ್ಲಿ ಕ್ರೈಸ್ತ ಮತ, ಮಹಮ್ಮದೀಯ ಮತ ಹಿ೦ದೂ ಮತದೊಂದಿಗೆ ಜೊತೆಯಾಗಿ 
ಬಾಳುತ್ತಿವೆ. ಆದ್ದರಿಂದ ನಮ್ಮ ರಾಷ್ಟ್ರಶಾಸನ ಪ್ರಜೆಗಳು ತಮಗೆ ಇಷ್ಟಬಂದ ಮತವನ್ನು 
ಸೇರಬಹುದು ಎಂದು ಸ್ವಾತಂತ್ರ್ಯವನ್ನು ನೀಡಿದೆ. ಎಂದಮೇಲೆ ಬೇರೆಯ ಮತಗಳ ಪ್ರಚಾರಕರು 
ಹಿಂದೂಗಳನ್ನು ತಮ್ಮ ಮತಗಳಿಗೆ ಸೇರಿಸಿಕೊಳ್ಳಲು ಅವಕಾಶ ಇದೆ. ಇರುತ್ತ ಇತರ ಮತವನ್ನು 
ಸೇರುವವರು ವಯಸ್ಕರಾಗಿರಬೇಕು, ಹಣದ ಆಸೆಯಿಂದ, ಇತರ ಪ್ರಯೋಜನದ ಅಪೇಕ್ಷೆಯಿಂದ 
ಅಲ್ವ ಮತದ ದೃಷಿಯಿ೦ದ ತಮ್ಮಮತವನ್ನುಬಿಡುವವರಾಗಿರಬೇಕು. ಮತಪರಿವರ್ತನದ ಅನೇಕ 
ಸಂದರ್ಭಗಳಲ್ಲಿ ಈ ಅವಶ್ಯಲಕ್ಷಣಕ್ಕೆ ಗಮನ ದೊರೆಯದೆ ಶಾಸನ ನೀಡಿರುವ ಸ್ವಾತಂತ್ರ್ಯದ 


ದುರುಪಯೋಗ ನಡೆಯುತ್ತಿದೆ. 


ನಮ್ಮರಾಷ್ಟ್ರ ಸ್ವತ೦ತ್ರ ಆಗಿ ಒ೦ಭತ್ತು ವರ್ಷದ ಬಳಿಕ (೧೯೫೫) ಹೈದರಾಬಾದ್‌ ರಾಜ್ಯದ 
ಹಿಂದೂ ಧರ್ಮರಕ್ಷಕ ಸ೦ಸ್ಥೆ ಒ೦ದು “ರಾಜ್ಯದಲ್ಲಿ ಕೆಲವರು ಕ್ರೈಸ್ತ ಪಾದ್ರಿಗಳು ಹಿಂದೂ ಸಮಾಜದ 


ರೈನಿ 


ಜನರಿಗೆ ಒಂದಲ್ಲ ಒ೦ದು ಆಸೆ ತೋರಿ ಗುಂಪು ಗುಂಪು ಜನರನ್ನು ಕ್ರೈಸ್ತರನ್ನಾಗಿ ಮಾಡುತ್ತಿದ್ದಾರೆ, 
ಇದನ್ನು ತಡೆಯಬೇಕು” ಎಂದು ದೂರು ಹೊತ್ತಿತು. ಕೇಂದ್ರ ಗೃಹಮಂತ್ರಿ ಗೋವಿಂದವಲ್ಲಭ 
ಪ೦ತರು ವಿಷಯವನ್ನು ವಿಚಾರಿಸುತ್ತೇವೆ ಎ೦ದು ಅಪ್ಪಣೆ ಕೊಟ್ಟರು. ವಿಚಾರಣೆ ನಡೆಯಿತೇ, 


ಮುಂದೆ ಏನಾಯಿತು, ಇದರ ವಿಷಯ ವರದಿ ಯಾವುದೂ ಕಾಣಲಿಲ್ಲ 


ಮಧ್ಯಪ್ರದೇಶದಲ್ಲಿಎರಡು ವರ್ಷಗಳ ಹಿಂದೆ ಕ್ರೀಸ್ತ ಪಾದ್ರಿ ಒಬ್ಬಹಣಕಾಸಿನ ಸಹಾಯದ 
ಆಸೆಯನ್ನು ತೋರಿ ಹಿ೦ದುಳಿದ ವರ್ಗಗಳ ನಮ್ಮ ಜನರನ್ನು ಕ್ರೈಸ್ತರನ್ನಾಗಿ ಮಾಡುತ್ತಿದ್ದದು 
ಗಮನಕ್ಕೆ ಬ೦ದು ಸರಕಾರ ಅವನನ್ನು ತಡೆಯಿತು. ಅವನು ಒಡನೆ ತಾನು ಪಾದ್ರಿ ವೃತ್ತಿಯನ್ನು 
ಬಿಟ್ಟಿದ್ದೇನೆ ಎಂದನು, ಇದ್ದಲ್ಲಿಯೇ ಉಳಿದನು, ಪಾದ್ರಿ ಅಲ್ಲದೆಯೇ ತನ್ನ ಚೇಷ್ಟೆಯನ್ನು 


ಮುಂದರಿಸಿದನು. ಈಗ ಇವನ ನಡತೆ ಹೇಗಿದೆಯೋ ಪತ್ರಿಕೆಗಳಿ೦ದ ತಿಳಿಯುತ್ತಿಲ್ವ 


ಕೆಲವು ವರ್ಷಗಳ ಹಿಂದೆ ಮದರಾಸಿನಲ್ಲಿ ಒಬ್ಬ ಕೈಸ್ತ ತರುಣ ಹದಿನಾಲ್ಕು ವರ್ಷದ ಒಬ್ಬ 


ಹಿಂದೂ ಹುಡುಗಿಯನ್ನು ಒಬ್ಬ ಪಾದ್ರಿಯ ಬಳಿಗೆ ಕರೆತಂದು, “ನಾವು ಮದುವೆಯಾಗಲು 
ಬಯಸುತ್ತೇವೆ, ಅವಳಿಗೆ ಕ್ರೈಸ್ತ ದೀಕ್ಷೆ ಕೊಡಿ, ನಮಗೆ ಮದುವೆಮಾಡಿ,” ಎ೦ದು ಹೇಳಿದನು. 


ಭರತವರ್ಷದ ಕಾನೂನಿನ ಪ್ರಕಾರ ಈ ಹುಡುಗಿಗೆ ದೀಕ್ಷೆ ಕೊಡಬೇಕಾದರೆ ಅವಳಿಗೆ 
ಇಪ್ಪತ್ತೊಂದು ವರ್ಷವಾಗಿರಬೇಕು. ಅವಳು ತನ್ನ ಅಪೇಕ್ಷೆಯನ್ನು ಪ್ರಕಟಿಸಬೇಕು. ಕ್ರೈಸ್ತ ಪಾದ್ರಿ ಈ 
ಹುಡುಗಿಗೆ ಇಪ್ಪತ್ತೊಂದು ವರ್ಷವಾಗಿದೆ ಎಂದು ನಂಬಿದೆ ಎಂದು ಅವಳಿಗೆ ದೀಕ್ಷೆ ಕೊಟ್ಟು 
ಮದುವೆಯನ್ನು ನಡೆಸಿದನ೦ತೆ. ಪೋಲೀಸರಿಗೆ ದೂರು ಬ೦ದು ವಿಚಾರಣೆ ನಡೆಯಿತು. ಆ ಕ್ರೈಸ್ತ 
ತರುಣ, ಈ ಕ್ರೈಸ್ತ ಪಾದ್ರಿ ಇಬ್ಬರ ವರ್ತನವೂ ತಪ್ಪು ಎ೦ದು ಮ್ಯಾಜಿಸ್ಟ್ರೇಟರು ಅಭಿಪ್ರಾಯಪಟ್ಟರು. 


ರ್ಕನ್ರಿ 


ಇಂಥ ವ್ಯವಹಾರದಲ್ಲಿ ಇಂಥ ಪಾದ್ರಿಗಳಿ೦ದ ಕ್ರೀಸ್ತ ಗುರುವಿಗೆ, ಅವನ ಧರ್ಮಕ್ಕೆ ಎಷ್ಟು 
ಗಣನೆ ದೊರೆಯುತ್ತದೆ ಎನ್ನುವದನ್ನು ಹೇಳುವ ಕೆಲಸ ಇಲ್ಲ 


ಕೈಸ್ತ ಮತಪ್ರಸಾರ ಬಹುವೇಳೆ ಈ ರೀತಿ ಯಾವುದೋ ಬೇರೆ ಕಾರಣದಿಂದ 
ನಡೆಯುತ್ತಿರುವುದನ್ನು ಬಿಳಿಯ ಜನ ಬಲ್ಲರು. ಆದರೂ ಇವರು ತಮ್ಮ ಮಿಷನೆರಿ ಜನರಿಗೆ ಕ್ರೈಸ್ತ 
ಮತವನ್ನು ಪ್ರಚಾರ ಮಾಡುವುದಕ್ಕೂ ಜನರನ್ನು ಕ್ರೈಸ್ತ ಮತಕ್ಕೆ ಸೇರಿಸಿಕೊಳ್ಳುವುದಕ್ಕೂ ಅಧಿಕಾರ 
ಇರಬೇಕು ಎಂದು ಬಯಸುತ್ತಾರೆ. ಪ್ರಚಾರಕರಿಗೆ ಧನಸಹಾಯ ಮಾಡುತ್ತಾರೆ, ಬೆಂಬಲ 
ನೀಡುತ್ತಾರೆ. “ಸ್ವಾತ೦ತ್ರ್ಯವನ್ನು ಗೌರವಿಸುವ ಜನಾ೦ಗ ಇ೦ಥ ವಿಷಯದಲ್ಲಿ ಯಾವ ಅಡ್ಡಿಯನ್ನೂ 
ಒಡ್ಡ ಕೂಡದು” ಎಂದು ಬೇರೆ ಹೇಳುತ್ತಾರೆ. ಇದು ನಮ್ಮ ರಾಷ್ಟ್ರಶಾಸನ ಮತದ ವಿಷಯವನ್ನು 
ಕುರಿತು ಒದಗಿಸಿರುವ ಸ್ವಾತಂತ್ಯದ ಪೂರ್ಣ ದುರುಪಯೋಗ. 


ಪಾಶ್ಚಾತ್ಯಮಿಷನೆರಿಗಳ ಈ ಎಲ್ಲಪ್ರಯತ್ನದ ಹಿ೦ದೆ ಆವರ ರಾಜಕೀಯ ಮನೋಧರ್ಮ 
ಹುದುಗಿಕೊಂಡಿದೆ. ಇಲ್ಲಿನ ಜನ ಹೆಚ್ಚಾಗಿ ಕ್ರೈಸ್ತರಾದರೆ ಅಷ್ಟುಮಟ್ಟಿಗೆ ಇಲ್ಲಿ ತಮ್ಮ ಪ್ರಭಾವ 
ಹೆಚ್ಚುತ್ತದೆ. ಈ ಜನತೆಯನ್ನು ಹಿಡಿಯುವುದು ತಮಗೆ ಸುಲಭವಾಗುತ್ತದೆ ಎನ್ನುವುದು ಇವರ 
ಯೋಚನೆ. 


ಪಟ್‌ನಮ್‌ ವೀಲ್‌ ಎ೦ಬ ಆ೦ಗ್ಲಲೇಖಕ ಅರವತ್ತು ವರ್ಷದ ಹಿಂದೆ ಬರೆದ ಪುಸ್ತಕದಲ್ಲಿ 
“ಆಫ್ರಿಕನ್‌ ಜನರನ್ನು ಮುಸ್ಲಿಂ ಮತಕ್ಕೆ ಸೇರಲು ಬಿಡಬಾರದು, ಕ್ರೈಸ್ತ ಮತಕ್ಕೆ ಸೇರಿಸಿಕೊಳ್ಳಬೇಕು 


> ಲ 


ಆಗ ಅವರನ್ನು ನಮ್ಮಂತೆ ನಡೆಸಿಕೊಳ್ಳುವುದು ಸಾಧ್ಯವಾಗುತ್ತದೆ,” ಎಂದು ಸ್ಪಷ್ಟವಾಗಿ ಹೇಳಿದನು. 


ಅಂದಿನ ಅವನ ಮಾತು ಇಂದೂ ಅವನ ಜನರಿಗೆ ದೀಪದಂಡವಾಗಿದೆ. 


ಪೂರ್ವದಲ್ಲಿ ಬಲಾತ್ಕಾರದಿಂದ ಅಥವಾ ಇತರ ಕಾರಣದಿಂದ ಕ್ರೈಸ್ತ ಮುಸ್ಲಿಂ ಆದ ಜನರ 
ಸಂತಾನ ದೊಡ್ಡದಾಗಿ ಬೆಳೆದು ಈ ಕಾಲದಲ್ಲಿ ಭರತವರ್ಷ ಎರಡು ರಾಷ್ಟ್ರ ಆಗಿ ವಿಭಾಗ 
ಆಗಬೇಕಾಯಿತು. ಮುಸ್ಲಿಮರಿಗೆ ಒ೦ದು ರಾಷ್ಟ್ರ ಆದಂತೆ ತಮಗೂ ಒಂದು ರಾಷ್ಟ್ರ ಆಗಲಿ ಎಂದು 
ಕೆಲವರು ಕ್ರೈಸ್ತ ಪ್ರಮುಖರು ಯೋಚಿಸಿದಂತೆ ಕಾಣುತ್ತದೆ. ಹೀಗಾಗಿ ನಾಗಾ ಪ್ರದೇಶದ ಒಂದು 
ಕೈಸ್ತ ಸಮುದಾಯ ತಮ್ಮಮೂಲೆಯ ಭೂಮಿ ನಾಗಾಲ್ಯಾಂಡ್‌ ಎಂದು ಒಂದು ರಾಷ್ಟ್ರ ಆಗಬೇಕು 
ಎಂದು ಪ್ರಚಾರ ನಡೆಸಿದೆ. ಫಿಜೋ ಎ೦ಬ ಒಬ್ಬನಾಗಾ ನಾಯಕ ಈ ಚಳುವಳಿಯ ಮುಂದಾಳು. 
ಪ್ರಕಟವಾಗಿ ಅಲ್ವ ಮರೆಯಿಂದ ಇವರಿಗೆ ಸಹಾಯವಾಗಿ ಮೈಕೆಲ್‌ ಸ್ಕಾಟ್‌ ಎ೦ಬ ಒಬ್ಬ ಕ್ರೈಸ್ತ 
ಮಿಷನೆರಿ ಬೆಂಬಲಿಗ ಈ ಚಳುವಳಿಯನ್ನು ಹಿಡಿತಕ್ಕೆ ತರುವುದೇ ನಮ್ಮ ಕೇ೦ದ್ರ ಸರಕಾರಕ್ಕೆ ಕಷ್ಟ 
ಆಯಿತು. ತಾಳುವಷ್ಟು ತಾಳಿ ಸಹಿಸುವಷ್ಟು ಸಹಿಸಿ ಸರಕಾರ ಕೊನೆಗೆ ನಾಗರಭೂಮಿ ಬೇರೆಯ 
ಪ್ರಾಂತ ಆಗಬಹುದು ಎ೦ದು ಒಪ್ಪಿಗೆ ಕೊಟ್ಟು ನಾಗಾಲ್ಯಾಂಡ್‌ ಎ೦ದು ಒ೦ದು ಪ್ರಾಂತವನ್ನು 
ಮಾಡಿತು. ರಾಷ್ಟ್ರ ಆಗದ ನಿರಾಶೆಯಿಂದ ಫಿಜೋ ದೇಶವನ್ನು ತೊರೆದು ಇಂಗ್ಲೆಂಡಿಗೆ ಹೋಗಿ ಆ 
ರಾಷ್ಟ್ರದ ಪ್ರಜೆ ಆಗಿದ್ದಾರೆ. ಈ ಗೊ೦ದಲಕ್ಕೆ ಕಾರಣರಾದ ಮೈಕೆಲ್‌ ಸ್ಕಾಟ್‌ ಮಹನೀಯರಿಗೆ 
ಸರಕಾರ ರಾಷ್ಟ್ರದಿಂದ ಹೊರಕ್ಕೆ ಹೋಗಬೇಕೆಂದು ಅಪ್ಪಣೆ ಮಾಡಿತು. 


ನಾಗರಂತೆಯೇ ಮಿಜೋ ಎಂಬ ಆದಿವಾಸಿ ಸಮುದಾಯದ ಕೆಲವರು ತಾವು ಕ್ರೈಸ್ತರಾದ 
ಕಾರಣದಿಂದ ತಮ್ಮ ಮೂಲೆಯೂ ಬೇರೆ ರಾಷ್ಟ್ರ ಆಗಬೇಕೆಂದು ಬಯಸಿದರು. ಇವರ ನಾಯಕ 
ಲಾಲ್‌ಡೇಂಗಾ ಎಂಬ ಒಬ್ಬ ಕ್ರೈಸ್ತ ಪ್ರಮುಖ ರಾಷ್ಟ್ರ ಶಾಸನದ ಪರಿಧಿಯೊಳಗೆ ಇದ್ದುಕೊಂಡೇ 
ಮಿಜೋ ಜನರ ಭೂಮಿ ಸ್ವಾಯತ್ತವಾಗಿ ಬಾಳಲು ಒಪ್ಪುತ್ತದೆ ಎಂದು ಹೇಳುತ್ತ ಈ ಕ್ರೈಸ್ತ ನಾಯಕ 
ಸಂಧಾನ ನಡೆಸಿದರು. ಹೊರಕ್ಕೆ ಚೆನ್ನಾಗಿ ನಡೆದುಕೊಂಡರು. ಆಂತರ್ಯದಲ್ಲಿ ಇವರಿಗೆ ಕೆಟ್ಟ 
ಎಣಿಕೆ ಇದೆ ಎನ್ನುವುದು ಇವರ ನಡತೆಯಿಂದ ಕಂಡಿತು. ಈಗ ಇವರ ಸಂಧಾನ ಮುಗಿದು 
ಮಿಜೋ ಭೂಮಿ ತಕ್ಕಷ್ಟು ಸಮಾಧಾನವಾಗಿ ನಡೆಯುತ್ತಿದೆ. ಇದರಿಂದ ನಮ್ಮ ಜನ 
ಕ್ರೈಸ್ತರಾಗುವುದು ಮತದ ದೃಷ್ಟಿಯಿಂದ ಮಾತ್ರ ಅಲ್ಪ ಮತವನ್ನು ಬಿಡುವಂತೆ ರಾಷ್ಟ್ರವನ್ನೂ 
ಬಿಡಬೇಕು ಎನ್ನುವ ಬುದ್ದಿಯನ್ನು ಬೆಳೆಸಿದೆ ಎನ್ನುವುದು ಕಾಣುತ್ತದೆ. ಇಂಥ ನಡತೆಗೆ 
ರಾಷ್ಟ್ರಜೀವನದಲ್ಲಿ ಅವಕಾಶ ಇರಕೂಡದು ಇದು ಅನ್ಯಮತ ಸ್ವೀಕಾರ ಮಾತ್ರ ಅಲ್ಲ 


ದ್‌ 
ರಾಷ್ಟ್ರದ್ರೋಹ. 


ಧರ್ಮದ ಕಾರಣದಿ೦ದಲ್ಲದೆ ಬೇರೆ ಕಾರಣಕ್ಕಾಗಿ ತಮ್ಮ ಧರ್ಮವನ್ನು ಸೇರಲು 
ಬಯಸುವವರಿಗೆ ಕ್ರೀಸ್ತ್ವ ಮಹಮ್ಮದೀಯ ಬೌದ್ದ ಮತಗಳ ಹಿರಿಯರು ಪ್ರೋತ್ಸಾಹ ಕೊಡುವುದು 
ಶುದ್ಧಾಂಗವಾಗಿ ಅನುಚಿತ ವಿಶ್ವ ಹಿಂದೂ ಪರಿಷತ್ತಿನ ವ್ರಮುಖರು ಈ ಇತರ ಮತಗಳ 
ಪ್ರಮುಖರೊಂದಿಗೆ ಈ ವಿಷಯದಲ್ಲಿ ಚರ್ಚೆ ನಡೆಸುವುದು ಅವಶ್ಯಕ, ಉಚಿತ. 


ಹಿಂದೂಮತ ಯಾರಿಗೂ “ನೀನು ಹಿಂದೂ ಆಗು, ಆಗದೆ ನಿನಗೆ ಉದ್ದಾರವಿಲ್ಲ” ಎಂದು 
ಹೇಳುವುದಿಲ್ಲ. “ನೀನು ಯಾವ ಮತದವನೇ ಆಗಲಿ ಅದರಲ್ಲಿಯೇ ಇರುತ್ತ ಒಳ್ಳೆಯ 
ಮನುಷ್ಯನಾಗು. ನಿನ್ನ ಧರ್ಮ ನಿನ್ನಿಂದ ಇದನ್ನು ನಿರೀಕ್ಷಿಸುತ್ತದೆ. ಅದನ್ನು ಪಾಲಿಸಿ ನೀನು 
ಉದ್ದಾರವಾಗುತ್ತೀಯೆ,” ಎನ್ನುತ್ತದೆ. ಎಂದರೆ ಹಿಂದೂ ಧರ್ಮದ ಪ್ರಕಾರ ಯಾವನೇ ಆಗಲಿ 
ಉದ್ದಾರಕ್ಕಾಗಿ ತನ್ನಮತವನ್ನು ಬಿಟ್ಟು ಬೇರೆ ಮತವನ್ನು ಸ್ಟೀಕರಿಸುವುದು ಅನವಶ್ಯಕ. 


ಈ ವಿಷಯದಲ್ಲಿ ಮುಖ್ಯವಾದ ವಿವರ ಶೀಲ, ಮತ ಅಲ್ಲ ಮತಗಳ ಉದ್ದೇಶ 
ಮನುಷ್ಯನನ್ನು ಒಳ್ಳೆಯವನಾಗಿ ಮಾಡುವುದು ಒಬ್ಬ ಮನುಷ್ಯ ಒಳ್ಳೆಯವನೆ? ಅಹುದು 
ಎಂದಮೇಲೆ ಅವನ ಮತ ಯಾವುದು ಎನ್ನುವುದರಿಂದ ಆಗಬೇಕಾದ್ದೇನೂ ಇಲ್ಲ ಒಳ್ಳೆಯವನಲ್ಪ 
ಆಗಲೂ ಅಷ್ಟೇ. ಅವನ ಮತ ಯಾವುದು ಎನ್ನುವುದರಿಂದ ಆಗಬೇಕಾದದ್ದೇನು? 


ಮಹಮ್ಮದ್‌ ಗುರು ಧರ್ಮದಲ್ಲಿ ಬಲಾತ್ಕಾರಕ್ಕೆ ಎಡೆ ಇಲ್ಲ ಎಂದರು, ಜೊತೆಗೆ ತಮಗೂ 
ಮೊದಲಿಂದ ಇಸ್ಲಾಂ ಧರ್ಮವನ್ನು ನಡೆಸಿದವರು ಇದ್ದರು ಎಂದರು. ಇಸ್ಲಾಂ ಎ೦ದರೆ ದೇವರಲ್ಲಿ 
ಶರಣಾಗತರಾಗುವುದು. ಇದರ ಮೇಲೆ “ತಮ್ಮಂತೆ ಇತರ ಪ್ರವಾದಿಗಳನ್ನು ಬೇರೆಬೇರೆ 
ಜನತೆಗಳಿಗೂ ದೇವರು ಕಳುಹಿಸಿದ್ದಾರೆ” ಎಂದರು. ಈ ಮಾತುಗಳನ್ನು ಆಡಿದ ಗುರು ತನ್ನ 
ಅನುಯಾಯಿಗಳು ಯಾರನ್ನೇ ಆಗಲಿ ಬಲಾತ್ವಾರದಿಂದ ತಮ್ಮ ಮತಕ್ಕೆ ಸೇರಿಸುವ ಕ್ರಮವನ್ನು 
ಒಪ್ಪುತ್ತಿದ್ದರೇ? ಕ್ರೀಸ್ತ ಗುರುವಿನ ಮಾತು ಇದೇ ಅರ್ಥಕ್ಕೆ ಬರುತ್ತದೆ. ಜನ ಒಳ್ಳೆಯವರಾಗಿರಬೇಕು, 
ಹಸಿದವನಿಗೆ ಅನ್ನ ಕೊಡಬೇಕು, ಬೆತ್ತಲೆಗೆ ಬಟ್ಟೆ ಕೊಡಬೇಕು ಹೀಗೆ ನಡೆದುಕೊ೦ಡವರು 
ತೀರಿಕೊ೦ಡು ಮುಂದಿನ ಗತಿಯೇನು ಎಂದು ತಿಳಿಯಲು ದೇವರ ಸನ್ನಿಧಿಯಲ್ಲಿ ನಿಂತಾಗ ಗುರು 
ತಂದೆದೇವರ ಪಕ್ಕದಲ್ಲಿ ಕುಳಿತಿರುವುದನ್ನು ಕಾಣುತ್ತಾರೆ. ಅವನು ಅವರಿಗೆ “ಬನ್ನಿ ನಾನು 
ಹಸಿದಿದ್ದಾಗ ನೀವು ನನಗೆ ಅನ್ನ ಕೊಟ್ಟಿರಿ, ಬರಿಮೈಯಲ್ಲಿ ಕಷ್ಟದಲ್ಲಿದ್ದಾಗ ಬಟ್ಟೆಯನ್ನು ಕೂಟ್ಟಿರಿ 
ನಾನು ನಿಮಗೆ ಸದ್ಗತಿಯನ್ನು ಕೊಡುತ್ತೇನೆ” ಎನ್ನುತ್ತಾರೆ. ಈ ಜನ “ಪ್ರಭು, ನಾವು ನಿಮ್ಮನ್ನು 
ನೋಡಿಯೇ ಇಲ್ಪ ನಿಮಗೆ ಅನ್ನ ಬಟ್ಟೆಯನ್ನು ಯಾವಾಗ ಕೊಟ್ಟಿವು?” ಎ೦ದು ಕೇಳುತ್ತಾರೆ. ಗುರು 
“ನೀವು ಹಸಿದ ಯಾವನಿಗೇ ಅನ್ನ ಕೊಟ್ಟಿದ್ದೂ ಬೆತ್ತಲೆಯಾದವನಿಗೆ ಬಟ್ಟೆ ಕೊಟ್ಟದ್ದೂ ನನ್ನನ್ನು 


ಮುಟ್ಟಿತು” ಎಂದು ಇವರಿಗೆ ಸದ್ಗತಿಯನ್ನು ಕೊಡುತ್ತಾರೆ. ಒಳ್ಳೆಯತನ ಮುಖ್ಯ ಮುಕ್ತಿಗೆ 
ಅರ್ಹನಾಗಲು ಮನುಷ್ಯ ಕ್ರೈಸ್ತನಾಗಿರಬೇಕಾದದ್ದಿಲ್ಲ ಕ್ರೀಸ್ತ ಗುರುವಿನ ಹೆಸರನ್ನು 
ಕೇಳಿರಬೇಕಾದದ್ದೂಇಲ್ಲ 


5) 


ಈ ಸ೦ದರ್ಭದಲ್ಲಿ 'ಹಿ೦ದೂ' ಪತ್ರಿಕೆಯಲ್ಲಿ ಈ (೧೯೮೨) ಡಿಸೆಂಬರ್‌ ತಿಂಗಳ ಐದನೇ 
ತಾರೀಖು ಪ್ರಕಟವಾದ ಈ ಸುದ್ದಿತು೦ಬ ಪ್ರಸ್ತುತವಾಗಿದೆ. 


Pope John 7೩1 111185 paid a tribute to India and stressed the 
need for freedom to pursue religious truth openly and without fear 


of discrimination. 


Receiving credentials from India’s new envoy to the Vatican, 
Ambassador Mr. Thomas Abraham, the Pontiff said, “One of the 
fundamental values the Vatican promoted was freedom to follow 
the dictates of conscience in search for truth especially religious 
truth.” 


ಭಾರತ ದೇಶದಲ್ಲಿ ಕ್ರೈಸ್ತ ಧರ್ಮದ ಪ್ರಚಾರದಲ್ಲಿ ತೊಡಗಿರುವ ತಮ್ಮ ಶಿಷ್ಯ ಪಾದ್ರಿಗಳು 
conscienceನ dictates ಎಷ್ಟು ಬೆಲೆ ಕೊಡುತ್ತಿದ್ದಾರೆ ಎನ್ನುವುದನ್ನು ಈ ವರಿಷ್ಠ ಗುರು 
ಗಮನಿಸಬೇಕು. 


ಒ೦ದು ಮತವನ್ನು ಬಿಟ್ಟು ಇಲ್ಲ ಬಿಡಿಸಿ, ಬೇರೆ ಮತವನ್ನು ಸೇರುವ, ಇಲ್ಲ ಅದಕ್ಕೆ 
ಸೇರಿಸುವ, ವಿಷಯದಲ್ಲಿ ಮಹಾತ್ಮಾ ಗಾಂಧಿಯವರ ಮನಸ್ಸು ಹೇಗಿತ್ತು ಎನ್ನುವುದು ಅವರ ಈ 
ವಾಕ್ಯಗಳಿ೦ದ ತಿಳಿಯುತ್ತದೆ. 


“After long studyand experience I have come to the 
conclusion that the object of the fellowship of international faiths 
ought to be to help a Hindu to be a better Hindu, a Mussalman to 
become a better Mussalman, the Christian to become a better 


Christian. It takes a man all his time to become a good Hindu, a good 


Christian or a good Mussalman. It takes me all my 1776 (0 be a good 
Hindu and I have none left over for evangelising the animist. 1 
cannot really believe that he is my inferior. If some people think 
thatthey oughtto change their religious etiquette I cannot deny that 


they are free to do so butI am sorry to see” 


“ಬಹುಕಾಲದ ಪರ್ಯಾಲೋಚನೆ ಅನುಭವಗಳಿಂದ ನಾನು ಒಂದು ನಿಶ್ಚಯಕ್ಕೆ 
ಬಂದಿದ್ದೇನೆ. ಮತಗಳ ಮಧ್ಯೆ ಸ್ನೇಹವನ್ನು ಆಶಿಸುವ ಉದ್ದೇಶದಿಂದ ಹೊರಬರುವ ಸಂಸ್ಥೆ 
ಮಾಡಬೇಕಾದ ಕೆಲಸ ಇದು. ಒಬ್ಬ ಹಿ೦ದುವನ್ನು ಈಗ ಇರುವುದಕ್ಕಿಂತ ಒಳ್ಳೆಯ ಹಿಂದುವನ್ನಾಗಿ 
ಮಾಡಬೇಕು, ಒಬ್ಬ ಮುಸಲ್ಮಾನನನ್ನು ಈಗ ಇರುವುದಕ್ಕಿಂತ ಹೆಚ್ಚು ಒಳ್ಳೆಯ ಮುಸಲ್ಮಾನನನ್ನಾಗಿ 
ಮಾಡಬೇಕು, ಒಬ್ಬ ಕ್ರೈಸ್ತನನ್ನು ಈಗ ಇರುವುದಕ್ಕಿ೦ತ ಒಳ್ಳೆಯ ಕ್ರೈಸ್ತನನ್ನಾಗಿ ಮಾಡಬೇಕು. 


ಬ ೨೮2೨ ಅ 
ಹಿ೦ದೂ ಮುಸ್ಲಿಂ ಕ್ರೈಸ್ತ ಆಗಿರುವ ಒಬ್ಬ ಮನುಷ್ಯ ಒಳ್ಳೆಯ ಹಿ೦ದು, ಮುಸ್ಲಿಂ, ಕ್ರೈಸ್ತ ಆಗಬೇಕು. 
ಆಗಲು ಬಯಸಿದನೇ ಅದಕ್ಕಾಗಿ ಸತತ ಯತ್ನ ಮಾಡಬೇಕಾಗುತ್ತದೆ. ಈ ಯತ್ನ ಇಲ್ಲದೆ ಅವನು 
ಒಳ್ಳೆಯ ಹಿಂದು, ಒಳ್ಳೆಯ ಕ್ರಿಶ್ಚಿಯನ್‌, ಒಳ್ಳೆಯ ಮುಸ್ಲಿಮ್‌ ಆಗಲಾರ ನನ್ನ ಮಾತನ್ನು 
ಹೇಳಬಹುದಾದರೆ, ಒಳ್ಳೆಯ ಹಿಂದು ಆಗುವುದಕ್ಕೆ ನಾನು ಸದಾ ಯತ್ನ ಮಾಡಬೇಕಾಗಿದೆ. ಈ 
ಯತ್ನದಲ್ಲಿ ನನಗೆ ಕೀಳೆಂಬ ಮತದ ಒಬ್ಬ ಮನುಷ್ಯನನ್ನು ಹಿಂದೂ ಮಾಡಲು ಯತ್ನಿಸಲು 
ಬಿಡುವಿರುವುದಿಲ್ಲ. ಮೇಲಾಗಿ ಆ ಮನಷ್ಯನನಗಿ೦ತ ಕೀಳು ಎ೦ದು ನಾನು ದಿಟವಾಗಿ ನಂಬಲಾರೆ. 
ಕೆಲವು ಜನ ತಮ್ಮಮತವನ್ನುಮಾರ್ಪಡಿಸಿಕೊಳ್ಳಬೇಕಾಗಿದೆ ಎಂದು ಯೋಚಿಸಿದರೆ ಅವರು ಹಾಗೆ 
ಮಾಡುವುದಕ್ಕೆ ಸ್ವತಂತ್ರರು. ಹಾಗೆ ಮಾಡಬೇಡಿ ಎಂದು ನಾನು ಹೇಳುವುದಿಲ್ಲ ಇರುತ್ತ ಅಯ್ಯೋ 


ಇವರ ಬುದ್ದಿಹೀಗೆ ಹರಿಯಿತೆ ಎಂದು ನನಗೆ ವ್ಯಥೆ ಆಗುತ್ತದೆ” 
ಮಹಾತ್ಮರ ಈ ಅಭಿಪ್ರಾಯ ತೀರಾ ಸಾಧು ಎ೦ದು ಯಾರಿಗೂ ತೋರಬೇಕು. 


ಈಗ ಹಿಂದೂ ಆಗಿರುವ ನಮ್ಮ ಜನವೆಲ್ಲ ಒಳ್ಳೆಯವರಾಗಿದ್ದಾರೆಯೆ ? ಈಗ ಮುಸ್ಲಿಂ 


ಆಗಿರುವ, ಕ್ರೈಸ್ತ ಆಗಿರುವ, ಎಲ್ಲ ಒಳ್ಳೆಯವರಾಗಿ ಇದ್ದಾರೆಯೆ ? ಕ್ರೈಸ್ತ ಪ್ರಚಾರಕರು ನಮ್ಮ 
ದೇಶದಲ್ಲಿ ರೇಡಿಯೋ ಮೂಲಕ ಪ್ರತಿದಿನವೂ ನಮ್ಮ ಜನರಿಗೆ ಕ್ರೈಸ್ತರಾಗಿ ಎಂದು 


ಕರೆಕೊಡುತ್ತಿದ್ದಾರೆ. ಮಾತಿಗೆ ಮೊದಲು, ದೇವರು ಹೀಗೆ ಹೇಳಿದ್ದಾನೆ, ಎನ್ನುತ್ತಾರೆ. ದೇವರು 
ಹೇಳಿರುವುದು ಏನನ್ನು? ಯೆಹೂದ್ಯರ ಹಳೆಯ ಒಡಂಬಡಿಕೆ, ಕ್ರೈಸ್ತರ ಹೊಸ ಒಡಂಬಡಿಕೆ, 


? ಮಖ 


ಎಂಬ ಗ್ರಂಥಗಳಲ್ಲಿ ಹೇಳಿರುವ ವಾಕ್ಯಗಳನ್ನು ದೇವರು ಹೇಳಿರುವ ವಾಕ್ಯಗಳು ಎಂದು ಇವರು, 


ಅವನ್ನುಬರೆದವರು ಹೇಳಬಹುದು. ಆದರೆ ದೇವರೇ ಅವನ್ನುಹೇಳಿದನೇ? ಇವರು ಕೇಳಿದರೇ? 
ಇಷ್ಟಾಗಿ ಈ ಮಾತುಗಳನ್ನು ನಂಬಿ ಎಂದೋ ಕ್ರೈಸ್ತರಾದ ಜನಾ೦ಗದವರು ಅವನ್ನು ಆಗ 
ನಂಬುತ್ತಿದ್ದಾರೆಯೇ ? ನಂಬಿ ಸುಖವನ್ನು ಶಾಂತಿಯನ್ನು ಕಾಣುತ್ತಿದ್ದಾರೆಯೆ ? ಕ್ರೈಸ್ತ 
ಮತಾವಲಂಬಿಗಳಾದ ಹತ್ತು ರಾಷ್ಟ್ರಗಳು ಹತ್ತು ಗುಂಪಾಗಿ ನಿಂತಿವೆ. ಒಂದರೊಡನೊಂದು 
ಸ್ಪರ್ಧಿಸುತ್ತಿವೆ ; ಕೆಲವುವೇಳೆ ಕಾದುತ್ತಿವೆ ಈ ರಾಷ್ಟ್ರಗಳ ಒಳಗೆ ಸಹ ಜನಗಳು ಗುಂಪುಗಳಾಗಿ 
ಭಾಗವಾಗಿದ್ದಾರೆ, ಪರಸ್ಪರ ನಿ೦ದಿಸುತ್ತ ಕೂಗು ಹಾಕಿ ಕಚ್ಚಾಡುತ್ತಿದ್ದಾರೆ. ಮುಸ್ಲಿಂ ರಾಷ್ಟ್ರಗಳ ಮಾತೂ 
ಅಷ್ಟೇ. ಅರಬ್ಬೀ ರಾಷ್ಟ್ರಗಳ ಹಿಂದಿನ ಅವಸ್ಥೆ ಇಂದಿನ ಅವಸ್ಥೆ ಏನು? ಇದನ್ನು ನಾವೆಲ್ಲ ಬಲ್ಲೆವು. 
ಮಹಮ್ಮದ್‌ ಗುರು ತೀರಿಕೊಂಡ ಕೆಲವು ವರ್ಷಗಳಲ್ಲಿ ಮುಸ್ಲಿಂ ಜನ ಸುನ್ನಿಷಿಯಾ ಎಂದು 
ಭಾಗವಾಗಿ ತಮ್ಮಲ್ಲೇ ಕಡಿದಾಡಿದರು. ಆ ಕ್ರಮ ಈಗಲೂ ನಡಯುತ್ತಿದೆ. ಇರಾನ್‌ ಇರಾಕ್‌ ಎರಡೂ 


ಮುಸ್ಲಿಂ ರಾಷ್ಟ್ರಗಳು. ಇವುಗಳ ಮಧ್ಯೆ ಸದ್ಯ ಒಂದು ಸಮರ ನಡೆಯುತ್ತಿದೆ. 


ಹಿಂದುಗಳೊಡನ ಬಾಳಲಾರೆವು, ನಮಗೆ ಬೇರೆ ರಾಷ್ಟ್ರ ಬೇಕು, ಎ೦ದು ಭಾರತೀಯ 
ಮುಸ್ಲಿಮರು ಪಾಕಿಸ್ತಾನವನ್ನು ಮಾಡಿಕೊಂಡರು. ಪಾಕಿಸ್ತಾನ ಎಂದರೆ ಪುಣ್ಯಭೂಮಿ. ಸದ್ಯಕ್ಕೆ ಪುಣ್ಯ 
ಭೂಮಿಯ ಒಂದು ದೊಡ್ಡ ಲಕ್ಷಣ ಅದರಲ್ಲಿ ಹಿಂದೂಗಳು ಇಲ್ಲದಿರುವುದು, ಅಥವಾ ಇದ್ದರೂ 
ಯಾವ ಲೆಕ್ಕಕ್ಕೂ ಬಾರದಿರುವುದು. ಹೀಗೆ ಪುಣ್ಯವನ್ನು ಸಾಧಿಸಿದ ಜನ ಇಪ್ಪತ್ತೈದು ವರುಷದ ಬಳಿಕ 
ಒಂದಾಗಿ ಬಾಳಲಾರದ ಹೋಯಿತು, ಮತ್ತೆ ಎರಡು ಭಾಗವಾಯಿತು. ಪಶ್ಚಿಮಕ್ಕೆ ಪಾಕಿಸ್ತಾನ, 
ಪೂರ್ವದ ಅರ್ಥ ಬಾಂಗ್ಲಾದೇಶ ಅವಕಾಶ ಸಿಕ್ಕಿದರೆ ಪಾಕಿಸ್ತಾನದ ಮುಸ್ಲಿಂ ಜನ ಮತ್ತೆ ನಾಲ್ಕು 
ಭಾಗವಾಗಲು ಯತ್ನಿಸೀತು ಎ೦ದು ಕಾಣುತ್ತದೆ. ಸೈನ್ಯಾಧಿಕಾರಿ ಒಬ್ಬ ಜನತೆಯ ಸ್ವಾತ೦ತ್ರ್ಯವನ್ನು 
ಕಸಿದು ಅದನ್ನು ಮೆಟ್ಟಿ ನಿಂತಿರುವುದರಿಂದ ಈ ದುರ್ದೆಶೆ ತಪ್ಪಿದೆ. 


ಮತಗಳ ಪ್ರಚಾರಕರು ಮತಗಳ ದೃಷ್ಟಿಯಿ೦ದಲೇ ದುಡಿಯುವವರಾದರೆ ಈಗ ನಮ್ಮ 
ರಾಷ್ಟ್ರದಲ್ಲಿ ಕ್ರೈಸ್ತ ಮತವನ್ನು ಹರಡಲು ತೊಡಗಿರುವ ಜಾಣ ಜನ ತಮ್ಮ ರಾಷ್ಟ್ರಗಳಿಗೆ 
ಹಿ೦ದಿರುಗಬೇಕು, ತಮ್ಮದೇ ಜನಕ್ಕೆ ದಿಟವಾಗಿ ಕ್ರೈಸ್ತರಾಗುವುದನ್ನು ಕಲಿಸಲು ಉಪದೇಶ 
ಮಾಡಬೇಕು. 'Physician heal thyself’ ಎನ್ನುವುದು ಒ೦ದು ಆಂಗ್ಲ ನಾಣ್ನುಡಿ, 'ಅಯ್ಯಾ 
ವೈದ್ಯ ಮೊದಲು ನಿನ್ನರೋಗದಿ೦ದ ಗುಣಹೊ೦ದು, ಆಮೇಲೆ ನನಗೆ ಚಿಕಿತ್ಸೆಮಾಡುವ ಯೋಚನೆ 
ಮಾಡು', ಒಳ್ಳೆಯ ಹಿ೦ದೂ ಒಳ್ಳೆಯ ಕ್ರೈಸ್ತ ಒಳ್ಳೆಯ ಮುಸ್ಲಿ೦ ಆಗುವುದು ಅಷ್ಟೇನೂ ಸುಲಭವಲ್ಲ 
ಮಹಾತ್ಮಾಗಾಂಧಿ ತಮ್ಮ ಉನ್ನತೋನ್ನತ ಗುಣಗಳಿಂದ ಬೆಳಗಿದಾಗ ಕ್ರೈಸ್ತ ಉಪದೇಶಕರೊಬ್ಬರು 


“There is only one Christian in the world today, and that 7187 15 ೩ 


Hindu” ಎ೦ದರು ಜನರನ್ನು ಒಳ್ಳೆಯವರನ್ನು ಮಾಡುವ ಉಪದೇಶಕನಿಗೆ ತನ್ನ ಕಾರ್ಯಕ್ಷೇತ್ರ 
ತಾನು ಇರುವಲ್ಲಿಯೇ ಇದೆ ಅವನು ಬೇರೆಕಡೆಗೆ ಹೋಗಿ ಧರ್ಮದ ಬೀಜವನ್ನು ಬಿತ್ತ ಬೇಕಾದ 
ಪ್ರಮೇಯ ಇಲ್ವ 


ಇಷ್ಟಕ್ಕೆ ಈ ಜನದ ಉಪದೇಶದ ಮತಗಳಿಂದ ಯಾರು ಉದ್ಧಾರವಾದರು? ಆಂಗ್ಲಜಾಣ 
ಒಬ್ಬಾತ ಒಮ್ಮೆ "We have enough religion to hate, not to love, one 
another,’ ಎಂದನು. ಈ ಮತಗಳನ್ನು ನಂಬಿ ಯಾವ ಜನತೆ ಬದುಕಿತು? ಪುರಂದರದಾಸರು 
ತನ್ನ ದೇವರನ್ನು ವಿನೋದದಲ್ಲಿ “ಯಾರು ಬದುಕಿದರು ಹರಿ ನಿನ್ನ ನಂಬಿ,” ಎ೦ದು ಪ್ರಶ್ನಿಸಿದರು. 
ಮತಗಳ ವಿಷಯಗಳನ್ನು ಕುರಿತು ಯೋಚಿಸುವ ಭಾವುಕ ಜನ ಇಂದು ಒಂದೊಂದು ಮತವನ್ನು 
ಕುರಿತೂ “ಯಾರು ಬದುಕಿದರು ಮತ ನಿನ್ನ ನಂಬಿ” ಎಂದು ದಿಟದಲ್ಲಿಯೆ ಪ್ರಶ್ನೆ 
ಮಾಡಬಹುದಾಗಿದೆ. 


ಆದ್ಧರಿಂದ ಮಹಾತ್ಮರ ಸೂಚನೆಯಂತೆ ಎಲ್ಲ ಮತಗಳ ಜನರೂ ತಮ್ಮಲ್ಲಿ ಒಳ್ಳೆಯತನ 
ಬೆಳೆಯುವುದಕ್ಕೆ ಏನು ಮಾಡಬೇಕು ಎಂದು ಯೋಚಿಸಬೇಕು. ಒಂದು ಮತದವರು ಬೇರೆ 
ಮತಗಳಿ೦ದ ಜನರನ್ನು ಕಸಿಯುತ್ತಿರುವ ಇ೦ದಿನ ಅಸಾಧು ಪ್ರವೃತ್ತಿಯನ್ನು ಬಿಡಬೇಕು. 


ಹೀಗಿದ್ದೂ ಒ೦ದು ಮಾತು ಹಿಂದೆ ಹಿಂದೂ ಮತವನ್ನು ಬಿಟ್ಟು ಬೇರೆ ಮತಕ್ಕೆ ಹೋದ 
ಜನರು ಅವರ ಸಂತಾನ ಹಿಂದಕ್ಕೆ ಬರಲಿ ಎಂದು ಬಯಸುವುದು, ಹಾಗೆ ಬಂದವರನ್ನು ಮತ್ತೆ 
ಸಮಾಜಕ್ಕೆ ಸೇರಿಸಿಕೊಳ್ಳುವುದು ಯುಕ್ತ. 


ಹಿಂದೆ ಇಂಥ ಮಾತಿಗೆ ನಮ್ಮಸಮಾಜದ ಸಂಪ್ರದಾಯವಾದಿ ಹಿರಿಯರು ಒಪ್ಪುತ್ತಿರಲಿಲ್ಲ 
ಕಾಶ್ಮೀರದಲ್ಲಿ ಹಿಂದೂಗಳನ್ನು ಮುಸಲ್ಮಾನರನ್ನಾಗಿ ಮಾಡುವ ಕ್ರಮ ಬಹುಪಾಲು ನಡೆದು. 
ನೂರರಲ್ಲಿ ತೊ೦ಬತೈದರಷ್ಟು ಪ್ರಜೆ ಮಹಮ್ಮದೀಯ ಆಯಿತು. ಹತ್ತೊಂಬತ್ತನೆಯ ಶತಮಾನದ 
ಮಧ್ಯದಲ್ಲಿ ಆ ರಾಜ್ಯದ ದೊರೆ ಒಬ್ಬ ಈ ಜನರಲ್ಲಿ ಬಹುಸಂಖ್ಯೆಯ ಅನೇಕರು ಸಮುದಾಯ 
ಸಮುದಾಯವಾಗಿ ಮತ್ತೆ ಹಿಂದೂಗಳಾಗಲು ಬಯಸುತ್ತಿರುವುದನ್ನು ಕಂಡನು. ಈ ಜನರನ್ನು 
ಹೀಗೆ ಮರಳಿ ಹಿ೦ದುಗಳಾಗಿ ಸೇರಿಸಿಕೊಳ್ಳಬಹುದೇ ಎ೦ದು ತಿಳಿಯಲು ಅವನು ವಾರಣಾಸಿಯ 
ಪಂಡಿತ ಮಂಡಲಿಗೆ ಒ೦ದು ನಿಯೋಗವನ್ನು ಕಳುಹಿಸಿದನು. ಪಂಡಿತ ಮಂಡಲಿ ಇದು ತಮಗೆ 
ಶುದ್ಧಾಂಗವಾಗಿ ಒಪ್ಪಿಗೆ ಇಲ್ಲಎ೦ದು ತಿಳಿಸಿದರು. ದೊರೆಯ ಅಪೇಕ್ಷೆ ಹೀಗೆ ಕೊನೆಗೊಂಡಿತು. ಈಗ 
ನಮ್ಮಜನರ ಮನಸ್ಸಿನ ಸ್ಥಿತಿ ಬೇರೆಯಾದೆ. ಹೀಗಾಗಿ ಆರ್ಯಸಮಾಜ ಎಷ್ಟೋ ವರುಷಗಳಿ೦ದ ಈ 


ಕೆಲಸವನ್ನು ಮಾಡುತ್ತ ಬಂದಿದೆ. ಈಚೆಗೆ ಇಂಥ ಜನ ಬೇರೆ ಮತಗಳಿಂದ ಹಿಂದೂ ಮತಕ್ಕೆ 
ಹಿಂದಿರುಗಿ ಬಂದರು ಎಂದು ವರದಿಯೂ ಆಗಿದೆ. ನಮ್ಮ ಸಮಾಜ ಈ ವಿಷಯದಲ್ಲಿ ಇನ್ನಷ್ಟು 
ಕಾರ್ಯೋನ್ಮುಖ ಆಗಬೇಕು. ಇದುವರೆಗೆ ಈ ಕೆಲಸವನ್ನು ಮಾಡದ ಈ ಸಮಾಜ ಇದರಲ್ಲಿ 
ತೊಡಗಿದರೆ ಕ್ರೈಸ್ತ ಮುಸ್ಲಿಂ ಮತಗಳವರು ತೀರ ಸಹಜವಾಗಿ ಬೇಸರ ಪಟ್ಟಾರು. ಅವರಿಗೆ ನಾವು, 
“ಅಪ್ಪಾ ನಾವು ಪೂರ್ವದಿಂದ ಮುಸ್ಲಿಮರಾದವರನ್ನು ನಮ್ಮಲ್ಲಿ ಬಂದು ಸೇರಿ ಎಂದು 
ಕರೆಯುತ್ತಿಲ್ಲ. ನಮ್ಮವರಾಗಿದ್ದು ಯಾವುದೋ ಕಾರಣದಿಂದ ನಮ್ಮನ್ನು ಬಿಟ್ಟು ಬೇರೆ ಮತಗಳಿಗೆ 
ಹೋದ ನಮ್ಮವರನ್ನು ಹಿಂದಕ್ಕೆ ಬರಮಾಡಿಕೊಳ್ಳುತ್ತಿದ್ದೇವೆ ಆಷ್ಟೆ” ಎಂದು ಸಮಾಧಾನ 
ಹೇಳಬೇಕು. 


ನಮ್ಮ ಧರ್ಮಸಂಸ್ಥೆಗಳ ಹಿರಿಯರು ಕೆಲವರು ಹಿಂದೂಸಮಾಜ ಅದರ ಒಂದು 
ಭಾಗವನ್ನು ಕುರಿತು ಅವಮರ್ಯಾದೆಯಿಂದ ನಡೆದು ಅದರ ಜನ ಬೇರೆ ಮತಕ್ಕೆ ಹೋಗುವಂತೆ 
ಮಾಡುವುದು ತಪ್ಪು ಎಂದು ನಿಶ್ಚಯಿಸಿ ನಮ್ಮ ಧರ್ಮವನ್ನು ರಕ್ಷಿಸುವ ಸಲುವಾಗಿ ವಿಶ್ವ ಹಿಂದೂ 
ಪರಿಷತ್‌ ಎಂಬ ಒಂದು ಸಂಸ್ಥೆಯನ್ನು ನಿರ್ಮಿಸಿಕೊಂಡ ಸಂಗತಿಯನ್ನು ಈ ಮುನ್ನ 
ನಿವೇದಿಸಿದ್ದಾಗಿದೆ. 


ಮೇಲ್ಲಟ್ಟಿವೆಂಬ ಸಮುದಾಯಗಳು ಕೆಳಗಿನವು ಎ೦ಬ ಸಮುದಾಯಗಳನ್ನು ತಮಗೆ 
ಸಮ ಎ೦ದು ಕಾಣುವುದು ಈ ಜನರನ್ನುಕಳೆದುಕೊಳ್ಳಬಾರದು ಎ೦ಬ ದೃಷ್ಟಿಯಿಂದ ಮಾತ್ರ ಅಲ್ಪ 
ದಿಟದಲ್ಲಿನಮ್ಮಧರ್ಮ ಇದನ್ನೇ ಅಪೇಕ್ಷಿಸುತ್ತದೆ ಎಂಬ ಕಾರಣದಿಂದ ಆಗಬೇಕು. ಈ ಅರ್ಥದಲ್ಲಿ 
ನಮ್ಮಧರ್ಮದ ನಿಲುವಿನಲ್ಲಿ ಒ೦ದು ಮಾರ್ಪಾಡು ಅವಶ್ಯಕ ಆಗುತ್ತದೆ. 


ಈ ವಿಷಯದಲ್ಲಿ ತಕ್ಕ ಎಚ್ಚರ ವಹಿಸದೆ ಬಿಟ್ಟಿರೆ ಹಿಂದೂ ಮತದ ಔದಾರ್ಯ ಒಂದು 
ಗುಣವಾಗುವುದಕ್ಕೆ ಪ್ರತಿಯಾಗಿ ದೌರ್ಬಲ್ಯ ಆಗುತ್ತದೆ. 


೧೪ 


ಧರ್ಮ ಪರಿಷ್ಕರಣ 


ಹಿಂದೂ ಮತ ಸಂಪ್ರದಾಯಗಳ ಕೊರತೆಗಳನ್ನು ಕುರಿತು ಈ ಮುನ್ನ ಹೇಳಿರುವ ಎಲ್ಲ 
ಮಾತೂ ಹಿಂದೂ ಧರ್ಮದ ಅನುಯಾಯಿ ಒಬ್ಬ ತನ್ನ ಧರ್ಮದ ಇಂದಿನ ಸ್ಥಿತಿಯ ಪರೀಕ್ಷಣದಲ್ಲಿ 
ಆಡಿರುವ ಮಾತು. ಈ ಮಾತುಗಳನ್ನು ಆಡುವಲ್ಲ ನಾನು, ನಮ್ಮ ಧರ್ಮವನ್ನು ಹಳಿದು ಹಿಂದೆ 
ಸ೦ತೋಷಪಟ್ಟಿ ಈಗ ಸ೦ತೋಷಪಡುವ, ಅನ್ಯದೇಶೀಯ ಅಥವಾ ಭಾರತೀಯ ಜನರ ದನಿಗೆ 
ದನಿಗೂಡಿಸುತ್ತಿದೇನೆಂದು ಯಾರೂ ಭಾವಿಸಬಾರದು. ಆ ಜನ ಈ ಧರ್ಮವನ್ನು 
ಹೀಯಾಳಿಸಬಯಸುವವರು ನಾನು ಭಾವನೆಗಳಲ್ಲಿ ಆಚಾರಗಳಲ್ಲಿ ಕ೦ಡಿರುವ ಕು೦ದುಗಳನ್ನು 
ಗುರುತಿಸಿ ಇವನ್ನು ಸರಿಪಡಿಸಬೇಕು ಎ೦ದು ಬಯಸುವವನು, ಇಷ್ಟು ಕುಂದು ಕಂಡಮೇಲೂ ಈ 
ಧರ್ಮ ಇನ್ನೂ ಜೀವಂತವಾಗಿದೆ, ನಮ್ಮ ಜನತೆಯನ್ನು ಕಾಪಾಡಬಲ್ಲದ್ದಾಗಿದೆ, ಅಷ್ಟೇ ಅಲ್ಲ. 
ಲೋಕವನ್ನೇ ಕಾಪಾಡಬಲ್ಲದ್ದಾಗಿದೆ, ಎಂದು ನಂಬಿರುವವನು ನಮ್ಮ ಧರ್ಮ ಐದು ಸಾವಿರ 
ವರ್ಷಗಳಿಗೂ ಹೆಚ್ಚಿನ ಹಿಂದಿನ ಕಾಲದಿಂದ ಬೆಳೆದುಬಂದಿರುವ ಧರ್ಮ. ಇಷ್ಟು ದೀರ್ಫಕಾಲ 
ನಮ್ಮದೇಶದ ಜೀವನದಲ್ಲಿ ಬಂದುಹೋದ ಇತಿಹಾಸ ಸಂಗತಿಗಳ ಪ್ರಭಾವದಿಂದ ಇದು ಕಾಲಕ್ಕೆ 
ತಕ್ಕಂತೆ ಮಾರ್ಪಟ್ಟು ಬೆಳೆಯುತ್ತಾ ಬಂದಿದೆ. ಸ್ಥಿತಿ ಬೇರೆಯಾದಂತೆ ಇದರ ವಿವರಗಳು 
ಬೇರೆಯಾದವು ಎಷ್ಟೋ ಬಾರಿ ಇ೦ಥ ಮಾರ್ಪಾಡು ಆಗಿ ವೇದದ ಆರಂಭದ ಸನಾತನ ಧರ್ಮ 
ಇಂದಿನ ನಮ್ಮಹಿ೦ದೂ ಧರ್ಮ ಆಗಿದೆ. ಅಂದ೦ದು ಆದ ಮಾರ್ಪಾಡು ಅಂದಿನ ಜಾಣ ಜನರಿಗೆ 
ಅವಶ್ಯಕವೆ೦ದು ಒಳ್ಳೆಯದು ಎ೦ದು ಕ೦ಡ ಅಷ್ಟರಿ೦ದ ಎಲ್ಲಕಾಲಕ್ಕೂ ಒಗ್ಗಬಹುದು ಎ೦ದು 
ನಿರೀಕ್ಷಿಸುವಂತಿಲ್ಲ. ಹೀಗಾಗಿ ಸನಾತನ ಧರ್ಮ ವೇದಗಳ ದಿನದ ತನ್ನ ತಿಳಿಯಾದ ರೂಪದಿಂದ 
ಇಂದಿನ ಒಂದು ಬಗ್ಗಡದ ರೂಪಕ್ಕೆ ಬಂದಿದೆ. ಹಿಮಗಿರಿಯಿ೦ದ ಗಂಗೋತ್ರಿಯಲ್ಲಿ ಹೊರಕ್ಕೆ 
ಬರುವ ನೀರು ಹಿಮಕರಗಿ ಜಲ ಆದ ವರಿಶುದ್ಧವಾದ ತಿಳಿನೀರು. ವಾರಣಾಸಿಗೆ ಬರುವಲ್ಲಿಗೆ 
ದಾರಿಯಲ್ಲಿಎಷ್ಟೋ ತೆರನ ನೀರು ಬ೦ದು ಅದರಲ್ಲಿ ಸೇರಿ ಗಂಗೆಯ ಹೊನಲ ಲಕ್ಷಣ ಬಹಳ ಬೇರೆ 
ಆಗಿರುತ್ತದೆ. ಮುಂದಿನ ಹರಿವಿನಲ್ಲಿ ಪಟ್ಟಿಣಗಳ ಕೊಳಚೆ ನೀರೆಷ್ಟೋ ಈ ಪ್ರವಾಹದಲ್ಲಿ ಸ್ಥಾನ 
ಪಡೆದು ಗಂಗೆ ಕಲ್ಕತ್ತೆಗೆ ಬರುವ ವೇಳೆಗೆ ಗಂಗೋತ್ರಿಯ ತಿಳಿನೀರಿನಿಂದ ಮತ್ತಷ್ಟು ಬೇರೆಯಾದ 
ಒಂದು ರೂಪವನ್ನುಮುಟ್ಟಿರುತ್ತದೆ. ಎಲ್ಲಧರ್ಮವೂ ಈ ವಿಷಯದಲ್ಲಿಗ೦ಗೆಯನ್ನು ಹೋಲುತ್ತದೆ, 
ಹಿಂದೂ ಧರ್ಮ ಹೀಗೆಯೇ ಆಗಿದೆ. 


ಧರ್ಮದ ಬೆಳವಣಿಗೆಯಲ್ಲಿ ಆಗಿರುವ ಮಾರ್ಪಾಡು. ಆಯಾ ದಿನದಲ್ಲಿ ತಕ್ಕಷ್ಟು ಬಲ್ಲ 
ಜನರಿಗೆ ಒಳ್ಳೆಯದೆಂದು ಕಂಡದ್ದು ಎಂದಿದೆ. ವೇದದ ಖಷಿಗಳು ಆರಂಭದಲ್ಲಿ ಕರ್ಮಕ್ಕೆ 
ಪ್ರಾಧಾನ್ಯ ಕೊಟ್ಟಿರು. ದೈವವನ್ನು ಹಲವು ಹೆಸರಿನಿಂದ ಕರೆದರು. ಸ್ವಲ್ಪಕಾಲ ಕಳೆದು ಈ ಬೇರ ಬೇರೆ 


ಹೆಸರಿನ ದೇವರೆಲ್ಲ ಒಂದೇ ಎಂದು ಕಂಡರು. ಯಜ್ಞ ಯಾಗಗಳಲ್ಲಿ ಅಷ್ಟೇ ಅಲ್ಪ ಜೀವನವನ್ನು 
ಕುರಿತ ವಿಚಾರದಲ್ಲಿ ಮನಸ್ಸನ್ನು ತೊಡಗಿಸಿದರು. ಉನ್ನತ ಜ್ಞಾನ ಮನುಷ್ಯನ ಗುರಿ ಎ೦ದರು. 
ಮತ್ತಷ್ಟು ಕಾಲ ಹರಿದು, ಈ ಜ್ಞಾನದ ಮುಖ್ಯ ವಸ್ತು ಪರತತ್ವ ಅದು ಲೋಕದ ಏಕ್ಕೆಕ ದೈವ, ಅದರ 
ಸೇವೆಯನ್ನು ಮಾಡುವುದರಿಂದ ಜನ್ಮ ಸಾರ್ಥಕ ಆಗುತ್ತದೆ, ಜೀವನದ ಅಂತಿಮ ಶುಭ 
ಲಭಿಸುತ್ತದೆ, ಎ೦ದು ನಿಶ್ಚಯಿಸಿದರು. ಈ ಸೇವೆ ಮಾಡುವುದರಲ್ಲಿ ಇಹದ ಪರದ ಎರಡರದೂ 
ಶುಭ ಲಭಿಸುತ್ತದೆ ಎಂದು ತೀರ್ಮಾನಿಸಿದರು. ದೈವ ಎಲ್ಲವನ್ನೂ ಸೃಷ್ಟಿಸಿದೆ, ಅಷ್ಟೇ ಅಲ್ಪ ತಾನೇ 
ಎಲ್ಲವೂ ಆಗಿದೆ, ಅದು ಸರ್ವವ್ಯಾಪಿ, ಸರ್ವಶಕ್ತ ಕೃಪಾಳು, ಪುರುಷತತ್ವ ಎ೦ದು ಗ್ರಹಿಸಿದರು. ಅದು 
ಲೋಕದಲ್ಲಿ ಅನೇಕ ರೂಪದಿಂದ ಅವತರಿಸಿ ಕಂಡಿದೆ, ಎಂದರು. ಅದನ್ನು ಆ ಎಲ್ಲ ರೂಪಗಳಲ್ಲಿ 
ಗುರುತಿಸುವುದು ಮನುಷ್ಯನ ಧರ್ಮ ಎಂದು ತಿಳಿದರು. 


ದೈವ ಇಷ್ಟು ಹತ್ತಿರದ ವಸ್ತು ಆದಮೇಲೆ ಅದಕ್ಕೆ ಒ೦ದು ರೂಪವನ್ನುಕೊಟ್ಟು ಪೂಜಿಸುವ 
ಕ್ರಮ ಒಂದು ಏರ್ಪಟ್ಟಿತು. ಸಮುದಾಯ ಪೂಜೆ ನಡೆಸುವುದಕ್ಕೆ ಹೊರಗಡೆ ಒಂದು ಆಲಯ, 
ಸಂಸಾರದಲ್ಲಿ ಪೂಜಿಸುವುದಕ್ಕೆ ಮನೆಯಲ್ಲಿ ದೇವರ ಮಂಟಪ ಪೂಜೆಯನ್ನು ಹೇಗೆ 
ನಡೆಸಬೇಕೆಂಬ ನೇಮ, ಇತ್ಯಾದಿ ವಿವರಗಳು ರೂಪುಗೊಂಡವು. ಜೀವರೆ೦ಬ ಕಲ್ಪನೆಯನ್ನು 
ಮನಸ್ಸಿಗೆ ದಿಟ ಮಾಡಿಕೊಳ್ಳುವುದಕ್ಕೆ ದಿನವೂ ಮನೆಯಲ್ಲಿ ಪೂಜೆ ದೇವರು ಸಂಸಾರವನ್ನು 
ಕಾಪಾಡುವುದಕ್ಕೆ ಮನೆಯಲ್ಲಿ ನೆಲೆಸಿರುವ ಹಿರಿಯ, ಅವನಿಗೆ ಉಪಚಾರ, ಅದರ ಒಂದು 
ಅ೦ಗವಾಗಿ ನೈವೇದ್ಯ ಮನೆಯಲ್ಲಿ ಮಾಡಿರುವ ಅಡಿಗೆ ಹಾಗೆ ಪ್ರಸಾದ ಆಗಬೇಕು, ಮನೆಯ ಜನ 
ದಿನವೂ ಉಣ್ಣುವುದು ಈ ಪ್ರಸಾದವನ್ನೇ. ಸಮುದಾಯದ ಹೊರಗಣ ದೇವಾಲಯದಲ್ಲೂ ಇದೇ 
ಭಾವನೆ. ಹೀಗೆಯೇ ನೈವೇದ್ಯ ಸಮುದಾಯದ ಜನ ಪ್ರಸಾದವನ್ನುಪಡೆದು ಮನೆಗೆ ಹೋಗುವುದು. 
ಪೂಜೆಯನ್ನು ಮಾಡುವುದರಲ್ಲಿ ಜಾಣರಾದ ಐದು ಜನಕ್ಕೆ ತೋರಿದ ಐದು ರೀತಿ ಉ೦ಟು. ಐದೂ 
ಸರಿಯೇ. ಮೊದಲಲ್ಲಿ ಆರ್ಯರು ಮಾತ್ರ ಜೊತೆಯಾಗಿ ನಡೆದುಕೊಳ್ಳುತ್ತಿದ್ದು ಅವರು ಬೇರೆಬೇರೆ 
ಪ್ರದೇಶಗಳಿಗೆ ಹೋಗಿ ವಾಸ ಮಾಡಲು ತೊಡಗಿ ಅಲ್ಲಿಯ ಪೂರ್ವದ ನಿವಾಸಿಗಳೊಡನೆ ಸಂಪರ್ಕ 
ಬೆಳೆಸಿ, ಅವರು ಪೂಜಿಸುತ್ತಿದ್ದ ದೈವಗಳನ್ನು ಆ ಜನರ ಸ್ನೇಹದ ಸಲುವಾಗಿ ಒಪ್ಪಿಕೊಳ್ಳಬೇಕಾಗಿ 
ಬ೦ದು, ದೈವದ ಕಲ್ಪನೆ ಬೇರೆ ಆಯಿತು. ಸ್ನೇಹದಿ೦ದ ಬಾಳುವ ಸಲುವಾಗಿ ಯಾರ ಭಾವನೆಯೂ 
ತಪ್ಪು ಎನ್ನುವ೦ತಿಲ್ವ ಎಲ್ಲವನ್ನೂ ತಾವೂ ಪೂಜಿಸಬೇಕಾಗಿಲ್ಲ ಇರುತ್ತ ಒಟ್ಟು ಸಮಾಜದ 
ಜೀವನದಲ್ಲಿ ಅದಕ್ಕೆ ಸ್ಥಾನ ಉ೦ಟು. ಹೀಗೆ ಸಮಾಜ ಬೆಳೆದು ಬೆಳೆದು ಬಹುತೆರನ ಜನರನ್ನು 
ಒಳಗೊ೦ಡಂತೆ ದೈವ ಹಲವು, ಅವನ್ನು ಕುರಿತ ಕತೆಗಳು ನೂರು, ಅವನ್ನು ಪೂಜಿಸುವ ಕ್ರಮ 


ಅಲ್ಲಲ್ಲಿವಾಡಿಕೆ ಇದ್ದದ್ದು ಸರ್ವಸಾಮಾನ್ಯ ಆದವು ಕೆಲವುಕಾಲ ದೈವಕ್ಕೆ ಜೀವಬಲಿ ಇಷ್ಟ; ಅದರಲ್ಲಿ 
ಕೆಲವುಕಾಲ ನರಬಲಿಯೂ ಇಷ್ಟ ಆಮೇಲೆ ಕೆಲವುಕಾಲ ಕೋಣ ಕೋಳಿ ಯಾವುದೋ ಜೀವ 
ಸಾಕು. ಇನ್ನು ಕೆಲವುಕಾಲ ಅಥವಾ ಕೆಲವು ಸಮುದಾಯಗಳಲ್ಲಿ ಹೂವು ಹಣ್ಣುಸಾಕು, ಜೀವಬಲಿ 
ಬೇಡ. ಹೀಗೆ ನೂರು ದೈವ ಆದಂತೆ ಪೂಜಾಕ್ರಮ ನೂರು ಆಯಿತು. ಧರ್ಮದಲ್ಲಿನನ್ನಮಾತೇ ಸರಿ 
ಎ೦ದು ಯಾವನೂ ಇನ್ನೊಬ್ಬನನ್ನು ಬಲವ೦ತಪಡಿಸಬಾರದು. ಹೀಗೆ ಔದಾರ್ಯ ವಿಸ್ತಾರವಾಗಿ 
ಹೋಗಿ ಒ೦ದು ಮುಖವಾಗಿದ್ದ ಆರ್ಯ ಧರ್ಮಕ್ಕೆ ನೂರು ಮುಖ ಬಂದಿತು. ಜೊತೆಗೆ 
ಆರ೦ಭದಲ್ಲಿನ ನಾಲ್ಕು ಆರ್ಯವರ್ಣಗಳ ಸಮಾಜ ವ್ಯವಸ್ಥೆ ಬೇರೆ ಸಮಾಜಗಳನ್ನು ಒಳಗೆ 
ಸೇರಿಸಿಕೊ೦ಡ೦ತೆ, ಆಯಾ ಜನ ಅವರವರ ಪದ್ಧತಿಯಂತೆ ಬಾಳಬಹುದು ಎಂದು ಬೆಳೆಯಿತು 
ಪದ್ಧತಿಗಳು ಜೀರೆಯಾದ ಸಂದರ್ಭದಲ್ಲಿ ಒಬ್ಬರೊಡನೆ ಒಬ್ಬರು ಬೆರೆಯಬೇಕಾದದ್ದಿಲ್ಲ; ಹಾಗೆಯೇ 
ಇತರ ಪದ್ಧತಿಗಳನ್ನು ಕುರಿತು ಟೀಕೆ ಮಾಡುವಂತಿಲ್ಲ ಬೇಸರ ತೋರುವಂತಿಲ್ಲ. ಈ ಕ್ರಮದ 
ಬಲವಾಗಿ ವರ್ಣ ಜಾತಿಯಾಯಿತು » ಜಾತಿ ಸಾವಿರ ಆಯಿತು. ದೇಶ ಬೇರೆ ಎ೦ಬ ಕಾರಣದಿ೦ದ 
ಒ೦ದೇ ಜಾತಿಯ ಬೇರೆಬೇರೆ ಪ್ರದೇಶಗಳ ಜನ ಬೇರೆಬೇರೆ ಉಪಜಾತಿಗಳಾದುವು. ಆರ೦ಭದಲ್ಲಿ 
ಪದ್ಧತಿ ಬೇರೆ ಎಂಬ ಕಾರಣದಿಂದ ಯಾರೂ ಹೆಚ್ಚಿಲ್ಲ ಯಾರೂ ಕಡಿಮೆಯಿಲ್ಲ ಇದ್ದೂ ಬರಬರುತ್ತಾ 
ಸಮಾಜದ ದೃಷ್ಟಿ ಮಸಕಾಯಿತು. ಹೆಚ್ಚು ಕಡಮೆ ಎಂಬ ಭಾವ ಬೆಳೆದುಕೊಂಡಿತು ಸಣ್ಣ 
ವಿಷಯವನ್ನು ಕುರಿತೋ ದೊಡ್ಡ ವಿಷಯವನ್ನು ಕುರಿತೋ ಅಭಿಪ್ರಾಯ ಬೇರೆ ಆದಾಗ 
ವಿರೋಧಗಳು ಮೊಳೆತವು, ವೈಷಮ್ಯಗಳು ಹುಟ್ಟಿದವು; ಜಗಳಗಳಾದುವು. ಬಲ್ಲವರು, 
ಮೇಲುಮಟ್ಟದವರು, ಎನ್ನಬಹುದಾದ ಸಮುದಾಯ ಆ ಭಾವನೆಗಳ ಪ್ರಭಾವದಿಂದ 
ವಿರೋಧಗಳು ಒಂದು ರೀತಿಯಲ್ಲಿ ಬಗೆಹರಿದು ಸಮಾಜದ ಕೆಲವು ಭಾಗಗಳು ಪರಸ್ಪರ 
ಹೊ೦ದಿಕೊ೦ಡು ಜೊತೆಯಾಗಿ ಬಾಳುವುದು ವಾಡಿಕೆಗೆ ಬ೦ದಿತು. ಇದಿಷ್ಟದ ಮೂಲಭಾವ 
ವೇದದ ಕಾಲದ ಹಿರಿಯರು ಪರಸ್ಪರ ಸಹಿಸಿಕೊಳ್ಳುವ ಅನುಷ್ಠಾನಮಾಡಿದ ಸೈರಣೆ, ಇದರಿ೦ದ 
ಮೂಡಿದ ಉದಾರ ಮನೋಧರ್ಮ ಈ ಔದಾರ್ಯದ ಈ ಅತಿರೇಕದ ಫಲವಾಗಿ ದೈವವನ್ನು 
ಕುರಿತು ಎಂಥ ಎಂಥ ಕತೆಗಳಿಗೂ ಧರ್ಮ ಸಾಹಿತ್ಯದಲ್ಲಿ ಎಡೆ ದೊರೆಯಿತು. ಇದನ್ನು 
ಪುರಾಣಗಳನ್ನುಕುರಿತ ಪ್ರಸ೦ಗದಲ್ಲಿವಿವರಿಸಿದ್ದಾಗಿದೆ. 


ಹೀಗೆಲ್ಲ ಆಗಿ ವೇದದ ಸನಾತನ ಧರ್ಮ ಇಂದಿನ ಹಿಂದೂ ಧರ್ಮ ಆಗಿ ನಿಂತಿದೆ. 
ಒಳ್ಳೆಯ ಉದ್ದೇಶದಿ೦ದ ಮಾಡಿದ ಏರ್ಪಾಡು, ಬರೆದ ಬರಹ, ಕೇಳಿದ ಕತೆ, ರೂಪಿಸಿದ ಕಟ್ಟಳೆ, 


ಕಾಲಕ್ರಮದಲ್ಲಿಇಷ್ಟೊ ಅಷ್ಟೊ ಮಾರ್ಪಟ್ಟು ರೂಪು ಕೆಟ್ಟು ಇಂದು ಸಂಪ್ರದಾಯ ಎಂಬ ನೆಲೆಯಲ್ಲಿ 
ಸಮಾನವಾಗಿ ಸ್ಥಾನ ಪಡೆದಿವೆ. 


ಕಾಲಕ್ರಮದಲ್ಲಿ ತಪ್ಪಾಗಿ ಬೆಳೆದ ವಾಡಿಕೆಗಳನ್ನೂ ಬಲ್ಲ ಜನ ಆಗಾಗ ತಿದ್ದಿದ್ದೂ ಉ೦ಟು. 
ನಾವು ವೇದ ಧರ್ಮ ಎಂದು ಕರೆಯುತ್ತಿರುವ ಮತದ ಜೀವಹಿಂಸೆಯ ಯಜ್ಞ ಕರ್ಮಗಳು ಬೇಡ 
ಎ೦ದು ವೇದಗಳ ಆರ೦ಭದ ಕಾಲದಲ್ಲಿಯೇ ಅಡ್ಡಿ ಮಾಡಿದ ಒ೦ದು ಸಮುದಾಯದ ಮತ 
ಇದ್ದಿರಬೇಕು. ಆಮೇಲಿನ ಕಾಲದಲ್ಲಿ ಬೌದ್ಧಮತ ಹೀಗೆಯೇ ರೂಪುಗೊಂಡಿತು. ಕಾಲಕ್ರಮದಲ್ಲಿ 
ವೀರಶೈವ ಮತ, ಸಿಖ್‌ ಮತ, ಆ ಬಳಿಕ ರಾಮಾನಂದ ಕಬೀರ ಮುಂತಾದ ಸುಧಾರಕರ 
ಪಂಥಗಳು, ಜೊತೆಗೆ ದಕ್ಷಿಣ ದೇಶದ ಶೈವ ವೈಷ್ಣವ ಭಕ್ತಿಪ೦ಥಗಳು, ಉತ್ತರದ ವಲ್ಲಭ, ಬಂಗಾಳದ 
ಚೈತನ್ಯದೇವನ ಪಂಥ, ಹೀಗೆ ಸ೦ಪ್ರದಾಯಗಳಲ್ಲಿಬೆಳೆದುಬ೦ದಿದ್ದತಪ್ಪುಗಳನ್ನುತಿದ್ದುವ ಪ್ರಯತ್ನ 
ಆಗಾಗ ನಡೆದವು. ಈ ಇನ್ನೂರು ವರ್ಷದಲ್ಲಿರಾಜಾರಾಮ ಮೋಹನರಾಯ್‌, ಸ್ವಾಮಿ ದಯಾನಂದ 
ಸರಸ್ವತಿ; ಶ್ರೀ ರಾಮಕೃಷ್ಣಪರಮಹಂ೦ಸ, ಸ್ವಾಮಿ ವಿವೇಕಾನಂದ, ಅರವಿಂದ ಯೋಗಿಗಳವರು, ಶ್ರೀ 
ರಮಣಮಹರ್ಷಿ ಮುಂತಾಗಿ ಹಲವು ಮಹಿಮಾವ೦ತ ಗುರುಜನರು ಉದಿಸಿ, ಕೆಟ್ಟಿದ್ದ 
ಧರ್ಮವನ್ನುತಿದ್ದಿಉಳಿಸಲು ಯತ್ನನಡೆಸಿದರು. ಇದೆಲ್ಲದರ ಫಲವಾಗಿ ಜನತೆ ಎಚ್ಚೆತ್ತು ಈಗ ನಮ್ಮ 
ಧರ್ಮವನ್ನು ಅದರ ಮೂಲಗಳ ಉನ್ನತ ಧ್ಯೇಯಗಳಿಗೆ ಸಾಧಕವಾಗುವಂತೆ ಪರಿಷ್ಕರಿಸಬೇಕು 
ಎ೦ದು ನಿಶ್ಚಯಕ್ಕೆ ಬ೦ದಿರುವುದು ಕಾಣುತ್ತದೆ. 


ಜೊತೆಗೆ ಈಚೆಗೆ ನಮ್ಮ ಸಮಾಜದ ಕೆಲವು ಸಮುದಾಯದ ಜನ ಈ ಸಮಾಜದಲ್ಲಿ 
ತಮಗೆ ಇರುವ ಸ್ಥಾನವನ್ನು ಕುರಿತು ಅತೃಪ್ಪರಾಗಿ ಬೇರೆ ಮತಗಳಿಗೆ ಸೇರುತ್ತಿರುವದನ್ನು ಕಂಡು, 
ನಮ್ಮ ಸಮಾಜ ಹಿರಿಯರು ಹೀಗೆ ಮತದ ಅನುಯಾಯಿಗಳನ್ನು ಕಳೆದುಕೊಳ್ಳುವುದು ಸರಿಯಲ್ಲ 
ಎಂದು ಹಿಂದೂ ಧರ್ಮವನ್ನುಸಂರಕ್ಷಿಸಲು ಮನಸ್ಸುಮಾಡಿದ್ದಾರೆ. ಈ ಯೋಚನೆ ತು೦ಬ ಉಚಿತ, 
ತು೦ಬ ಪ್ರಸ್ತುತ, ತೀರ ಅವಶ್ಯಕ. 


ಹೀಗೆ ಅವಶ್ಯಕವಾಗಿ ನಡೆಯಬೇಕಾಗಿರುವ ಧರ್ಮಸ೦ರಕ್ಷಣದ ಕಾರ್ಯದ 
ವಿವರಣೆಗಳನ್ನು ನಿಶ್ಚಯಿಸಿಕೊಳ್ಳಬೇಕಾದ ಕಾಲ ಬಂದಿದೆ. ಉಳಿದ ಎಲ್ಲ ವಿಷಯಕ್ಕಿಂತಲೂ 
ಮೊದಲು ನಾವು ಮನಸ್ಸಿಗೆ ತಂದುಕೊಂಡು ಸಾಧಿಸಬೇಕಾದದ್ದು ಹಿಂದೂ ಸಮಾಜ ತಾನು 
ಒಂದು ಸಮಾಜ ಎಂಬ ಭಾವದಿಂದ ಒಂದುಗೂಡಿ ನಡೆಯುವಂತೆ ಮಾಡುವುದು. ಇದೇನು 
ನಮ್ಮದುರದೃಷ್ಟವೋ, ಅಭಿಪ್ರಾಯ ಬೇರ ಆದಂತೆ ನಮ್ಮಧರ್ಮದಲ್ಲಿ ಬೇರೆ ಅಭಿಪ್ರಾಯದ ಜನ 
ನಮ್ಮ ಧರ್ಮವನ್ನು ಬಿಟ್ಟು ತಾವು ಬೇರೆ ಧರ್ಮ ಎಂದುಕೊಂಡು ಬರುವುದು ಒಂದು ವ್ಯಾಧಿ 


ಎಂಬಂತೆ ವಾಡಿಕೆ ಆಗಿಬಿಟ್ಟಿದೆ. ಜೈನಧರ್ಮ ಸನಾತನ ಧರ್ಮದಿಂದ ಬೇರೆ ಅಲ್ಲ ಆದರೂ ವೈದಿಕ 
ಧರ್ಮದಿಂದ ಬೇರೆ ಆದದ್ದರಿ೦ದ ಮೂಲ ಧರ್ಮವನ್ನುಬಿಟ್ಟು ಬೇರೆ ಆಯಿತು. ಬುದ್ಧಗುರು ಹೊಸ 
ಧರ್ಮ ಒಂದನ್ನು ಸ್ಥಾಪಿಸಲು ಯೋಚಿಸಲಿಲ್ಲ ಅವನ ಜೀವನವನ್ನೂ ಉಪದೇಶವನ್ನೂ 
ಗಮನಿಸಿದ ಹೊರಗಿನ ಜನ ಗುರುವನ್ನು ಹಿ೦ದೂ ಧರ್ಮದಲ್ಲಿ ಹುಟ್ಟಿದ ಅತ್ಯಂತ ಶ್ರೇಷ್ಠಜೀವಿ 
ಎಂದು ಹೊಗಳಿದ್ದಾರೆ ಹೀಗಿದ್ದೂ ಇಂದಿನ ಬೌದ್ಧರು ತಮ್ಮ ಮತ ಬೇರೆ ಧರ್ಮ ಎಂದು 
ಹೇಳಿಕೊಳ್ಳುತ್ತಿದ್ದಾರೆ. ಹರಿಜನ ಹಿ೦ದೂಗಳು ತಾವು ಹಿಂದೂ ಮತವನ್ನುಬಿಟ್ಟು ಬೌದ್ಧಮತವನ್ನು 
ಸೇರುತ್ತೇವೆ ಎಂದು ಹೇಳುತ್ತಿದ್ದಾರೆ. ಬೌದ್ದ ಮತದ ಇಂದಿನ ನಾಯಕರು ಇವರನ್ನು 
ಹಿಂದೂಮತದಿಂದ ಬಿಡಿಸಿ ತಮ್ಮ ಮತಕ್ಕೆ ಸೇರಿಸಿಕೊಳ್ಳಲು ಒಪ್ಪುತ್ತಿದ್ದಾರೆ. ಗುರುನಾನಕ್‌ ತಾನು 
ಒಂದು ಹೊಸ ಧರ್ಮವನ್ನು ಸ್ಥಾಪಿಸುತ್ತೇನೆ ಎ೦ದು ಹೇಳಲಿಲ್ಲ ಅಮೇಲೆ ಬಂದ ಗುರುಗಳ 
ಪಂಕ್ತಿಯಲ್ಲಿ ಒಬ್ಬರು ಈ ಮತವನ್ನು ಒಪ್ಪಿದ ಜನರಿಗೆ ದೀಕ್ಷೆ ಕೊಡುವ ಕ್ರಮವೊಂದನ್ನುಕಲ್ಲಿಸಿದರು. 
ಇಷ್ಟರಿ೦ದ ಈಗ ಸಿಖ್‌ ಜನರು ಬಹುಜನ ತಾವು ಹಿ೦ದುಗಳಲ್ಲ ಬೇರೆ ಧರ್ಮದ ಜನ ಎಂದು 
ಹೇಳಿಕೊಳ್ಳುತ್ತಿದ್ದಾರೆ೦ದು ತೋರುತ್ತದೆ. ಈಚೆಗ೦ತೂ ಇವರಲ್ಲಿ ಉಗ್ರಪಕ್ಷವೊ೦ದು ಏರ್ಪಟ್ಟು 
ಅದರ ಆನುಯಾಯಿಗಳು ಮುಸ್ಲಿಮರಿಗೆ ಪಾಕಿಸ್ತಾನ ಆದಂತೆ ತಮಗಾಗಿ ಒಂದು ಸಿಖ್‌ಸ್ತಾನ 
ಆಗಬೇಕು ಎ೦ದು ಯೋಚಿಸಿರುವಂತೆ ಕಾಣುತ್ತದೆ. 


ವೀರಶೈವರು ಹಿ೦ದೂ ಸಮಾಜದ ಒ೦ದು ಭಾಗವಾಗಿ ಬಾಳುತ್ತಿರುವರಾದರೂ ಕೆಲವರು 
ವೀರಶೈವ ಎನ್ನುವುದು ಬೇರೆ ಒಂದು ಧರ್ಮ ಎಂಬಂತೆ ಮಾತನಾಡುವುದೂ ಉ೦ಟು. ಇವರಲ್ಲಿ 
ಕೆಲವರು ಒಮ್ಮೆ ಸೆನ್ಸಸ್‌ ಗಣನೆಯಲ್ಲಿ ವೀರಶೈವರನ್ನು ಬೇರೆಯಾಗಿ ಗಣಿಸಬೇಕು ಎಂದು 
ಸೂಚಿಸಿದರಂತೆ. ಈಚಿನ ಸುಧಾರಣೆಗಳಲ್ಲಿ ಬ್ರಹ್ಮಸಮಾಜ ಆರ್ಯಸಮಾಜಗಳು ಹಿಂದೂ 
ಧರ್ಮದ ಭಾಗಗಳಾಗಿ ಬಾಳುತ್ತಿವೆ, ಆದರೆ ತಾವು ಬೇರೆಯ ಗುಂಪುಗಳೆಂದು ಭಾವಿಸಿಕೊಳ್ಳುತ್ತಿವೆ. 
ಹಿಂದೂ ಸಮಾಜದ ಇಂದಿನ ಹಿರಿಯರು ಹೀಗೆ ಬೆಳೆದು ಬಂದಿರುವ ಭೇದಭಾವನೆಗಳು ಶುಭಕರ 
ಅಲ್ಲ ಎಂದು ನಿಶ್ಚಯಿಸಿ ಈ ಎಲ್ಲ ಸಮುದಾಯದ ಹಿರಿಯರನ್ನೂ ಅಕ್ಕರೆಯಿಂದ ಕರೆದು 
ಒ೦ದುಕಡೆ ಸೇರಿ ಇವೆಲ್ಲವೂ ಒ೦ದೇ ಒ೦ದಾದ ಹಿ೦ದೂ ಸಮಾಜದ ಭಾಗಗಳು, ಜೈನ, ಬೌದ್ಧ 
ಸಿಕ್ಕ ಈ ಮತಗಳೂ ಈಚಿನ ಸುಧಾರಕ ಪಂಥಗಳೂ ಎಲ್ಲವೂ ಆಧುನಿಕ ಹಿಂದೂ ಸಮಾಜ ಎಂಬ 
ನಿರ್ಣಯಕ್ಕೆ ಅವರ ಸಮ್ಮತಿಯನ್ನು ಪಡೆಯಬೇಕು. 


ಇದು ಮೊದಲ ಹೆಜ್ಜೆ ಇದಾದ ಮೇಲೆ ಧರ್ಮದಲ್ಲಿ ಮುಖ್ಯವಾಗಿ ಈ ಮುಂದೆ ಹೇಳುವ 
ಪರಿಷ್ಕರಣವನ್ನುನಡೆಸಬೇಕು. 


ಈಗ ನಮ್ಮ ಧರ್ಮದಲ್ಲಿ ಅದ್ವೈತ ಸಿದ್ದಾಂತ ಸ್ಥಾಪಿಸಿದ ನಿರ್ಗುಣ ಬ್ರಹ್ಮದಿಂದ 
ದೇವಾಲಯದಲ್ಲಿಪೂಜೆ ಪಡೆಯುತ್ತಿರುವ ಶಿವ, ವಿಷ್ಣು, ಗಣಪತಿ, ಲಕ್ಷಿ ಕಾಳಿ, ಇತ್ಯಾದಿ ದೈವಗಳು, 
ಗ್ರಾಮದಲ್ಲಿ ಮ೦ಟಪಗಳಲ್ಲಿ ಬಯಲಿನಲ್ಲಿ ನಿಂತು ಪೂಜೆ ನಡೆಯುವ ಮಾರ್ಯಮ್ಮ ಗಂಗಮ್ಮ 
ಬೀರೇದೇವರು, ಮುಂತಾದ ಎಲ್ಲ ದೈವಕ್ಕೂ ಸ್ಥಾನ ಇದೆ. ಬಹುರೀತಿಯ ಜನರು ಜೊತೆಯಾಗಿ 
ಮೈತ್ರಿಯಿಂದ ಬಾಳುವುದನ್ನು ಸಾಧ್ಯಮಾಡುವುದಕ್ಕೆ ಇದೇ ಅನುಕೂಲವಾದ ದಾರಿ ಎಂಬ 
ಅರ್ಥದಲ್ಲಿ ಈ ಸ್ಥಿತಿ ಒಳ್ಳೆಯದು. ಇರುತ್ತ ದೇವರನ್ನು ಕುರಿತ ಈ ಭಾವನೆಗಳೆಲ್ಲ ಸಮಾನವೆಂದು 
ಗ್ರಹಿಸುವುದು ತಪ್ಪಾಗುತ್ತದೆ. ನಮ್ಮಹಿರಿಯರು ಇದನ್ನು ತಿಳಿದಿದ್ದರು. ಈ ಕಾರಣದಿ೦ದಲೇ ಶಿವನ 
ವಿಷ್ಣುವಿನ ಆಲಯಗಳಿಗೆ ಎಲ್ಲರೂ ಬ೦ದರಾದರೂ ಮಾರ್ಯಮ್ಮ ಬೀರೇದೇವರ ಗುಡಿಗಳಿಗೆ 
ಮೇಲಿನವರು ಎಂಬ ಸಮುದಾಯದ ಜನ ಹೋಗುತ್ತಿರಲಿಲ್ಲ ದೇವರನ್ನು ಕುರಿತ ಈ ಭಾವಗಳು 
ಅರಿವಿನ ಎಳೆಯ ಸ್ಥಿತಿಯಲ್ಲಿ ರೂಪುಗೊ೦ಡವು. ಉನ್ನತ ಭಾವಗಳು ಬೆಳೆದ ಅರಿವಿನ ಕಲ್ಪನೆಗಳು 
ಒಂದು ಮಗು ಒಂದು ಹುಲಿಯ ಚಿತ್ರವನ್ನು ಬರೆಯಬಹುದು. ನಿಪುಣನಾದ ಚಿತ್ರಕಾರ ಒಂದು 
ಚಿತ್ರವನ್ನು ಬರೆಯಬಹುದು. ಮಗುವಿನ ಚಿತ್ರ ಚಿತ್ರಕಾರನ ಚಿತ್ರಕ್ಕೆ ಸಮಾನವಾಗುವುದಿಲ್ಲ ಅದು 
ಚಿತ್ರ ಅಲ್ಲ ಎ೦ದು ಎಸದರೆ ಮಗುವಿನ ಮನಸ್ಸಿಗೆ ಕಷ್ಟ ಆಗುತ್ತದೆ. ಆದ್ಧರಿಂದ ಅದನ್ನೂ ಇಟ್ಟು 
ಕೊಳ್ಳುವುದೇ ಸರಿ. ಜೊತೆಗೆ ಮಗುವಿಗೆ, ಚಿತ್ರಕಾರನ ಚಿತ್ರ ಇನ್ನಷ್ಟು ಚೆನ್ನ ಆದ ಚಿತ್ರ ಎಂದು 
ತಿಳುವಳಿಕೆಯನ್ನು ಕೊಡಬೇಕು. ಎಲ್ಲ ಮಟ್ಟಿದ ಭಾವನೆಗಳಿಗೂ ಎಡೆಕೊಡುವ ಔದಾರ್ಯದಲ್ಲಿ 
ನಮ್ಮ ಧರ್ಮ ದೈವವನ್ನು ಕುರಿತ ಉನ್ನತ ಭಾವನೆಗಳಲ್ಲಿ ಪ್ರಚಾರಕೊಡುವ ಅವಶ್ಯಕತೆಯನ್ನು 
ಮರೆತಿತು, ಕೈಬಿಟ್ಟೇಬಿಟ್ಟಿತು. ಸುಧಾರಕ ಪಂಥಗಳು ಇದು ತಪ್ಪುಎ೦ದವು. ವೀರಶೈವ ಮತ ಇದಕ್ಕೆ 
ಒ೦ದು ಉದಾಹರಣೆ. ಕಾಳಯ್ಯ ಮಾದಯ್ಯ ಬೀರಯ್ಯ ಎ೦ದು ಮುಂತಾದ ನೂರು ದೇವರಿಗೆ 
ಶಿವಾಚಾರದಲ್ಲಿ ಎಡೆ ಇಲ್ಲ. ಹರಿದಾಸ ಪಂಥದ ಕನಕಣ್ಣನವರು ಸಹ ಈ ರೀತಿಯ 
ಕೀಳುಭಾವನೆಗಳನ್ನು ಬಿಡಬೇಕೆ೦ದೇ ಉಪದೇಶ ಮಾಡಿದರು. ಹೊಸ ಕಾಲಕ್ಕೆ ನಾವು ಇದನ್ನು 
ಒ೦ದು ಮುಖ್ಯಗುರಿಯಾಗಿ ಇಟ್ಟುಕೊಳ್ಳಬೇಕು. 


ದೈವವನ್ನು ಕುರಿತು ಭಾವಗಳನ್ನು ಮನಸ್ಸಿಗೆ ತಿಳಿಯುವಂತೆ ಮಾಡುವ ಯತ್ನದಲ್ಲಿ ನಮ್ಮ 
ಪುರಾಣಗಳು ದೇವರನ್ನು ಕುರಿತ ಕತೆಗಳಲ್ಲಿ ಅನೇಕ ಆದ್ಭುತಗಳನ್ನು ಅಸಾಧ್ಯ ಸಂಗತಿಗಳನ್ನು 
ನಡೆದ ಸಂಗತಿಗಳು ಎಂಬಂತೆ ವರ್ಣಿಸಿದ್ದನ್ನು ಇನ್ನು ಕೆಲವು ಭಾವನೆಗಳನ್ನು ಸಂಕೇತದ ಕತೆಗಳಲ್ಲಿ 
ರೂಪಿಸಿದ್ದನ್ನು ಹೇಳಿದ್ದಾಗಿದೆ. ಸಂಕೇತದ ಕತೆಗಳನ್ನು ಸರಿಯಾಗಿ ಅರ್ಥಮಾಡಿಕೊಳ್ಳದೆ ಅವು 
ಹೇಳುವ ಸ೦ಗತಿಗಳು ನಿಜವಾಗಿ ನಡೆದವು ಎ೦ದು ತಿಳಿಯಬಾರದು ಎ೦ದೂ ಈ ಮುನ್ನಹೇಳಿದೆ. 


ಸಂಕೇತ ಕತೆಗಳು ಎನ್ನಬಹುದಾದ ಇಂಥ ಕತೆಗಳನ್ನು ಈ ಅರ್ಥದಲ್ಲಿ ಉಳಿಸಿಕೊಂಡು ಬರಿಯ 
ಅದ್ಭುತವನ್ಮುಹೇಳುವ ಕತೆಗಳಿಗೆ ಧಾರ್ಮಿಕ ಸಾಹಿತ್ಯದಲ್ಲಿ ಎಡೆ ಇಲ್ಲಎನ್ನಬೇಕು. 


ಹೀಗೆಯೇ ಶಿವ ವಿಷ್ಣುಬೇರೆ, ಗೌರಿ ಲಕ್ಷ್ಮಿ ಬೇರೆ, ಮಾರ್ಯಮ್ಮಗಂ೦ಗವ್ವ ಬೇರೆ, ಎಂದು 
ಹೇಳುವ ಕತೆಗಳನ್ನೂ ಒಬ್ಬರಿಗಿ೦ತ ಒಬ್ಬರು ಹೆಚ್ಚು ಕಡಿಮೆ ಎ೦ದು ಹೇಳುವ ಕತೆಗಳನ್ನೂ 
ದೈವವನ್ನು ಕುರಿತ ಸರಿಯಾದ ಜ್ಞಾನ ಇಲ್ಲದ ಜನ ರಚಿಸಿದ ಅಬದ್ಧ ಕಥನಗಳೆಂದು 
ತೊರೆಯಬೇಕು. ಹೀಗೆಯೇ ರಾಮನೋ ಕೃಷ್ಣನೋ ಶಿವನೋ ಗಣಪತಿಯೋ ತಪ್ಪಿನಡೆದರು, 
ಕೆಡಕು ಮಾಡಿದರು, ಕಷ್ಟಕೊಟ್ಟರು, ಅನ್ಯಾಯವಾಗಿ ಬಾಳಿದರು, ಎ೦ದು ಹೇಳುವ ತೆರನ 
ಕಥೆಗಳನ್ನೂ ತೊರೆಯಬೇಕು. 


ದೈವ ಜೀವಬಲಿಯನ್ನು ಬೇಡುತ್ತದೆ, ಹರಕೆ ಮಾಡಿಕೊ೦ಡು 'ಅದನ್ನು ನಡೆಸು, ನಾನು 
ನಿನಗೆ ಒಳ್ಳೆಯದನ್ನು ಮಾಡುತ್ತೇನೆ. ನಡೆಸಲಿಲ್ಪ ಕೆಡಕು ಮಾಡುತ್ತೇನೆ ಎನ್ನುತ್ತದೆ,” ಎ೦ಬ ರೀತಿಯ 
ಅದನ್ನು ಕುರಿತ ಅಲ್ಬಭಾವನೆಗಳ ಎಲ್ಲ ಕಥೆಗಳನ್ನೂ ನಿರಾಕರಿಸಬೇಕು. ದೈವ ಎಲ್ಲ ಜೀವರಾಶಿಯ 
ತಂದೆ ತಾಯಿ, ಏಕೈಕ ಬಂಧು. ಅದು ಕರುಣಾಳು ತತ್ವ, ಧರ್ಮವನ್ನು ಮಾಡಿದೆ, ಧರ್ಮದಲ್ಲಿ ನಡೆ 
ಎ೦ದು ಹೇಳುತ್ತಿದೆ, ಎಲ್ಲ ಲೋಕವನ್ನು ಕಾಪಾಡುತ್ತಿದೆ, ನಾವು ಅದಕೆ ಸೇವೆಮಾಡಿದರೆ ಮಾತ್ರ 
ಅದು ನಮ್ಮನ್ನು ಕಾಪಾಡುತ್ತದೆ ಎನ್ನುವುದು ತಪ್ಪು ತ೦ದೆ ತಾಯಿ ತಮ್ಮ ಎಳೆಯ ಮಗುವನ್ನು 
ಕಾಯುವಂತೆ ಅದು ಎಲ್ಲ ಜೀವವನ್ನೂ ತನ್ನಿಚ್ಚೆಯಿ೦ದ ತಾನಾಗಿ ಕಾಯುತ್ತದೆ. ಇದನ್ನು ಎಲ್ಲ 
ಜನತೆಯ ನಿತ್ಯದ ನಂಬಿಕೆಯಾಗಿ ಮಾಡಬೇಕು. ಈ ನಂಬಿಕೆಯಲ್ಲಿ ಮನುಷ್ಯ ಸತ್ಯವಂತನಾಗಿ, 
ಶುಚಿಯಾಗಿ, ಬಾಳಬೇಕು ಹೀಗೆ ಬಾಳಿ ದೈವಕ್ಕೆ ಸಂತೋಷವನ್ನುಂಟುಮಾಡಬೇಕು. ಒ೦ದು ಜೀವ 
ಇನ್ನೊಂದು ಜೀವೆದೊಂದಿಗೆ ಚೆನ್ನಾಗಿ ನಡೆದುಕೊ೦ಡರೆ ತಮ್ಮ ಮಕ್ಕಳು ಸ್ನೇಹದಿ೦ದ 
ಬಾಳುತ್ತಿರುವುದನ್ನು ನೋಡಿ ತಂದೆ ತಾಯಿ ಸ೦ತೋಷಪಡುವಂತೆ ದೇವರು 
ಸಂತೋಷಪಡುತ್ತಾರೆ. ಹೀಗೆ ಬಾಳದಿದ್ದರೆ ದೈವಕ್ಕೆ ಸಂತೋಷ ಇಲ್ಲವಾಗುತ್ತದೆ. ಸಂತೋಷ 
ಆಗುವಂತೆ ನಡೆಯುವುದೇ ಸರಿ, ಸಂತೋಷ ಆಗದಂತೆ ನಡೆಯುವುದು ತಪ್ಪು, ಇದೇ ಧರ್ಮದ 
ತಿರುಳು ಹೀಗೆ ದೈವವನ್ನುಕುರಿತ ಶುದ್ಧಸಾತ್ಜಿಕ ಭಾವನೆಗಳನ್ನು ಜನರಲ್ಲಿ ಪ್ರಚಾರಕ್ಕೆ ತರಬೇಕು. 


ದೈವವನ್ನು ಕುರಿತ ಅಲ್ಪಭಾವನೆಗಳನ್ನು ಕ್ಷುದ್ರ ದೈವ ಎಂದು ಕರೆಯುವುದು ನಮಲ್ಲಿ 
ಒ೦ದು ವಾಡಿಕೆ ಆಗಿದೆ. ದೈವ ಅಹುದಾದದ್ದುಯಾವುದೂ ಕ್ಷುದ್ರ ಅಲ್ವ ದೈವ ಅಪರಂಜಿ, ಅದರಲ್ಲಿ 
ಮೇಲು ಕೀಳು ಇಲ್ಲ 


ಆಚಾರ್ಯರಾದವರು ಮಾಡಿದ ಅದ್ವೈತ ಮುಂತಾದ ಸಿದ್ಧಾಂತಗಳ ವಿವರಗಳನ್ನು 
ಬೆಳೆದ ಬುದ್ದಿಯ ಜನ ತಿಳಿಯಲಿ, ಉಳಿದವರು ಅವುಗಳ ಸಾರವನ್ನು ತಿಳಿದು ಬಾಳಬೇಕು. 
“ಲೋಕವೆಲ್ಲ ದೈವ, ಅದರೆದುರು ನಾನು ಏನೂ ಅಲ್ವ ನಾನು ಜೊತೆಯ ಜೀವಕ್ಕೆ ಕೆಡಕು 
ಮಾಡಬಾರದು, ಒಳ್ಳೆಯದನ್ನೇ ಮಾಡಬೇಕು,” ಇದು ಅದ್ವೈತ. “ಲೋಕವೆಲ್ಲ ದೇವರು, ದೈವ 
ನಾನು ನನ್ನ ಜೊತೆಯ ಜನ ಜೀವಜಾತ ಲೋಕ, ಎಲ್ಲ ಅದರ ಭಾಗಗಳು, ಒ೦ದು ಮೈಯ 
ಅ೦ಗಗಳು ಒ೦ದನ್ನೊಂದು ಕುರಿತು ಅಕ್ಕರೆಯಿ೦ದ ನಡೆಯುವಂತೆ ಜೀವಗಳು ಒ೦ದನ್ನೊಂದು 
ಕುರಿತು ಅಕ್ಕರೆಯಿಂದ ನಡೆಯಬೇಕು,” ಇದು ವಿಶಿಷ್ಟಾದ್ವೈತ. “ಲೋಕದಲ್ಲಿ ಇರುವುದು ಎರಡೇ 
ತತ್ತ್ವ ನಾನು ನನ್ನ ದೇವರು. ಇದನ್ನು ತಿಳಿದು ಒಬ್ಬೊಬ್ಬ ಮನುಷ್ಯನೂ ತನ್ನ ಎದುರಾಳಿಯನ್ನು 
ಎದುರ ಜೀವವನ್ನು ದೇವರು ಎ೦ದು ಕಾಣಬೇಕು. ಹರಿ ಎಲ್ಲಜೀವದಲ್ಲಿ ಇದಾನೆ ಎನ್ನುವುದನ್ನು 
ತಿಳಿಯಬೇಕು. ಪ್ರಾಜ್ಞನಾದವನು ಎಲ್ಲ ಜೀವವನ್ನು ಕುರಿತು ನಿಶ್ಚಲ ಭಕ್ತಿಯಿಂದ 


ನಡೆದುಕೊಳ್ಳಬೇಕು,” ಇದು ದ್ದೆ ತ 


ದೈವವನ್ನು ಕುರಿತ ಈ ಭಾವಗಳನ್ನು ನಿತ್ಯಸತ್ಯ ತತ್ವಗಳೆಂದು ಜನದ ಮನಸ್ಸಿನಲ್ಲಿ 
ನೆಡಬೇಕು. 


ಧರ್ಮದ ಭಾವಗಳು ಹೀಗಿರುತ್ತ ಆಚಾರದಲ್ಲಿ ಹಿಂದಿನಿಂದ ಬೆಳೆದು ಬಂದಿರುವ 
ದೋಷಗಳನ್ನು ಒಡನೆಯೇ ತೊರೆಯಬೇಕು. ಇವುಗಳಲ್ಲಿ ಮೊದಲನೆಯದು ನಮ್ಮಜಾತಿವ್ಯವಸ್ಥೆ 


ವರ್ಣವ್ಯವಸ್ಥೆ ಮೂಲತಃ ದುಷ್ಟವಲ್ಪ ಮನುಷ್ಯರಲ್ಲಿ ನಾಲ್ಕು ಮನೋಧರ್ಮದ ಜನ 
ಇರುತ್ತಾರೆ. ಒಂದು ಮನೋಧರ್ಮದವರು ಮುಖ್ಯವಾಗಿ ಬುದ್ದಿಯನ್ನು ಬಳಸುತ್ತಾರೆ. ಎರಡನೆಯ 
ಮನೋಧರ್ವದವರು ಬಲಿಷ್ಠರಾಗಿರುತ್ತಾರೆ ಜೊತೆಯ | ಜನರನ್ನು ಕಾಪಾಡಬಲ್ಲವರು, 
ನೋಡಿಕೊಳ್ಳಬಲ್ಲವರು, ಆಗಿರುತ್ತಾರೆ ಮೂರನೆಯ ಪಂಗಡದವರು ವ್ಯವಹಾರದಲ್ಲಿ ಚತುರರು. 
ಕೊಡುವುದು ತೆಗೆಯುವುದು, ಮಾರುವುದು ಕೊಳ್ಳುವುದು, ಜೀವನಕ್ಕೆ ಅವಶ್ಯಕವಾದ ಎಲ್ಲ 
ಕೆಲಸವನ್ನು ರುಚಿಯಿ೦ದ ಮಾಡುವುದು, ಇವರ ಸ್ವಭಾವ. ನಾಲ್ಕನೆಯ ಮನೋಧರ್ಮದವರು 
ಹಸುಮಕ್ಕಳ೦ತೆ ಸರಳ ಮನಸ್ಸಿನ ಜನ. ದುಡಿಯ ಬಲ್ಲರು, ಆದರೆ ಅವರನ್ನು ಯಾರಾದರೂ 
ನಡೆಸಬೇಕು. ಹೇಳಿದ್ದನ್ನು ಮಾಡಿ ತೃಪ್ತಿಕಾಣುವ ಈ ಜನ ದುಡಿಮೆಗಾರ ಸಮುದಾಯ. ಈ 
ಸಮುದಾಯಗಳನ್ನು ವೇದ, ಬ್ರಾಹ್ಮಣ ಪರತತ್ವದ ಮುಖ, ಕ್ಷತ್ರಿಯ ಅದರ ಬಾಹು, ವೈಶ್ಯ ಅದರ 
ಊರು, ಶೂದ್ರ ಅದರ ಪಾದ, ಎಂಬ ಅಲಂಕಾರದ ಉಕ್ಷಿಯಲ್ಲಿ ವರ್ಣಿಸಿತು. ಆಗದ ಜನ 
ಹೊರಗಿನಿಂದ ಬಂದವರು ಇದನ್ನು ಹಿಂದೂ ಧರ್ಮದ 'ಫೂಟ್‌ ಅಂಡ್‌ ಮೌತ್‌ ಡಿಸೀಸ್‌, 


ಎಂದರೆ, ಒಂದು ವ್ಯಾಧಿ ಎಂದು ಹೇಳಿದರು. ಇದು ಅಸೂಯೆಯ ಮಾತು ಎನ್ನುವುದು ಸ್ಪಷ್ಟ. 
ಒ೦ದು ದೇಹದಲ್ಲಿತಲೆ, ತೋಳು, ತೊಡೆ, ಪಾದ, ಎಲ್ಲವೂ ಇರಬೇಕು. ಇವುಗಳ ಕೆಲಸ ಬೇರೆಬೇರೆ 
ಇರುವುದು ಸ್ಪಷ್ಟ ಈ ಭೇದ ವ್ಯಾಧಿ ಅಲ್ಲ ಆದರೆ ಇವುಗಳಲ್ಲಿ ಒಂದಕ್ಕಿಂತ ಒಂದು ಹೆಚ್ಚು ಅಥವಾ 
ಕಡಮೆ ಎ೦ಬ ಭಾವನೆ ತಪ್ಪು. ವರ್ಣವ್ಯವಸ್ಥೆ ಇಲ್ಲದ ಇತರ ದೇಶಗಳಲ್ಲಿಯೂ ನಾಲ್ಕು ವರ್ಣದ 
ಜನರು ಇದ್ದಾರೆ, ಅವರವರ ಪ್ರವ್ಯಕ್ತಿಯಂತೆ ಜೀವನಕ್ರಮವನ್ನು ಹಿಡಿಯುತ್ತಾರೆ, ಬಾಳುತ್ತಾರೆ. 
ನಾಲ್ಕು ವರ್ಣ ಎಂದು ಹೇಳಿಕೊಳ್ಳದೆಯೇ ಆ ಸಮಾಜಗಳಲ್ಲಿನಾಲ್ಕು ವರ್ಣವೂ ಉಂಟು, ಇಷ್ಟೇ 
ವ್ಯತ್ಯಾಸ. ಬುದ್ದಿಜೀವಿಗಳ ಸಮುದಾಯದಲ್ಲಿ ಹುಟ್ಟಿದವನು ಅದರ ಮಾರ್ಗಕ್ಕೆ ಹೊ೦ದದಾಗ 
ಬೇರೆಯ ವರ್ಣದ ವೃತ್ತಿಯನ್ನು ಹಿಡಿಯುತ್ತಾನೆ. ಇತರ ವರ್ಣಗಳ ಮಾತೂ ಹಾಗೆಯೇ ಅವುಗಳಲ್ಲಿ 
ಹುಟ್ಟಿದವರು ಅವುಗಳ ವ್ಯಕ್ತಿಗಳಿಗೆ ಹೊಂದದೆ ಹೋದರೆ ಬೇರೆ ವ್ಯಕ್ತಿಯನ್ನು ಹಿಡಿಯುತ್ತಾರೆ. 
ಭರತವರ್ಷದಲ್ಲಿ ವರ್ಣವ್ಯವಸ್ಥೆ ಏರ್ಪಟ್ಟಾಗ ಆಯಾ ವೃತ್ತಿಗಳಲ್ಲಿದ್ದ ಬಹುಪಾಲು ಜನ 
ಅವುಗಳಲ್ಲಿಯೇ ಮುಂದುವರಿದರು. ಹೆಚ್ಚು ಕಡಿಮೆಯ ಭಾವ ಆರಂಭದಲ್ಲಿ ಇದ್ದಿರಲಾರದು. 
ಮಹಾಭಾರತದ ವಿಸ್ತಾರವಾದ ವಿಚಾರಭೂಮಿಕೆಯಲ್ಲಿ ಮೊದಲನೆಯ ರೂಪದಲ್ಲಿ ಬ್ರಾಹ್ಮಣ್ಯವನ್ನು 
ಕುರಿತು ಶುಭಕರವಾದ ಕಲ್ಪನೆ ಕಂಡುಬರುತ್ತದೆ. ಆನುಶಾಸನಿಕಪರ್ವ ಮುಂತಾದ ಆಮೇಲಿನ 
ರಚನೆಯಲ್ಲಿ ಬ್ರಾಹ್ಮಣ ಜಾತಿಯ ಪ್ರಾಶಸ್ತ್ರ ಅತಿಯನ್ನು ಮುಟ್ಟಿದ ಧರ್ಮವ್ಯಾಧ ತನ್ನ 
ವ್ಯಾಧವೃತ್ತಿಯನ್ನು ನಡೆಸುತ್ತಲೇ ತಕ್ಕಷ್ಟು ತಪಸ್ವಿಯಾದ ಒಬ್ಬ ಬ್ರಾಹ್ಮಣನಿಗೆ ಧರ್ಮವನ್ನು ತಿಳಿಸುವ 
ಯೋಗ್ಯತೆಯನ್ನು ಪಡೆದಿದ್ದನು. 


ಬರೀಹುಟ್ಟಿನಿ೦ದ ಬ್ರಾಹ್ಮಣ್ಯ ಸಿದ್ಧಿಸುವುದಿಲ್ಲ. 'ನ ವಿಶೇಷೋಸ್ತಿ ವರ್ಣಾನಾಂ ಸರ್ವಂ 
ಬ್ರಾಹ್ಮಮಿದ೦ ಜಗತ್‌. ವರ್ಣಗಳಲ್ಲಿ ಮೇಲು ಕೀಳು ಇಲ್ಲ ಸೃಷ್ಟಿಯೆಲ್ಲ ಬ್ರಹ್ಮವೇ ಶೂದ್ರನಾಗಿ 
ಹುಟ್ಟಿದವನು ಸದ್ಗುಣದಿ೦ದ ಬ್ರಾಹ್ಮಣನಾಗುತ್ತಾನೆ. ಬ್ರಾಹ್ಮಣನಾಗಿ ಹುಟ್ಟಿದವನು ಆಚಾರವನ್ನು 
ತೊರೆದು ಶೂದ್ರನಂತೆ ಆಗುತ್ತಾನೆ. ವರ್ಣದ ವ್ಯವಸ್ಥೆ ಸಮಾಜವನ್ನು ಭಾಗಗಳಾಗಿ ಮಾಡಿತ್ತಾದರೂ 
ಒಂದೊಂದು ವರ್ಣಕ್ಕೂ ಅದಕ್ಕೆ ತಕ್ಕ ಆಚಾರಕ್ರಮವನ್ನು ನಿಯಮಿಸಿ, ಸಮಾಜಜೀವನದಲ್ಲಿ 
ಶುಚಿಯನ್ನು ಸಾಧಿಸಿತು. ನೂರು ವರ್ಷದ ಹಿಂದೆ ಬ್ರಾಹ್ಮಣ ಜಾತಿಯ ಒಬ್ಬ ಮನುಷ್ಯ ಮಾಂಸ 
ತಿನ್ನುತ್ತಿರಲಿಲ್ಬ ಮದ್ಯ ಕುಡಿಯುತ್ತಿರಲಿಲ್ಲ ಆಚಾರವನ್ನು ಮುರಿದರೆ ಅವನ ಸಮುದಾಯ 
ಅವನನ್ನು ಹೊರಕ್ಕೆ ಹಾಕುತ್ತಿತ್ತು. ಹೀಗೆಯೇ ಅರಸು ಮಕ್ಕಳು, ವೈಶ್ಯರು, ಮೇಲಿನವೆ೦ಬ ಹಲವು 
ಇತರ ಜಾತಿಗಳ ಜನ, ಒಂದು ಕಟ್ಟುನಿಟ್ಟಿನ ಬಾಳನ್ನು ಬಾಳಿದರು. ಒಕ್ಕಲಮಗ ಮಾಂಸವನ್ನು 
ಉಣ್ಣುತ್ತಿದ್ದನು, ಮದ್ಯವನ್ನು ಮುಟ್ಟುತ್ತಿರಲಿಲ್ಲ. ಉಳಿದ ಹಲವು ಜಾತಿಗಳೂ ಇದೇ ನಿಯಮವನ್ನು 


ಪಾಲಿಸುತ್ತಿದ್ದವು. ಹೆ೦ಡ ಅಥವಾ ಸಾರಾಯಿಯನ್ನು ಕುಡಿಯುವುದು ಅತ್ಯ೦ತ ದೇಹಶ್ರಮದ 
ವೃತ್ತಿಗಳಲ್ಲಿದಣಿಯುತ್ತಿದ್ದಒಡ್ಡಹರಿಜನರ೦ಥವರು ಮಾತ್ರ ಈ ವ್ಯವಸ್ಥೆಗೆ ಕೆಟ್ಟಿದೆ. ಇದು ಒಳ್ಳೆಯ 
ಮಾರ್ಪಾಡು ಎ೦ದು ಯಾರೂ ಹೇಳುವಂತಿಲ್ಲ ಜಾತಿಭೇದದಿ೦ದ ಮೂಡಿರುವ ವೈಷಮ್ಯಗಳನ್ನು 
ಬಿಡಬೇಕು ಅವನ್ನು ಬಿಡುತ್ತ ಜಾತಿಗೆ ಬಂದ ಆಚಾರವನ್ನು ಜನ ಬಿಡಬಾರದು. 


ಈಗ ನಮ್ಮ ಜಾತಿಗಳ ಮಧ್ಯೆ ಬೆಳೆದಿರುವ ವೈಷಮ್ಯವನ್ನು ಬಿಡುವುದಕ್ಕೆ ಒಂದೇ ದಾರಿ. 
ಹಿಂದೂ ಸಮಾಜದಲ್ಲಿ ವೃತ್ತಿಯ ಕಾರಣದಿಂದ ರೂಪುಗೊಂಡಿರುವ ಜಾತಿಗಳ ಆಚಾರವನ್ನು 
ಬಿಡದೆ ಹೆಚ್ಚುಕಡಿಮೆಯ ಕಲ್ಪನೆಯನ್ನುಎರೆಯುವುದು. ಇದನ್ನುಕ೦ಡ ಸುಧಾರಕ ಪಂಥಗಳು ಈ 
ಮುನ್ನ ಈ ದಾರಿಯನ್ನು ಹಿಡಿದವು. ಸಿಖ್‌ ಸಮಾಜ, ವೀರಶೈವ ಸಮಾಜ, ಬ್ರಾಹ್ಮ ಸಮಾಜ, 
ಆರ್ಯಸಮಾಜ, ಜಾತಿಭೇದವನ್ನು ತೊರೆದವು. ಸುಧಾರಕ ಪ೦ಥ ಆಗದೆಯೇ ಪರಮಹ೦ಸರ 
ಪಂಥ ಜಾತಿಯನ್ನುಕುರಿತ ಉದಾರವಾದ ಒಂದು ಕಲ್ಪನೆಯನ್ನುವಾಡಿಕೆಗೆ ತಂದಿದೆ. 


ಎಲ್ಲ ಸುಧಾರಕ ಮಹನೀಯರ ಮನಸ್ಸನ್ನು ಪ್ರತಿನಿಧಿಸಿ ಸ್ವಾಮಿ ವಿವೇಕಾನಂದರು ಈ 
ವಿಷಯದಲ್ಲಿ ವಿವರ ವಿವರವಾಗಿ ಮಾರ್ಗದರ್ಶನ ಮಾಡಿದ್ದಾರೆ. ಅವರ ಉಪದೇಶದ ಈ 
ವಾಕ್ಯಗಳು ಮನನೀಯವಾಗಿದೆ. 


ವರ್ಣವ್ಯವಸ್ಥೆ ದೈವ ಮಾನವನಿಗೆ ಅನುಗ್ರಹಿಸಿದ ಒ೦ದು ಅತ್ಯುನ್ನತ ಸಮಾಜವ್ಯವಸ್ಥೆ 
ಎನ್ನುವುದು ನಮ್ಮನಂಬಿಕೆ. 


ಒಬ್ಬ ಮನುಷ್ಯ ಹುಟ್ಟುತ್ತ ಇನ್ನೊಬ್ಬ ಮನುಷ್ಯನಿಗಿ೦ತ ಶ್ರೇಷ್ಠ ಎನ್ನುವ ಮಾತಿಗೆ 
ವೇದಾ೦ತದಲ್ಲಿಎಡೆ ಇಲ್ವ 


ಬ್ರಾಹ್ಮಣತ್ವ ಭರತವರ್ಷದ ಮಾನವ ಆದರ್ಶ ಸೃಷ್ಟಿ ಬ್ರಾಹ್ಮಣ ಆಗಬೇಕು, ಇದು ಧ್ಯೇಯ. 


ಕೃಷ್ಣನ ಉನ್ನತ ಉದ್ದೇಶ ಬ್ರಾಹ್ಮಣ್ಯವನ್ನು ಉಳಿಸುವುದು. ಈ ಬ್ರಾಹ್ಮಣ ದೈವೀಮಾನವ 
ಬ್ರಹ್ಮವನ್ನುತಿಳಿದಿರುವವನು, ಆದರ್ಶ ಮಾನವ, ನಿರ್ದಿಷ್ಟ ಮಾನವ. 


ಬ್ರಾಹ್ಮಣ್ಯ ಶುದ್ದಿಯಂತೆ ಶುದ್ಧವಾಗಿರಬೇಕು, ದೇವರಂತೆ ಒಳಿತಾಗಿರಬೇಕು. 


ತಾನು ಬ್ರಾಹ್ಮಣ ಎ೦ದುಕೊಳ್ಳುವ ಒಬ್ಬೊಬ್ಬನೂ ತನ್ನ ಆಧ್ಯಾಶ್ಮಿಕತೆಯನ್ನು ಪ್ರಕಟಿಸಿ ತನ್ನ 
ಆ ಹೆಮ್ಮೆ ಸಂನ್ಯಾಸದ್ದು ಎಂದು ಸಿದ್ದಾಂತ ಮಾಡಬೇಕು. ಜೊತೆಗೆ ಇತರರನ್ನು ಅದೇ ಸ್ಥಿತಿಗೆ ಎತ್ತ 
ಬೇಕು. 


ಈಗಿನ ಬ್ರಾಹ್ಮಣರು ಇದನ್ನು ಮಾಡುತ್ತಿಲ್ಲ ಆದ್ದರಿ೦ದ ಅವರ ಹೆಮ್ಮೆ ಬರಿಯ ಒಣಹೆಮ್ಮೆ 
ಎ೦ದು ಹೇಳಬೇಕಾಗಿದೆ. 


ಬ್ರಾಹ್ಮಣ ಮಹನೀಯರೇ, ಈ ಸ್ಥಿಕಿ ಸಾವಿನ ಲಕ್ಷಣ. ಎದ್ದೇಳಿ, ನೀವು 
ಮಾನವರೆಂಬುದನ್ನು ತೋರಿಸಿ, ನಿಮ್ಮ ಬ್ರಾಹ್ಮಣ್ಯವನ್ನು ಪ್ರಕಟಿಸಿ. ಬ್ರಾಹ್ಮಣೇತರರನ್ನು ಬ್ರಾಹ್ಮಣ್ಯಕ್ಕೆ 
ಎತ್ತಿ ಗುರುಗಳಾಗಿ ಅಲ್ಪ ಅಹಂಕಾರದಿಂದ ಅಲ್ಲ ಪೂರ್ವ ಪಶ್ಚಿಮ ದೇಶಗಳ ಆಟಬೂಟ 
ಮೂಢನಂಬಿಕೆಗಳಿಂದ ಅಲ್ವ ಜನತೆಯ ಸೇವಕ ಎ೦ಬ ಭಾವದಿಂದ ಇದನ್ನು ಸಾಧಿಸಿರಿ. 


ಬ್ರಾಹ್ಮಣೇತರರೂ ಅಷ್ಟೇ. ಜಾತಿಜಾತಿಯ ಮಧ್ಯೆ ದ್ವೇಷವನ್ನು ಎಬ್ಬಿಸುವುದರಲ್ಲಿ ಇವರ 
ಶಕ್ತಿಯ ವ್ಯಯವಾಗುತ್ತಿದೆ. ಹಿಂದೂ ಜಾತಿಗಳು ಹೀಗೆ ಸಾಗಲು ತೊಡಗಿರುವಲ್ಲಿ ಹಿಂದೂ 
ಅಲ್ಲದವರೆಲ್ಲ ಈ ಕಿಚ್ಚನ್ನು ಬೆಳೆಸಲು ಇನ್ನಷ್ಟು ಕಟ್ಟಿಗೆಯನ್ನು ಒದಗಿಸಿ ಸಂತೋಷ ಕಾಣುತ್ತಾರೆ. 


ನಮ್ಮ ಜಾತಿ ವ್ಯವಸ್ಥೆಯನ್ನು ಸರಿಪಡಿಸುವ ಯತ್ನ ಮೇಲಿನ ಜಾತಿಗಳ ಜನರನ್ನು ಕೆಳಕ್ಕೆ 
ಸೆಳೆಯುವುದಕ್ಕಲ್ಪ. ಬ್ರಾಹ್ಮಣನನ್ನು ತುಳಿದುಹಾಕುವುದಕ್ಕಲ್ವ 
ಜಾತಿ ಜಾತಿಗಳ ಮಧ್ಯೆ ಜಗಳದಿಂದ ಪ್ರಯೋಜನ ಇಲ್ಲ. 


ಜಾತಿಗಳ ಮಧ್ಯದ ವಿರಸಕ್ಕೆ ಚಿಕಿತ್ಸೆ ಮೇಲೆ ಇರುವವರನ್ನು ಕೆಳಕ್ಕೆ ಇಳಿಸುವುದರಲ್ಲಿ ಇಲ್ವ 
ಕೆಳಗಿನವರನ್ನು ಮೇಲಕ್ಕೆ ಎತ್ತುವುದರಲ್ಲಿ ಇದೆ. 


ಮಾಂಸವನ್ನು ತಿನ್ನುವಲ್ಲಿ ನಾನು ಅದು ಸರಿ ಅಲ್ಲ ಎ೦ದು ಬಲ್ಲೆ ಅದನ್ನು ತಿನ್ನದೆ 
ಇರುವುದು ಆದರ್ಶ. ಅದು ಧ್ಯೇಯವಾದ, ವ್ಯವಹಾರದಲ್ಲಿ ಸಾಧ್ಯವಲ್ಲ ಎನ್ನುತ್ತೇವೆ. ನನಗೆ 
ಅನುಕೂಲ ಅಲ್ಲವೆ೦ಬ ಕಾರಣದಿಂದ ಆದರ್ಶವನ್ನು ಹೀಗೆ ತ್ಯಜಿಸುವುದು ಯುಕ್ತವಲ್ಲ. 


ಜನಾಂಗದ ಉನ್ನತಮಟ್ಟದ ಹತ್ತು ಸಾವಿರ ಜನ, ದೇಹದ ಶ್ರಮದಿಂದ ಅನ್ನ 
ಗಳಿಸಬೇಕಾದ ಸ್ಥಿತಿಯಲ್ಲಿಲ್ಲದವರು, ಮಾಂಸ ಭೋಜನವನ್ನು ತೊರೆಯಲಿ ದೇಹಶ್ರಮದಿಂದ 


ಅನ್ನ ಗಳಿಸಬೇಕಾಗಿರುವವರು ಶಾಕಾಹಾರಿಗಳಾಗಿರಬೇಕು ಎ೦ದು ಬಲವ೦ತ ಮಾಡುವುದು 
ತಪ್ಪು. 

ಹಿಂದೂಧರ್ಮ ತನಗೆ ಸಹಜವಾದ ಔದಾರ್ಯದಿಂದ ಬಾಳ ಬಯಸುವುದಾದರೆ 
ವಿವೇಕಾನಂದರ ಈ ಉಪದೇಶವನ್ನು ಒಡನೆ ಅಂಗೀಕರಿಸಬೇಕು. ವೃತ್ತಿಗಾಗಿ ವರ್ಣಭೇದ 


ಇರುವುದಾದರೂ ಜೀವನ ಕ್ರಮಕ್ಕೆ ಎಲ್ಲ ಹಿಂದೂಗಳೂ ಪರಸ್ಪರ ಸಮಾನರಾದ ಜನರ 
ಸಮುದಾಯ ಎಂದು ಸಾರಬೇಕು. 


ಹಿಂದೂ ಧರ್ಮದಲ್ಲಿ ಹುಟ್ಟಿದವರೆಲ್ಲ ಸಮಾನರು ಎಂದು ಸಾರಿ ಧರ್ಮ ಈಗ 
ಆರ್ಯಸಮಾಜದಲ್ಲಿ ನಡೆಯುತ್ತಿರುವಂತೆ ಎಲ್ಲ ಹಿ೦ದೂ ಬಾಲಕ ಬಾಲಕಿಯರಿಗೆ ಎಂಟನೆಯ 
ವರ್ಷದಲ್ಲಿಯಜ್ಞೋಪವೀತವನ್ನುಹಾಕಿ ಗಾಯತ್ರೀ ಉಪದೇಶವನ್ನುಮಾಡಬೇಕು. ಹಿಂದೂ ಆಗಿ 
ಹುಟ್ಟಿದವರಿಗೆ ಮಾತ್ರವಲ್ಲ ಹೊರಗಿನ ಯಾರು ಈ ಸಮಾಜವನ್ನು ಸೇರಲು ಬಯಸಿದರೂ 
ಅವರಿಗೂ ಹಿಂದೂ ದೀಕ್ಷೆ ಕೊಟ್ಟು ಯಜ್ಞೋಪವೀತ ಬ್ರಹ್ಮೋಪದೇಶವನ್ನು ಕೊಡಬೇಕು. 


ಹೀಗೆ ದೀಕ್ಷೆ ಪಡೆದ ಜನವೆಲ್ಲ ಹಿ೦ದೂ ಸಮಾಜದಲ್ಲಿ ಸೇರಿರುವ ಎಲ್ಲ ಜನ ಎಲ್ಲ 
ರೀತಿಯಲ್ಲಿಯೂ ತಮಗೆ ಸಮ ಎಂದು ತಿಳಿಯತಕ್ಕದ್ದು. 


ಬ್ರಹ್ಮೋಪದೇಶ ಪಡೆದವರೆಲ್ಲರೂ ಸದಾಚಾರವಂತರಾಗಿರಬೇಕು. ಅಹಿಂಸೆ ಸತ್ಯ 


ತ್ರ 
ಅಸ್ತೇಯ, ಅಪರಿಗ್ರಹ, ಬ್ರಹ್ಮಚರ್ಯ, ಶುದ್ಧಹಿ೦ದೂತ್ಡದ ಲಕ್ಷಣಗಳು. 
ಅಹಿಂಸೆಯ ಮುಖ್ಯ ಲಕ್ಷಣ ಮಾಂಸಾಹಾರವನ್ನು ಬಿಡುವುದು. ಹಿಂದುಗಳಿಗೆ ಇದು 
ಧ್ಯೇಯ ಆಗಬೇಕು. ನಿಷ್ಠುರವಾಗಿ ಈ ನಿಯಮವನ್ನು ಪಾಲಿಸಲು ಆಗುವುದಿಲ್ಲ ಎಂದರೆ 
ಮಾಂಸಾಹಾರವನ್ನು ತೆಗೆದುಕೊಳ್ಳಬಹುದು. ಇರುತ್ತ ಆದಷ್ಟು ಕಡಿಮೆ ಮಾಡಿದರೆ ಅಷ್ಟು 
ಒಳ್ಳೆಯದು. ಮಾಂಸವನ್ನುದೇವರಿಗೆ ಒಪ್ಪಿಸಬಾರದು. ಮನೆಯಲ್ಲಿಅಡಿಗೆ ಮಾಡಬಾರದು. 


ಸತ್ಯವನ್ನು ಸದಾ ಅನುಷ್ಠಾನ ಮಾಡಬೇಕು. 


ಗಳಿಕೆಯಲ್ಲಿ ಅವಶ್ಯಕ ಆದಷ್ಟನ್ನು ಉಳಿಸಿಕೊ೦ಡು, ಉಳಿದದ್ದನ್ನು ದೇವರಿಗೆ 
ಒಪ್ಪಿಸಬೇಕು. ಇದು ಅಸ್ತೇಯ. ದೇವರಿಗೆ ಎ೦ದರೆ ಸಮಾಜಕ್ಕೆ, ಹತ್ತುಜನರ ಉಪಯೋಗಕ್ಕೆ ಇದು 
ಸಹ ಅಹಿಂಸೆಯಂತೆ ನಿಷ್ಠುರವಾಗಿ ಪಾಲಿಸಲು ಕಷ್ಟವಾದ ನಿಯಮ ಎಂದರೆ ಇದನ್ನು 
ಸಂಪೂರ್ಣವಾಗಿ ಅಲ್ಲದಿದ್ದರೂ ತಕ್ಕಷ್ಟು ಹಾಳತದಲ್ಲಿ ಮಾಡಲೇಬೇಕು. ಆಸ್ತಿ ಹೆಚ್ಚಿದಷ್ಟೂ ದಾನ 


ಹೆಚ್ಚಬೇಕು. ಇದು ನಮ್ಮಲ್ಲಿ ಹಿಂದಿನಿಂದ ನಡೆದುಬಂದಿರುವ ಕ್ರಮ. ಇದನ್ನು ನಾವು ಸ್ವಲ್ಪ 
ಹಣವೊಂದಿಗರಾದರೂ ಕೂಡ ಪುನಃ ಒ೦ದು ನಿಯಮವಾಗಿ ಮಾಡಬೇಕು. 


ತಕ್ಕಷ್ಟು ಉಳ್ಳವನು ಇರುವುದನ್ನೇ ಕೊಡಬೇಕು ಎಂದಮೇಲೆ ಹೆಚ್ಚಿನ ವರಮಾನಕ್ಕೆ 
ಕೈಚಾಚಬಾರದು. ಇದು ಅಪರಿಗ್ರಹ. ಇದು ನಮ್ಮಲ್ಲಿ ಈ ಮುನ್ನ ವಾಡಿಕೆಯಲ್ಲಿದ್ದ ನಿಯಮ. 
ತಿರುಪತಿ ಯಾತ್ರೆಗೆ ಹೋದ ಜನ ಛತ್ರದಲ್ಲಿಯಾತ್ರಿಕರಿಗೆಂದು ಅನ್ನ ಹಾಕುವ ಏರ್ಪಾಡು ಇದ್ದರೂ 
ತಾವು ಅಡಿಗೆ ಮಾಡಿಕೊ೦ಡು ಊಟಮಾಡುತ್ತಿದ್ದರು. ಛತ್ರದ ಅನ್ನವನ್ನುತಿ೦ದರೆ ಯಾತ್ರೆಯ ಫಲ 
ಕಡಿಮೆಯಾಗುತ್ತದೆ ಎಂದು ಒಂದು ಕಲ್ಪನೆ. ಇದನ್ನು ಜೀವನನಿಯಮ ಎಂದು ಎಲ್ಲರೂ 
ಒಪ್ಪಬಹುದು. ಒಪ್ಪುವುದು ಕಷ್ಟವಲ್ಲ 


ಬ್ರಹ್ಮಚರ್ಯ ಪ್ರಾಯ ಬ೦ದು ಮದುವೆ ಆಗುವವರೆಗೆ ತರುಣ ತನ್ನ ದೇಹವನ್ನು 
ನಿಷ್ಠೆಯಿ೦ದ ಶುಚಿಯಾಗಿ ಇರಿಸಿಕೂಳ್ಳಬೇಕು. ಮದುವೆ ಆದ ಮೇಲೆ ಸಂಸಾರಿ ತನ್ನ ಹೆ೦ಡತಿ 
ಹೊರತು ಬೇರೆ ಹೆಣ್ಣಿನ ಸಹವಾಸವನ್ನು ಮಾಡುವುದು ಕೂಡದು. ಯಾವನೂ ತನ್ನ ಹೆಂಡತಿಯ 
ಕೂಡ ಸಹ ಇಂದ್ರಿಯ ಸುಖ ಒಂದು ಲಾಲನೆ ಎಂಬಂತೆ ಸಂಭೋಗವನ್ನು ಅತಿಮಾಡಬಾರದು. 
ಸಂಪ್ರದಾಯದಲ್ಲಿ ಇಂಥ ತಿಥಿಗಳಲ್ಲಿ ಇಂಥ ವಾರಗಳಲ್ಲಿ ಸಂಭೋಗ ಬೇಡ ಎಂದು ಒಂದು 
ನಿಷೇಧ ಇತ್ತು. ಎಲ್ಲರೂ ಎಲ್ಲ ಹೊತ್ತೂ ಈ ನಿರ್ಬಂಧಗಳನ್ನು ಒಪ್ಪಿ ನಡೆದರು ಎನ್ನುವಂತಿಲ್ಪ 
ಆದರೂ ಒಳ್ಳೆಯದಲ್ಲಎನ್ನುವ ದಿನಗಳಲ್ಲಿಸಾಮಾನ್ಯವಾಗಿ ಸಹವಾಸ ಮಾಡುತ್ತಿರಲಿಲ್ಲ ಇದರಿ೦ದ 
ದೇಹಕ್ಕೆ ಶಕ್ತಿ ತಕ್ಕಷ್ಟು ಉಳಿದು ಸ೦ತಾನವೂ ತಕ್ಕಷ್ಟು ಮಿತ ಆಗುತ್ತಿತ್ತು ಸ್ತ್ರೀ ಪುರುಷರಿಬ್ಬರ 
ಆರೋಗ್ಯವೂ ತಕ್ಕಷ್ಟು ಚೆನ್ನಾಗಿರುತ್ತಿತ್ತು ಸಾಮಾನ್ಯವಾಗಿ ದ೦ಪತಿಗಳು ತಕ್ಕಷ್ಟು ಕಾಲ ಜೊತೆಯಾಗಿ 
ಬಾಳುತ್ತಿದ್ದರು. ಆಯುರ್ವೇದದಲ್ಲಿ ಗ೦ಡಾದವನಿಗೆ ಹಸಿವನ್ನು ಉಳಿಸಿಕೊಳ್ಳುವುದು ಶಕ್ತಿಗೆ 
ಮೂಲ. ಶುಕ್ರವನ್ನು ಉಳಿಸಿಕೊಳ್ಳುವುದು ಆಯಸ್ಸಿಗೆ ಮೂಲ, ಎಂದು ಹೇಳಿದೆ. ದೇಹದ ಬಲ 
ಬಹುಕಾಲ ಉಳಿಯಲಿ ಎನ್ನುವನೂ, ಆಯಸ್ಸು ದೀರ್ಪುವಾಗಿರಲಿ ಎನ್ನುವವನೂ ಇಂದ್ರಿಯ 
ನಿಗ್ರಹವನ್ನುಉಪಾಸನೆ ಮಾಡಬೇಕು. 


ಇದು ಸದಾಚಾರ ಹಿಂದೂ ದೀಕ್ಷೆಯನ್ನು ಪಡೆದ ಮಕ್ಕಳಿಗೆಲ್ಲ ಇದು ಜೀವನನಿಯಮ 
ಆಗಬೇಕು. 


ಜಾತಿಭೇದ ಬೇಡವೆ೦ದಮೇಲೆ ಸಹಪಂಕ್ತಿಭೋಜನ, ಕೊಡುಕೊಳೆ, ಇವುಗಳಲ್ಲಿಯಾವ 
ಆಶ೦ಕವೂ ಇಲ್ಲ ಸಾರ್ವಜನಿಕ ಭೋಜನದಲ್ಲಿ ವರ್ಣಭೇದದ ಕಲ್ಪನೆ ಇಲ್ಲದೆ ಎಲ್ಲರೂ 
ಜೊತೆಯಾಗಿ ಕುಳಿತು ಊಟ ಮಾಡಬಹುದು. 


ಇಷ್ಟೇ. ಸಾರ್ವಜನಿಕ ಭೋಜನದಲ್ಲಿ ಎಲ್ಲರಿಗೂ ಸರಿಯೆನಿಸುವ ಆಹಾರ ಮಾತ್ರ 
ಇರಬೇಕು, ಎಂದರೆ ಮಾಂಸಾಹಾರ ಬೇಡ. 


ಹೆಣ್ಣುಗ೦ಡು ಪರಸ್ಪರ ಒಲಿದವರು ಜಾತಿಯ ಅಡ್ಡಿ ಇಲ್ಲದೆ ಮದುವೆ ಆಗಬಹುದು. 


ಇನ್ನು ಮುಂದೆ ತಂದೆ ತಾಯಿ ಬಂಧುಗಳು ಏರ್ಪಡಿಸುವ ಮದುವೆಗಳಿಗೆ ಇಲ್ಲ 
ಆದ್ದರಿ೦ದ ಬೇರೆ ಜನ ಒಂದು ಹುಡುಗಿಯನ್ನುತ೦ದು ಒಬ್ಬಮಗನಿಗೆ ಕೊಟ್ಟುಮದುವೆ ಮಾಡುವ 
ಕ್ರಮ ಇರುವುದಿಲ್ಲ 


ದೇವಾಲಯಗಳಲ್ಲಿ ಬ್ರಾಹ್ಮಣರು ಮಾತ್ರ ಅರ್ಚಕರಾಗಿರಬಹುದು ಎನ್ನುವ ಈಗಿನ 
ನಿಯಮ ತಪ್ಪುಎ೦ದು ಹಿ೦ದೂಗಳಲ್ಲಿಒ೦ದು ಅಭಿಪ್ರಾಯ. ಈ ನಿಯಮವನ್ನುಕುರಿತ ಈ ಕಲ್ಪನೆ 
ಸರಿ ಅಲ್ವ ಅರ್ಚಕರು ಕೆಲವುವೇಳೆ ಪರ ಜಾತಿಯವರಾಗಿ ಇರುವುದುಂಟು. ಜೊತೆಗೆ ಅರ್ಚಕರ 
ಜಾತಿ ಮೇಲಿನ ಜಾತಿ ಎನ್ನುವ ಕಲ್ಪನೆ ತಪ್ಪು. ಉತ್ತರ ದೇಶದಲ್ಲಿಯ ಕ್ರಮದ ವಿಷಯ ತಿಳಿಯದು. 
ದಕ್ಷಿಣ ದೇಶದಲ್ಲಿ ದೇವಾಲಯಗಳ ಅರ್ಚಕರು ಒಂದಲ್ಲ ಒಂದು ಆಗಮದಂತೆ 
ನೇಮನಪಡೆದಿರುವವರು. ಇವರು ಬೇರೆ ಬೇರೆ ಸಮುದಾಯಗಳು, ದಿಟ. ಇರುತ್ತ ಇವರನ್ನು 
ಬ್ರಾಹ್ಮಣ ಸಮಾಜ ಕಡಮೆ ಮಟ್ಟಿದ ಜನ ಎ೦ದು ಭಾವಿಸುತ್ತದೆ. ಇದು ಹೇಗೇ ಆದರೂ ಅರ್ಚನೆ 
ಪೂಜೆ ಮುಂತಾದ ಕೆಲಸವನ್ನು ಮಾಡಬೇಕ೦ದರೆ ಅರ್ಚಕ ಅವುಗಳ ಕ್ರಮವನ್ನು ಅರಿತಿರಬೇಕು. 
ಕ್ರಮವನ್ನು ಕಲಿಶವನು ನಡತೆಯಲ್ಲಿ ಯೋಗ್ಯನಾಗಿರಬೇಕು. ನಮ್ಮ ಜಾತಿಯವನಾದರೆ ಸರಿ, 
ಆಚಾರ ಗೀಚಾರ ಬೇಕಿಲ್ಲ ಎನ್ನುವಂತಿಲ್ಲ ಎಂಥವನೋ ಒಬ್ಬ ಹೇಗೋ ದೇವರಪೂಜೆಮಾಡಿ 
ಎಂಥದೋ ನೀರನ್ನು ದೇವರ ತೀರ್ಥ ಎಂದು ಕೊಟ್ಟರೆ ಅದು ಪೂಜೆ ಆಗುತ್ತದೆಯೆ, ತೀರ್ಥ 
ಆಗುತ್ತದೆಯೆ? ವಿಷಯದಲ್ಲಿ ಈಗ ವಾಡಿಕೆಯಲ್ಲಿರುವ ನಿಯಮವನ್ನು ಪಾಲಿಸದೆ ಬಿಡುವಂತಿಲ್ಲ. 
ಬಿಟ್ಟರೆ ದೇವಾಲಯ ದೇವಾಲಯ ಆಗಿ ಉಳಿಯುವುದಿಲ್ಲ ಪೂಜೆ ಪೂಜೆ ಆಗುವುದಿಲ್ಲ ತೀರ್ಥ 
ತೀರ್ಥ ಆಗುವುದಿಲ್ಲ 


ಅರ್ಚಕ ಬ್ರಾಹ್ಮಣನಾಗಿರಲಿ, ಇಲ್ಲವೇ ಪೂರ್ವದ ವಾಡಿಕೆಯ 
ಸಮುದಾಯದವನಾಗಿರಲಿ, ಎನ್ನುವುದು ಅರ್ಚಕನ ದೂಡ್ವಸ್ತಿಕೆಗಾಗಿ ಮಾಡಿರುವ ನಿಯಮ. 
ದೇವರಪೂಜೆ ಶಾಸ್ತ್ರೋಕ್ತವಾಗಿ ನಡೆಯಲೆನ್ನುವುದೇ ಉದ್ದೇಶ. 


ಈ ಮುಖ್ಯ ತತ್ವಗಳನ್ನು ಅಂಗೀಕರಿಸಿದರೆ ನಮ್ಮ ಸಮಾಜಜೀವನ ಬಹುಮಟ್ಟಿಗೆ 
ಚೆನ್ನವಾಗುತ್ತದೆ. ಸಾರ್ವಜನಿಕ ಭೋಜನದಲ್ಲಿ ಎಲ್ಲರೂ ಸಮ ಎಂದು ಸೇರಿ ಕುಳಿತುಕೊಳ್ಳುವ 
ರೀತಿಯಲ್ಲಿ ಜೊತೆಯ ಮನುಷ್ಯರು ಅತಿಥಿಗಳಾಗಿ ಮನೆಗೆ ಬ೦ದಾಗ ಅವರನ್ನು ಕಡಮೆ 
ಜಾತಿಯವರು ಎಂದು ಬೇರೆಯಾಗಿ ಕಾಣದೆ ಜೊತೆ ಎಂದುಕೊಂಡರೆ ಯಾವ ಅಸಮಾಧಾನಕ್ಕೂ 
ಕಾರಣ ಉಳಿಯುವುದಿಲ್ಲ ಇಷ್ಟು ಒಡನೆಯೇ ಸಿದ್ಧಿಸಬಹುದಾದ ಏರ್ಪಾಡು. ಇಷ್ಟನ್ನು ಸಮಾಜ 
ಒಡನೆಯೇ ಅನುಷ್ಠಾನಕ್ಕೆ ತಂದರೆ ಕಾಲಕ್ರಮದಲ್ಲಿನಮ್ಮಸಮಾಜ ವೇದ ಬಯಸಿದ 'ಸಂಗಚ್ಚದ್ದಂ 
ಸಮಾನೀವ ಅಕೂರ್ತಿ ಎಂಬ ಆದರ್ಶ ಮನೋಧರ್ಮದ ಸಮಾಜ ಆಗುತ್ತದೆ. | 


ಇಷ್ಟನ್ನು ಅನುಷ್ಠಾನ ಮಾಡುವುದು ಕಷ್ಟವಲ್ಲ. ಈಗಾಗಲೇ ಆಧುನಿಕ ಮನೋಧರ್ಮದ 
ನಮ್ಮ ಮನೆಗಳಲ್ಲಿ ಗೆಳೆಯರಾದವರು ಜಾತಿಗಳ ಯೋಚನೆ ಇಲ್ಲದೆ ಜೊತೆಯಲ್ಲಿ ಕುಳಿತು ಊಟ 
ಮಾಡುತ್ತಿದ್ದಾರೆ. 


ನೂರು ವರ್ಷಗಳ ಹಿಂದೆ ಇಂಗ್ಲೆಂಡಿಗೆ ಹೋಗಿಬಂದ ಜನ ಪ್ರಾಯಶ್ಲಿತ್ತ ಮಾಡಿಸಿಕೊಳ್ಳದ 
ಸಮಾಜದಲ್ಲಿ ಸೇರುವಂತಿರಲಿಲ್ಲ ಹದಿನಾರು ವರುಷದ ಹುಡುಗಿ ಮದುವೆ ಆಗದೆ ಇರುತ್ತಿರಲಿಲ್ಲ 
ವಿಧವಾ ವಿವಾಹ ಪಾಪ ಎಂಬ ತಿಳುವಳಿಕೆ ಇತ್ತು. ವಿಧವೆ ಮುಂಡನ ಮಾಡಿಸಿಕೊಳ್ಳದಿರುವುದು 
ಅಕ್ಷಮ್ಯ ಅಪರಾಧ ಆಗಿತ್ತು. ಈಗ ಇದೆಲ್ಲಮಾರ್ಪಟ್ಟಿದೆ. ಇತರ ವಿಷಯಗಳಲ್ಲಿ ಕಠಿಣವಾಗಿ ಆಚಾರ 
ನಡೆಸುವ ವೈದಿಕ ಮನೆತನಗಳಲ್ಲಿ ಕೂಡ ಈಗ ಹೆಣ್ಮಕ್ಕಳು ಮಡುವೆಯ ಕಾಲಕ್ಕೆ ಇಪ್ಪತ್ತು ವರ್ಷದ 
ಪ್ರೌಢ ಬಾಲೆಯರಾಗಿರುತ್ತಾರೆ. ದುರ್ದೈವದಿ೦ದ ವಿಧವೆಯಾದ ಮನೆಯ ಮಗಳು ಹರಳನ್ನು 
ಇಳಿಸದೆ ಎಲ್ಲರಂತೆ ನಡೆಯುತ್ತಾಳೆ. ಇದಿಷ್ಟೂ ಯಾವ ಪ್ರಚಾರವೂ ಇಲ್ಲದೆ ತಾನಾಗಿ ಬಂದಿರುವ 
ಮಾರ್ಪಾಡು, ಐವತ್ತು ವರುಷಗಳ ಹಿಂದೆ ಬಲ್ಲವರೆಂಬ ಪೂರ್ವಿಕರೆಲ್ಲ ಅನಾಚಾರ ಎಂದೇ 
ಖಂಡಿಸಿದ ಅಬ್ರಾಹ್ಮಣ್ಯ ವರ್ತನೆ ಪರಸ್ಥಿತಿ ಬೇರೆಯಾಗಿ ಬೇರೆ ದಾರಿಕಾಣದೆ ಅಂಥ ಜನ ಈಗ 
ಇದನ್ನೆಲ್ಲಾ ಒಪ್ಪಿಕೊಂಡಿದ್ದಾರೆ. ಮಾರ್ಪಾಡು ಎಂದಮೇಲೆ ಮೊದಲಲ್ಲಿ ಬೇಡ ಎನ್ನಿಸುವುದೇ ದಿಟ. 
ದಿನಕಳೆದಂತೆ ಮಾರ್ಪಾಡೇ ವಾಡಿಕೆ ಆಗುತ್ತದೆ, ಸಮಾಜ ಸುಧಾರಣೆಯನ್ನು ಅಂಗೀಕರಿಸುತ್ತದೆ. 


ಸಾಮಾನ್ಯ ಭಾವನೆಗಳ ಶೋಧನ 


ಬಹು. ಉಚ್ಚವಾದ ಪ ಪರಿಷ್ಕರಣಗಳೊಂದಿಗೆ ನಮ್ಮ ಜನರಲ್ಲಿ ಸಾಮಾನ್ಯ 
ಗಹಿಕೆಯಲ್ಲಿರುವ ಅನೇಕ ತಪ್ಪು ತಿಳುವಳಿಕೆಗಳನ್ನು ತಿದ್ದುವುದು ನಮ್ಮ ಧರ್ಮದಲ್ಲಿ ಈಗೆ 
ನಡೆಯಬೇಕಾಗಿರುವ ಬಹು ಮುಖ್ಯವಾದ ಒ೦ದು ಕಾರ್ಯ. 


ದೇವರನ್ನು ಕುರಿತ ಹಲವು ತಪ್ಪು ತಿಳುವಳಿಕೆಗಳನ್ನು ಸರಿಪಡಿಸಬೇಕು ಎಂದು ಈ 
ಮುನ್ನ ಹೇಳಿದ್ದಾಗಿದೆ. ಆ ಸಂದರ್ಭದಲ್ಲಿಯೇ ನಾವು ತಿದ್ದಿಕೊಳ್ಳಬೇಕಾಗಿರುವ ಒಂದು 
ಮನೋಭಾವ ನಮ್ಮ ದೇವತೆಗಳ ಸ್ವರೂಪವನ್ನು ಕುರಿತದ್ದು ದೇವರು ಭಕ್ತರನ್ನು ಸಲಹುವ 
ಸಲುವಾಗಿ ಪಾಪ ಕರ್ಮವನ್ನೂ ಸಹ ಮಾಡುತ್ತಾನೆ ಎಂದು ಹೇಳುವ ಕಥೆಗಳನ್ನು 
ತೊರಯಬೇಕೆಂದು ಹೇಳಿದ್ದಾಗಿದೆ. ಇಷ್ಟೇ ದಿಟವಾಗಿ ನಾವು ತೊರೆಯಬೇಕಾಗಿರುವ ಕಥೆಗಳು, 
ವಿಷ್ಣು ತನ್ನ ತಂಗಿ ಕಾಳಿಕಾದೇವಿಯನ್ನು ಕುರೂಪಿ ಎ೦ದ ತನ್ನ ಪತ್ನಿ ಲಕ್ಷ್ಮಿಯನ್ನು ಶಪಿಸಿ 
ಪಿಶಾಚಿಯನ್ನಾಗಿ ಮಾಡಿದನು ಎನ್ನುವ ಕಥೆ, ಶಿವ ಪಾರ್ವತಿಯ ಸ್ಥಾನಮಂದಿರಕ್ಕೆ 
ಹೋಗುವುದನ್ನು ತಡೆದ ಗಣಪತಿಯ ತಲೆಯನ್ನು ಕಡಿದನು ಎನ್ನುವ ಕಥೆ, ತಮ್ಮಿಬ್ಬರಲ್ಲಿ ತಾನೆ 
ಚೆಲುವೆ ಎಂದು ಹೇಳಿದ ಪತ್ನಿ ಗೌರಿಯನ್ನು ಶಿವ ಚೂರುಚೂರಾಗಿ ಕಡಿದು ಚೂರುಗಳನ್ನು ಹತ್ತು 
ದಿಕ್ಕಿಗೆ ಎಸೆದ ಎನ್ನುವ ಕಥೆ; ಇಂಥ ಕಥೆಗಳನ್ನು ಕ್ಷುದ್ರಸೃಷ್ಟಿಗಳೆಂದು ಸ೦ಪೂರ್ಣವಾಗಿ 
ನಿರಾಕರಿಸಬೇಕು. ದೈವ ಎನ್ನುವ ಭಾವವನ್ನು ತೀರಾ ಅರಿಯದ ಶುದ್ಧ ಅವಿವೇಕ ಮಾತ್ರ ಇಂಥ 
ಅನಿಷ್ಟ ಭಾವನೆಗಳಿಗೆ ರೂಪುಕೊಡಲು ಒಪ್ಪೀತು. ಸಮಸ್ತ ಸದ್ಗುಣಗಳ ಮೂಲಸ್ಥಾನವಾದ 
ದೈವವನ್ನುಹೀಗೆ ಕಲ್ಪಿಸುವುದು ಆಸುರೀ ಬುದ್ಧಿ ಈ ವಿಷಯದಲ್ಲಿ ಸಂದೇಹವಿಲ್ಲ | 


ಇಷ್ಟು ಆಸುರಿಯಲ್ಲ ಇದ್ದೂ ಇಷ್ಟೇ ತಪ್ಪು ಬುದ್ಧಿ ಸೃಷ್ಟಿಯಲ್ಲಿದೆವ್ವ ಇದೆ ಎನ್ನುವುದು ನನ್ನ 
ಅನುಭವದಲ್ಲೇ ದೆವ್ವ ಎಂಬ ಭಾವ ತಪ್ಪು ಎನ್ನುವುದು ಹಲವು ಬಾರಿ ಸ್ಪಷ್ಟವಾದದ್ದನ್ನು ನನ್ನ 
'ಭಾವ' ಪುಸ್ತಕದಲ್ಲಿ ಹೇಳಿದ್ದೇನೆ. ದೆವ್ವ ಎನ್ನುವುದು ಕೆಲವರಿಗೆ ಕಾಣುವ ದುಷ್ಟರೂಪಗಳ ಹೆಸರು, 
ಮನಸ್ಸಿಗೆ ಕಾಣುವುದರಿಂದ ಇವು ಕಣ್ಣಿಗೆ ಕಾಣುತ್ತವೆ, ಇವು ದಿಟವಲ್ವ ಮನಸ್ಸಿನ ಕಲ್ಪನೆಗಳು. 
ಸಾಮಾನ್ಯವಾಗಿ ದೆವ್ವವನ್ನು ಕಂಡೆವು ಎಂದು ಜನ ತಿಳಿದ ಸ೦ದರ್ಭದಲ್ಲೆಲ್ಲಾ ಕಂಡೆನೆಂದ 
ವ್ಯವಹಾರದ ತತ್ವ ಬಿಡಿಸಿದರೆ ಒ೦ದು ಸಾಮಾನ್ಯ ವ್ಯವಹಾರವಾಗಿ ಇರುವುದು ಕಾಣುತ್ತದೆ. 


ಬಿಡಿಸದೆ ಹಾಗೆಯೇ ಬಿಟ್ಟರೆ, ವಿವರಿಸಲು ಬಾರದ ತೊಡಕಾಗಿ ಉಳಿಯುತ್ತದೆ , ದೆವ್ವ ಎಂದು 
ಹೆಸರನ್ನುಪಡೆಯುತ್ತದೆ. 


ನಾವೆಲ್ಲ ಈ ಮಾತನ್ನು ಮನಸ್ಸಿಗೆ ನಿಶ್ಚಯ ಮಾಡಿಕೊಳ್ಳಬೇಕು “ನಾವು ಕಾಣುವುದೆಲ್ಲ 
ದೇವರೇ ದೆವ್ವ ಎನ್ನುವುದು ಇಲ್ವ ನಮ್ಮ ಕಲ್ಪನೆಯ ತಪ್ಪಿನಿಂದ ದೆವ್ವ ಎನ್ನುವ ವಿಕಾರ ರೂಪ 
ಕಂಡಂತೆ ಆಗುತ್ತದೆ ಅದು ದಿಟದ ತತ್ವ ಅಲ್ಲ” 


ಬೆಳೆದ ಬುದ್ದಿಯ ಎಲ್ಲರೂ ಇದನ್ನು ನಿಶ್ಚಯ ಮಾಡಿಕೊ೦ಡು ತಾವು ಧೈರ್ಯದಿ೦ದ 
ನಡೆಯಬೇಕು ಎಳೆತನದಿ೦ದ ಮಕ್ಕಳಿಗೆ ಇದನ್ನು ಹೇಳಿಕೊಡಬೇಕು 


ಚಿಕ್ಕಂದು ನಮಗೆ ಹಿರಿಯರು ಹೇಳಿದ್ದುಂಟು. “ನಿನ್ನ ಜನಿವಾರದ ಬ್ರಹ್ಮಗ೦ಟನ್ನು 
ಭದ್ರವಾಗಿ ಹಿಡಿದು ದಿಟ್ಟಿಸಿನೋಡು, ದೆವ್ವ ನಿನ್ನ ತಂಟೆಗೆ ಬರುವುದಿಲ್ಪ ಓಟ ಕೀಳುತ್ತದೆ” 
ಉಪನಯನವಾದ ಬಳಿಕ ನನಗೆ ಈ ಮಾತು ತಿಳಿಯಿತು. ಇದನ್ನು ಯಾರು ಹೇಳಿದರು, ನನಗೆ 
ಜ್ಞಾಪಕವಿಲ್ಲ. ಇದನ್ನು ಅಷ್ಟಾಗಿ ನಂಬದೆಯೇ ನಾನು ದೆವ್ವ ಇಲ್ಲಎ೦ಬ ಅರ್ಥದಲ್ಲಿಹಲವಾರು ಸಲ 
ನಡೆದುಕೊಂಡಿದೇನೆ, ದೆವ್ವ ಇಲ್ಲಎನ್ನುವುದು ದಿಟ ಎ೦ದು ಕಂಡಿದ್ದೇನೆ. ನನ್ನಗೆಳೆಯರು ಹಲವರ 
ಅನುಭವವೂ ಹೀಗೆಯೇ ಇದೆ. 


ಇಂಥ ತಿಳುವಳಿಕಯನ್ನು ಪಡೆಯದೆ ಚಿಕ್ಕಂದು ಭಯದಿಂದ ಬೆಳೆದ ಮಕ್ಕಳು ಎಷ್ಟು 
ವಯಸ್ಸಾದರೂ ದೆವ್ವದ ಭಯದಿಂದ ಬಿಡಿಸಿಕೊಳ್ಳಲಾರದೆ ತುಂಬ ಕಷ್ಟಪಡುತ್ತಾರೆ. ಗೌರವನೀಯ 
ಶ್ರೀನಿವಾಸಶಾಸ್ತ್ರಿ ಮಹನೀಯರು ತಮ್ಮ ಜೀವನದ ವಿಷಯವನ್ನು ಬರೆಯುತ್ತ ಚಿಕ್ಕಂದು 
ಅಭ್ಯಾಸವಾದ ಕತ್ತಲ ಭಯ ಮುಪ್ಪಿನ ದಿನದಲ್ಲೂ ನನ್ನನ್ನು ತೀರ ಬಿಟ್ಟಿಲ್ಲ ಎಂದು ಬರೆದಿದ್ದಾರೆ. 
ಭಯಕ್ಕೆ ಕಾರಣ ಇಲ್ಲ ಎ೦ದು ತಿಳಿದರೂ ಭಯದ ಪರಿಣಾಮ ಉಳಿದು ಬಿಡುತ್ತದೆ. ಇದು 
ಜೀವನವನ್ನು ಕೆಡಿಸುತ್ತದೆ. ಹೀಗಾಗದ ಇರಲು ಒಂದೇ ಕ್ರಮ, ದೆವ್ವ ಎನ್ನುವುದು ಸುಳ್ಳು ಎಂದು 
ಎಳೆಯ ವಯಸ್ಸಿನಿಂದ ಅಭ್ಯಾಸ ಮಾಡುವುದು. 


ಹೀಗಾದಮೇಲೂ ವಾಡಿಕೆಯಿ೦ದ ಜೀವ ಅಳುಕುತ್ತದೆ 'ಮಲೆನಾಡಿನ ಪಿಶಾಚ' ಎ೦ದು 
ನಾನು ಒ೦ದು ಕಥೆಯನ್ನು ಬರೆದಿದ್ದೇನೆ. ಅದು ಒಟ್ಟಿನಲ್ಲಿ ನನ್ನ ಹಿರಿಯ ಮಿತ್ರರಾದ ಶ್ರೀ ನವರತ್ನ 
ರಾಮರಾಯರು ನನಗೆ ಒಂದು ರಾತ್ರಿ ಹೇಳಿದ ಕಥೆ ದೆವ್ವ ಇಲ್ಲಎ೦ದು ಬಲ್ಲವನಾದರೂ ನನಗೆ ಆ 
ರಾತ್ರಿನಿದ್ದೆ ಕೆಟ್ಟಿತು. ಈ ಕಥೆಯನ್ನು ನಾನು ಮಡಿಕೇರಿ ಸಾಹಿತ್ಯ ಸಮ್ಮೇಳನದ ಸ೦ದರ್ಭದಲ್ಲಿನಮ್ಮ 
ಬಿಡಾರದಲ್ಲಿಮಲಗಿದ್ದಜನರಿಗೆ ಹೇಳಿದೆನು ಎಲ್ಲರು, “ಕಥೆ ಚೆನ್ನಾಗಿದೆ, ಆದರೆ ಇದನ್ನುನೀವು ರಾತ್ರಿ 


ಹೇಳಬಾರದಾಗಿತ್ತು” ಎಂದರು. ಶ್ರೀ ಎ. ಎನ್‌ ಮೂರ್ತಿರಾಯರು ಇದೇ ಕಥೆಯನ್ನು ಎಲ್ಹಾಲದ 
ಬಂಗಲೆಯಲ್ಲಿ ನೆರೆದಿದ್ದಮಿತ್ರರಿಗೆ ಒ೦ದು ರಾತ್ರಿ ಹೇಳಿದರಂತೆ. ಪರಿಣಾಮ ಆ ರಾತ್ರಿ ಕಥೆ ಕೇಳಿದ 
ಯಾರೂ ಚೆಳೆಗಾಗುವವರೆಗೆ ಕೋಣೆಯಿಂದ ಹೊರಕ್ಕೆ ಹೋಗಲಿಲ್ಲ 


ದೆವ್ಹನಷ್ಟೇ ಸುಳ್ಳು ಪ್ರಾರಬ್ದವನ್ನು ಕುರಿತ ಕಥೆಗಳು ಪ್ರಾರಬ್ದ ಎನ್ನುವುದು ಹಿಂದಿನ 
ಜನ್ಮದಿಂದ ಅನುಸರಿಸಿ ಬಂದಿರುವ ಕೆಟ್ಟ ನೆನಪು. ನಮ್ಮ ಧರ್ಮದಲ್ಲಿ ಜೀವ ಹಲವು ಜನ್ಮಗಳನ್ನು 
ಎತ್ತುತ್ತದೆ ಎ೦ಬ ನಂಬಿಕೆ ಇದೆ. ಇದು ಸರಿಯಾದ ನಂಬಿಕೆ ಎಂದು ಖಂಡಿತವಾಗಿ ಹೇಳುವಂತಿಲ್ಲ 
ಇರುತ್ತ ಸಾಧ್ಯ ಸಂಭವನೀಯ ಎಂದು ಹೇಳಲು ಸಾಧಕ ಆಗುವ ಸಂಗತಿಗಳೂ ಇವೆ. ಹೀಗಿದ್ದೂ 
ಪ್ರಾರಬ್ಧದಿ೦ದ ಕಷ್ಟಪಡುವ ಜನ ತಿಳಿದಿರುವಷ್ಟು ಖಚಿತವಾಗಿ ನೆನಪು ಉಳಿದಿವೆ ಎನ್ನುವುದು ಸರಿ 
ಎಂದು ಕಾಣುವುದಿಲ್ಲ, ಸ್ವಲ್ಪವೇನೋ ನೆನಪು ಇದೆ. ಅದು ಮಸಕಾಗಿ ಮಾರ್ಪಟ್ಟಿರುತ್ತದೆ. ಇದಕ್ಕೆ 
ನಮ್ಮ ಜನ ಮಾಡಿಸುತ್ತಿದ್ದ ಮಂತ್ರ ತಂತ್ರ ಕ್ರಮ ಸರಿಯಾದದ್ದೆಂದು ಹೇಳಲಾಗುವುದಿಲ್ಲ. 
ಬನ್ನೇರುಘಟ್ಟದ ಚಂಪಕಧಾಮಸ್ಥಾಮಿ ಕ್ಷೇತ್ರದ ಪುಷ್ಕರಣಿಯಲ್ಲಿ ಸ್ನಾನಮಾಡಿ ದೇವರ 
ಸನ್ನಿಧಿಯಲ್ಲಿ ಪೂಜೆ ನಡೆಸಿದರೆ ದೆವ್ವ ಪ್ರಾರಬ್ಧ ಬಿಡುತ್ತದೆ ಎ೦ದು ಹಿ೦ದೆ ನಮ್ಮಲ್ಲಿ ನಂಬಿಕೆ ಇತ್ತು. 
ಈಗ ಅಷ್ಟಾಗಿ ಈ ಮಾತು ಕೇಳುತ್ತಿಲ್ಲ ಶ್ರೀರಂಗದ ಬಳಿಯ ಗುಣಶೇಖರ ಎಂಬ ಕ್ಷೇತ್ರದಲ್ಲಿ ಸ್ವಾಮಿ 
ಸನ್ನಿಧಿಯಲ್ಲಿಹೀಗೆ ಬುದ್ಧಿಕೆಟ್ಟ ಜನರು ಗುಣ ಹೊಂದುತ್ತಾರೆ ಎ೦ದು ಪ್ರತೀತಿ ಇದು ಸಾಧ್ಯ ದೇವರು 
ನಮ್ಮನ್ನು ಕಾಪಾಡುತ್ತಾನೆ ಎಂದು ನಂಬಿ ಸಾನ್ನಿಧ್ಯಕ್ಕೆ ಹೋದರೆ ಗುಣ ಆದೀತು. ಅದರ ಮುಖ್ಯ 
ಕಾರಣ ನಂಬಿಕೆ. ಕ್ಷೇತ್ರದ ಮಹಿಮೆ ಈ ನಂಬಿಕೆಯನ್ನು ಮೂಡಿಸುವುದರಲ್ಲಿ ಇದೆ. ಕ್ರೀಸ್ತ ಗುರು 
ಒಮ್ಮೆ ತನ್ನನ್ನು ಮುಟ್ಟಿ ಒ೦ದು ರೋಗದಿಂದ ಗುಣಹೊಂದಿದ ಹೆಣ್ಯಗಳಿಗೆ Thy faith has 
made thee whole ಎ೦ದು ಹೇಳಿದ ಸಂಗತಿಯನ್ನು ಈ ಮುನ್ನಗುರುತಿಸಿದೆ. ನಂಬಿಕೆ ಮುಖ್ಯ 
ಮಾಸ್ತಿಯ ನಮ್ಮಮನೆಯ ಪಕ್ಕದ ನಮ್ಮಬಂಧು ಹೆಣ್ಮಗಳ ಮನೋವಿಕಾರದ ಸ್ಥಿತಿಯಲ್ಲಿ ವಂಶದ 
ಗುರು ನರಸಿ೦ಹಾಚಾರ್ಯರು ಎದುರಿಗೆ ಬ೦ದರೆ ಆಕೆಯ ಮನಸ್ಸು ಸಮಾಧಾನಕ್ಕೆ ಬರುತ್ತಿತ್ತು 
ಇದು ನಾನೇ ಕ೦ಡ ಸ೦ಗತಿ. ಎ೦ದರೆ ಮನಸ್ಸಿನ ವಿಕಾರದಿ೦ದ ತೊಳಲುವ ಜೀವಕ್ಕೆ ದಕ್ಷ ಸತ್ವ 
ಬ೦ದು ಎದುರಿಗೆ ನಿ೦ತರೆ ವಿಕಾರ ಕೊನೆಯಾಗುತ್ತದೆ ಬಾಲ್ಯದಿ೦ದಲೂ, ದೈವ ಸದಾ ನನ್ನ 
ಜೊತೆಗಿದೆ, ನನ್ನನ್ನು ಕಾಪಾಡುತ್ತಿದೆ, ಎ೦ದು ಮಕ್ಕಳಿಗೆ ಪಾರ ಹೇಳಿ ದೃಢವಾದ ನಂಬಿಕೆಯನ್ನು 
ಬೆಳೆಸಿದರೆ ಇ೦ಥ ಮನೋವಿಕಾರಗಳು ಮೂಡುವ ಅಪಾಯ ಕಡಿಮೆ ಆಗುತ್ತದೆ. 


ಹಿಂದೂ ಧರ್ಮದಲ್ಲಿ ಮೂರು ಸಿದ್ದಾಂತ ಇವೆ ಎಂದು ಹೇಳಿ ಆ ಮೂರರ ಅರ್ಥ 
ಜನಸಾಮಾನ್ಯಕ್ಕೆ ತಿಳಿಯಬೇಕಾದದ್ದುಯಾವುದು ಎಂದು ವಿವರಿಸಿದೆ. ಅವುಗಳಲ್ಲಿದ್ದೈತಸಿದ್ದಾಂತ 


ಜೀವನದಲ್ಲಿ ಎಲ್ಲ ಹೊತ್ತಿನಲ್ಲೂ ನಮ್ಮನ್ನು ಕಾಪಾಡಲ್ಲ ಸಿದ್ದಾ೦ತ ಲೋಕದಲ್ಲಿ ಇರುವುದು ಎರಡೇ 
ತತ್ವ ನಾನು, ನನ್ನ ದೇವರು. ಮನುಷ್ಯ ಇದನ್ನು ಜೀವನದ ಮುಖ್ಯ ಸೂತ್ರವಾಗಿ ಇಟ್ಟುಕೊ೦ಡರೆ 
ಸಾಧಿಸುವ ಸಮಾಧಾನ ಸ೦ತೋಷ ಶಕ್ತಿ ಎ೦ಥವು ಎನ್ನುವುದನ್ನು ಗ್ರಹಿಸುವುದು ಸಾಧ್ಯವಲ್ಲ 
ಎದುರಿಗೆ ಇರುವುದೆಲ್ಲಾ ದೇವರು ಎ೦ದವನು ಜೀವನದಲ್ಲಿ ಎದುರಿಗೆ ನಿಲ್ಲುವ ಒಂದೊ೦ದು 
ಪ್ರಾಜಿಯೂ ದೇವರೇ ಧರಿಸಿದ ಒ೦ದು ರೂಪ ಎಂದು ಗ್ರಹಿಸುತ್ತಾನೆ. ಅವನು ಯಾವ ಪ್ರಾಣಿಗೂ 
ಕೆಡಕನ್ನು ಮಾಡಲಾರ ಏತರದನ್ನೂ ದುಷ್ಟವಸ್ತು ಎ೦ದು ತಿಳಿಯಲಾರ. ಹುಲಿಯನ್ನೂ ಹಾವನ್ನೂ 
ಕಂಡರೆ, ಮನುಷ್ಯನಿಗೆ ಒಗ್ಗದ ರೂಪದ ದೈವಗಳು ಎಂದು ಕಾಣುತ್ತಾನೆ, ದೂರ ನಿಲ್ಲುತ್ತಾನೆ, 
ಹೊರತು ಇವು ತನ್ನಹಗೆಗಳು ಎಂದು ಕಾಣುವುದಿಲ್ಲ 


ಕಷ್ಟ ಬ೦ದಾಗ ದೈವ ಎಂಬ ತತ್ವವನ್ನು ಮರೆಹೋಗುವುದು ಮನುಷ್ಯ ಸ್ವಭಾವಕ್ಕೆ ಸಹಜ 
ನಮ್ಮಲ್ಲಿ ಇದು ತು೦ಬ ವಾಡಿಕೆ ನಮ್ಮ ತಾತ ಒ೦ದು ಸ೦ದರ್ಭದಲ್ಲಿ ತಿರುಪತಿದೇವಾಲಯದಲ್ಲಿ 
ಗರುಡೋತ್ಸವದ ಸೇವೆಯನ್ನುನಡೆಸುತ್ತೇನೆ೦ದು ಮಾಡಿಕೊಂಡ ಹರಕೆಯನ್ನು ಅವರ ಮೊಮ್ಮಗ 
ನಾನು ಎಷ್ಟೋ ವರ್ಷದ ಮೇಲೆ ಸಲ್ಲಿಸಿದೆ ಎಂಬುದನ್ನು ಹೇಳಿದ್ದೇನೆ. ನನ್ನ ವಿಷಯಕ್ಕೆ ನನ್ನ ತಾಯಿ 
ಹರಕೆ ಮಾಡಿಕೊಂಡು ನನ್ನನ್ನು ಬಾಲ್ಕದಲ್ಲಿ ಯಾಯವಾರಕ್ಕೆ ಸೇರಿಸಿದ್ದು ತಾವು ಕೊನೆಯವರೆಗೂ 
ತಮಿಳು ಶ್ರಾವಣ ಶನಿವಾರಗಳನ್ನು ಉಪವಾಸದ ದಿನಗಳಾಗಿ ಆಚರಿಸಿದ್ದು ನಾನು ಅದೇ 
ಕಾಲದಿ೦ದ ಶನಿವಾರವನ್ನೆಲ್ಲ ಒಪ್ಪೊತ್ತಿನ ದಿನ ಎ೦ದು ನಡೆಸಿದ್ದನ್ನೆಲ್ಲ 'ಭಾವ' ಪುಸ್ತಕದಲ್ಲಿ 
ತಿಳಿಸಿದ್ದೇನೆ. ಹೀಗೆ ಹರಕೆ ಮಾಡಿಕೊಳ್ಳುವುದು ತಪ್ಪಲ್ಲ; ಏಕೆ, ಒಳ್ಳೆಯದೇ. “ನನ್ನ ದೇವರು ನನ್ನ 
ಒಡೆಯ, ನನ್ನನ್ನು ಕಾಯುತ್ತಿದ್ದಾನೆ. ನಾನು ಅವನ ಕರುಣೆಯನ್ನು ನೆನೆಯಬೇಕು” ಎಂಬ 
ಮನಸ್ಸನ್ಮು ಬೆಳೆಸುವ ಕಾರಣದಿಂದ ಕ್ರಮ ತುಂಬ ಸರಿಯಾದದ್ದು ಇಷ್ಟೇ. ಹಂಕೆಯನ್ನು 
ನಡೆಸದಿದ್ದರೆ ಪಾತಕ ಆಗುತ್ತದೆ, ದೇವರು ಕೋಪ ಮಾಡಿಕೊಳ್ಳುತ್ತಾರೆ, ಕೆಡಕು ಮಾಡುತ್ತಾರೆ, ಎಂಬ 
ಭಾವ ಇದರ ಜೊತೆಯಾಗಿ ಬೆಳೆಯುತ್ತದೆ, ಇದು ತಪ್ಪು ನಿನ್ನ ಮನಸ್ಸಿನ ಕ್ಷೇಮಕ್ಕಾಗಿ ನೀನು 
ವ್ರತವನ್ನು ಹಿಡಿ, ವ್ರತ ಎ೦ಬ ಕಾರಣದಿ೦ದ ತಪ್ಪದೆ ಅದನ್ನು ನಡೆಸು. ಇರುತ್ತ ನಡೆಸದಿದ್ದರೆ 
ದೇವರು ಕೆಡಕು ಮಾಡುತ್ತಾನೆ ಎ೦ದು ಯೋಚಿಸಿ ದೇವರನ್ನು ಎತ್ತರದಿ೦ದ ಕೆಳಕ್ಕೆ ಇಳಿಸಬೇಡ. 
ವ್ರತ ಎಂದು ಹಿಡಿದು ಬಿಡುವುದು ತಪ್ಪು. ವ್ರತ ಕೆಟ್ಟಿತು ಎನ್ನುವುದೇ ಶಿಕ್ಷವ್ರತವನ್ನು ಹಿಡಿ ಎಂದು 
ದೇವರು ನಿನ್ನನ್ನು ಕೇಳುತ್ತಿಲ್ಲಹಿಡಿದ ವ್ರತವನ್ನು ಬಿಟ್ಟೆ ಬಿಟ್ಟಿ ಎಂದು ಕೋಪಿಸುವುದಿಲ್ಲ ಸರಿಯಾಗಿ 
ನಡೆದುಕೊಳ್ಳಬೇಕು ಎ೦ಬಷ್ಟೇ ಕಾರಣದಿ೦ದ ಮನುಷ್ಯಅದನ್ನುನಡೆಸಬೇಕು. 


ಅಸಾಧು ಆದ ಒಂದು ಹರಕೆಯನ್ನು ಮಾಡಿಕೊಂಡು ಮಗುವನ್ನು ಪಡೆದ ಅದನ್ನು 
ದೇವರ ತೇರು ಹರಿಯುವ ವೇಳೆ ತೇರಿನ ಗಾಲಿಯ ಅಡಿಯಲ್ಲಿಟ್ಟು ಮಗುವನ್ನು ಜೀವ೦ತವಾಗಿ 
ಮತ್ತೆ ಪಡೆದಳು ಎ೦ಬ ಭಾಗಾನಗರದ ತಾಯ ಕಥೆಯಂಥ ಕಥೆಯನ್ನು ಅಕ್ಷರಶಃ ದಿಟಿವೆಂದು 
ನಂಬುವುದು ಸರಿಯಲ್ಲ ಇಂಥ ಹರಕೆಯನ್ನು ಯಾರೂ ಮಾಡಬಾರದು. ಕ್ಷುದ್ರ ಎ೦ದು ಹೆಸರು 
ಪಡೆದ ದೈವಗಳ ಕಲ್ಪನೆಗಳು ಜೀವಬಲಿಯನ್ನು ಬಯಸುತ್ತವೆ ಎನ್ನುವುದು ಇಂಥದೇ ತಪ್ಪು. 
ದೇವರು ಕರುಣೆಯ ಮಡು ತಾನು ಜೀವಬಲಿಯನ್ನು ಬಯಸುವುದಿಲ್ಲ ಕೋಳಿಯನ್ನು 
ಕುರಿಯನ್ನು ಒಪ್ಪಿಪುತ್ತೇನೆಂದು ಹರಸಿಕೊಳ್ಳುವುದು, ಹರಸಿಕೊಂಡೆ ಎ೦ಬ ಕಾರಣದಿಂದ ದೇವರ 
ಸನ್ನಿಧಿಯಲ್ಲಿ ಕೊಲ್ಲುವುದು ದೇವರನ್ನುಅಪಾರ ಎತ್ತರದ ಸ್ಥಾನದಿಂದ ತಗ್ಗಿಗೆ ಎಳೆಯುವ ವ್ಯಾಪಾರ. 
ಇಂಥ ಹರಕೆಗಳನ್ನು ಮಾಡಕೂಡದು. | 


ದೇವರ ಕೃಪೆಯನ್ನು ಒಪ್ಪಿಕೊಳ್ಳುವುದರ ಸಂಕೇತವಾಗಿ ಕಾಣಿಕೆಯನ್ನು ಸಲ್ಲಿಸುತ್ತೇನೆ 
ಎ೦ದು ಹರಕೆ ಮಾಡಿಕೊಳ್ಳುವುದು ತಪ್ಪಲ್ಲ ದೇವರು ಎನ್ನುವ ಭಾವ ಇಂಥ ಕ್ರಿಯೆಯಿಂದ 
ಮನಸ್ಸಿಗೆ ಹತ್ತಿರವಾಗುತ್ತದೆ. ನಂಬಿಕೆ ಭದ್ರವಾಗುತ್ತದೆ. ಮಾಡಿಕೊ೦ಡ ಹರಕೆಯನ್ನು ನಡೆಸಿದರೆ 
ಮನಸ್ಸಿಗೆ ಸಮಾಧಾನ. ಜೊತೆಗೆ ನಮ್ಮ ತ೦ದೆ ತಾಯಿ ನಮ್ಮನ್ನು ಕಾಪಾಡುತ್ತಾರೆ ಎ೦ಬ ನಿಶ್ಚಯ. 
ಇದಿಷ್ಟೂ ಬದುಕನ್ನು ಚೆನ್ನ ಮಾಡುತ್ತದೆ. ಹೀಗೆ ಸಲ್ಲಿಸಿದ ಕಾಣಿಕೆ ಆಲಯದಲ್ಲಿ ಆಗಬೇಕಾಗುವ 
ಸೇವೆಗಳಿಗೆ ಬೇಕಾದ ವೆಚ್ಚವನ್ನು ಒದಗಿಸುತ್ತದೆ. ನೂರು ಜನಕ್ಕೆ ಜೀವನದ ಕೇ೦ದ್ರವಾದ ಆಲಯ, 
ಆ ನೂರು ಜನ ಸಲ್ಲಿಸುವ ಕಾಣಿಕೆಯಿ೦ದ ನಡೆಯುವುದು ಯುಕ್ತ ಹೀಗೆ ಆಲಯ ಜನರ ಭಕ್ತಿಯ 
ಕೇಂದ್ರವಾಗಿ ಒಂದು ರಕ್ಷಕ ಸಂಸ್ಥೆ ಆಗುತ್ತದೆ. ಇದಿಷ್ಟೂ ಈ ಸಂದರ್ಭದ ಒಳ್ಳೆಯ ಮಾತು. 
ಒಳ್ಳೆಯದಾದ ಈ ಭಾವ ಹದಕೆಡುವುದು, ತಪ್ಪು ಮಾಡಿ ಅದನ್ನು ಮನ್ನಿಸು ಎಂದು 
ಕೇಳಿಕೊಳ್ಳುವುದಕ್ಕೆ ದೇವರಿಗೆ ತಪ್ಪು ಕಾಣಿಕೆ ಒಪ್ಪಿಸುವಲ್ಲಿ ತಪ್ಪಾಯಿತು ಎಂದು 
ಮನಮುಟ್ಟುವುದು ಒಳ್ಳೆಯದು ಮನ್ನಣೆ ಬೇಡಿ ಸ್ವಲ್ಪ ಹಣವನ್ನು ಪ್ರಾಯಶ್ಚಿತ್ತ ರೂಪವಾಗಿ 
ಸಲ್ಲಿಸುವುದೂ ಒಳ್ಳೆಯದೇ ಇರುತ್ತ ಈ ತಪ್ಪು ಅಜಾಗರೂಕತೆಯಿಂದ ನಡೆದಿರಬೇಕು, 
ಉದ್ದೇಶಪೂರ್ವಕ ನಡೆದಿರಬಾರದು. ಯಾವುದೋ ಪ್ರಯೋಜನಕ್ಕಾಗಿ ತಪ್ಪುಮಾಡಿ ಹಾಗೆ ಪಡೆದ 
ಪ್ರಯೋಜನದ ಒಂದು ಭಾಗವನ್ನು ದೇವರಿಗೆ ಒಪ್ಪಿಸುತ್ತೇನೆ ಎನ್ನುವುದು ಕ್ಷಮೆಗೆ ಅರ್ಹವಾದ 
ನಡತೆ ಅಲ್ಲ. ತಪ್ಪು ನಡತೆಯಿಂದ ಗಳಿಸಿದ ಹಣದ ಒಂದು ಭಾಗವನ್ನು ದೇವರಿಗೆ ಒಪ್ಪಿಸುತ್ತೇನೆ 
ಎನ್ನುವುದು ದೇವರನ್ನುನಮ್ಮಪಾಪದಲ್ಲಿಪಾಲುಗಾರ ಆಗು ಎ೦ದು ಎಳೆಯುವ ನಡತೆ ಆಗುತ್ತದೆ. 
ಗೋವನ್ನು ಕೊ೦ದು ಅದರ ತೊಗಲಿನಿ೦ದ ಮಾಡಿದ ಕೆರವನ್ನು ದಾನಮಾಡಿದ ಎನ್ನುವುದು 


ನಮ್ಮಲ್ಲಿ ಒ೦ದು ಗಾದೆ. ಗೋವನ್ನು ಕೊ೦ದ ಪಾತಕ ಕೆರದ ದಾನದಿ೦ದ ಕಡಮೆ ಆಗುವುದಿಲ್ಲ 
ತಪ್ಪುಗಳಿಕೆಯ ಒಂದು ಭಾಗವನ್ನು ನಾವು ಹುಂಡಿಗೆ ಹಾಕಿದರೆ ಅದು ಹುಂಡಿಯನ್ನು 
ಮುಟ್ಟುತ್ತದೆ, ದೇವರನ್ನು ಮುಟ್ಟುವುದಿಲ್ಲ. ಇಂಥ ಕಾಣಿಕೆ ಕೊಳತ ತೆಂಗಿನಕಾಯಿ, ಸನ್ನಿಧಿಯಲ್ಲಿ 
ಒಡೆದಾಗ ಕಾಯಿ ಕೊಳತಿರುವುದು ಸ್ಪಷ್ಟವಾಗುತ್ತದೆ, ಅರ್ಚಕ ಅದನ್ನು ಹಿಂದಕ್ಕೆ ಕೊಡುತ್ತಾನೆ. 


ಈಗ ತಿರುಪತಿಯಂ೦ಥ ಕ್ಷೇತ್ರದಲ್ಲಿ ಹುಂಡಿಯಲ್ಲಿ ಬೀಳುವ ಹಣ ಅದೆಷ್ಟೋ ಬಾರಿ ಇಂಥ 
ಕಾಣಿಕೆ ಆಗಿರಬೇಕು. ಕೆಲವುವೇಳೆ ಇದು ಲಕ್ಷಲಕ್ಷದಷ್ಟು ಇರುತ್ತದೆ ಎ೦ದು ವರದಿ ಆಗುತ್ತದೆ. ಈ 
ಹಣವನ್ನು ಹಾಕಿದವರು ಇನ್ನೆಂಥ ದುಷ್ಟ ವ್ಯಾಪಾರದಿಂದ ಇದಕ್ಕೂ ಹೆಚ್ಚಿನ ಹಣವನ್ನು ಗಳಿಸಿ, 
ಗಳಿಕೆಯ ಜೊತೆಗೆ ಬಂದು ಪಾಪವನ್ನು ತೀರಿಸಿಕೊಳ್ಳುವುದಕ್ಕೆ ಇಷ್ಟು ನಷ್ಟವನ್ನು 
ಸ್ವೀಕರಿಸುತ್ತಾರೋ! ಈ ಜನರ ಅಜ್ಞಾನ ಇವರ ವ್ಯಾಪಾರ ಅನ್ಯಾಯಕ್ಕೆ ಸಮನಾದದ್ದು 


ತಿಳಿದಂತೆ ಪಾಪಮಾಡಿ, ಅದರಿಂದ ಬಂದ ಲಾಭದ ಹಣವನ್ನು ಆಲಯದ ಹುಂಡಿ 
ಒಳಕ್ಕೆ ಹಾಕಬೇಡಿ ಎ೦ದು ಆಲಯವನ್ನು ನಡೆಸುವ ದೇವಸೇವಕರು ಭಕ್ತರಲ್ಲಿ ಪಾರ್ಥನೆ 
ಮಾಡಿದರೆ ದುಷ್ಟರ ಈ ಅವಿವೇಕ ವರ್ತನೆ ಕಡಮೆ ಆಗಬಹುದು. ಇದರಿಂದ ಆಲಯದ 
ವರಮಾನ ಕಡಮೆ ಆಗುವುದು ದಿಟಿ ಆದರೆ ಹೀಗಾಗುವುದು ಒಳ್ಳೆಯದೇ. ಬಂದ ಸ್ವಲ್ಪ ಹಣ 
ಧರ್ಮದಿಂದ ಗಳಿಸಿದ ಹಣ ಇದು ದೈವಕ್ಕೆ ತೃಪ್ತಿ ಪ್ರೀತಿ ತರುತ್ತದೆ. ಜನರಲ್ಲಿ ನೀತಿ ಬೆಳಯುವುದಕ್ಕೆ 
ಇಂಥ ಕಟ್ಟಳೆ ಒ೦ದು ಸಾಧನ ಆಗುತ್ತದೆ. 


ಕ್ಷೇತ್ರಗಳಿಗೆ ಬರುವ ಭಕ್ತರು ಸಲ್ಲಿಸುವ ಹರಕೆ ಹಣದಿಂದ ಆಲಯದ ಅಧಿಕಾರಿಗಳು 
ಭಕ್ತರಿಗೆ ಉಪಯೋಗವಾದ ಹತ್ತು ರೀತಿಯ ಸೇವೆಯನ್ನುನಡೆಸುವುದು ಒಂದು ಕ್ರಮ ಆಗಬೇಕು. 
ಈಗ ತಿರುಪತಿಯಲ್ಲಿ ಸೇರುವ ಹಣದಿಂದ ಒಂದು ವಿಶ್ವವಿದ್ಯಾನಿಲಯ ನಡೆಯುತ್ತಿದೆ. ದೇವರಿಗೆ 
ರತ್ನಕೆತ್ತಿದ ಆಭರಣಗಳು ನಿರ್ಮಾಣವಾಗುತ್ತಿವೆ. ಸನ್ನಿಧಿ ಎಂದಮೇಲೆ ವೈಭವ ಇರಬೇಕು ತಾನೆ! 
ದೇವರು ಎ೦ಬ ಕಲ್ಪನೆಯ ವೈಭವಕ್ಕೆ ಮಿತಿ ಒ೦ದು ಉಂಟ? ಎಷ್ಟು ವೈಭವ ಹೆಚ್ಚಿದರೆ ಅಷ್ಟೂ 
ಒಳ್ಳೆಯದು. ಆದರೆ ಈ ವೈಭವ ಸರಿಯಾದ ರೂಪದ್ಧಾಗಿರಬೇಕು. ದೇವರ ಮೂರ್ತಿಗೆ ಕೋಟಿ 
ಕೋಟಿ, ವೆಚ್ಚದ ಕಿರೀಟವನ್ನು ತೊಡಿಸಿದ್ದರಿಂದ ಆದದ್ದೇನು? ದೇವರು ನಮ್ಮಂತೆ ಒಬ್ಬ ವ್ಯಕ್ತಿ 
ಅಲವಲ್ಲ ವೈಭವ ಬೇಕಾಗುವುದು ದೇವರಿಗಲ್ಲ; ದೇವರನ್ನು ನೋಡಲು ಹೋಗುವ ಭಕ್ತರಿಗೆ. 
ಇದರ ತೃಪ್ತಿ ಕೋಟಿಕೋಟಿ ವೆಚ್ಚದ ಕಿರೀಟಿದಿಂದ ಹೆಚ್ಚುತ್ತದೆ ಎಂದು ನಾವು ತಿಳಿಯಬಾರದು. 
ಆಸೆಯಿಂದ ನೋಡುವ ಕಣ್ಣಿಗೆ ಭೂಷಣದ ಸೂಚನೆ ಸಾಕು ಕಿರೀಟಿಕ್ಕೆಂದು ವೆಚ್ಚಮಾಡುವ 
ಹಣವನ್ನುಬರುವ ಭಕ್ತರ ಸೌಕರ್ಯಕ್ಕೆ೦ದು ಬಳಸಿದರೆ ವೆಚ್ಚಸಾರ್ಥಕ ಆಗುತ್ತದೆ. ಹೀಗಾಗುವುದು 


ದೈವಕ್ಕೆ ಪ್ರೀತಿ ಎಂದು ನಾವು ನಂಬಬಹುದು. ತಿರುಪತಿಯ ವಿಷಯವಾಗಿ, ಪದಾರ್ಥಗಳ ಬೆಲೆ 
ಹೆಚ್ಚಿದೆ ಎಂಬ ಕಾರಣದಿಂದ ಪ್ರಸಾದದ ವಸ್ತುಗಳ ಬೆಲೆಯನ್ನು ಹೆಚ್ಚಿಸಿದೆ ಎಂದು ಲಡ್ಡು ವಡೆ 
ಮುಂತಾದ ಭಕ್ಷ್ಯಗಳ ಗಾತ್ರವನ್ನು ಕಡಮೆ ಮಾಡಿದೆ ಎಂದು, ವರದಿ ಆಗುವುದು ಉಂಟು. 
ತಿರುಪತಿಯ ಆಲಯಕ್ಕೆ ಬರುವ ಲಕ್ಷಲಕ್ಷದ ಹಣದಲ್ಲಿ ಸ್ವಲ್ಪವನ್ನು ಉಪಯೋಗಿಸಿ ದರ ಪೇಟೆಗಳ 
ಬೆಲೆಗಳ ಏರಿಕೆಯಿ೦ದ ಪ್ರಸಾದದ ವಸ್ತುಗಳ ಯೋಗ್ಯತೆಯನ್ನು ತಗ್ಗಿಸುವುದು ಅನವಶ್ಯಕ 
ಆಗುತ್ತದೆ. ತಿರುಪತಿಯ ಆಲಯಗಳನ್ನು ನಡೆಸುವ ಅಧಿಕಾರಿ ಸಂಸ್ಥೆಗಳು ಈ ವಿಷಯವನ್ನು 
ಮನಸ್ಸಿಗೆ ತಂದುಕೊಂಡು ಭಕ್ತರು ಕೊಡುವ ಹಣದಿಂದ ಭಕ್ತರಿಗೆ ಸೌಕರ್ಯವನ್ನು ಒದಗಿಸಲು 


ಯತ್ನಮಾಡಬೇಕು. 


ತಿರುಪತಿಯಲ್ಲಿ ತೋಮಾಲೆ ಸೇವೆಯಲ್ಲಿ ಹಿಂದೆ ಆಲಯದ ಹೂವಿನ ತೋಟದಲ್ಲಿ 
ಬೆಳೆಸಿದ ಹೂಗಳ ಮಾಲೆಯನ್ನು ರಚಿಸಿ ಮೂರ್ತಿಯ ಮೇಲೆ ತೊಡಿಸುತ್ತಿದ್ದರು. ಈಗ ಹೂಗಳು 
ದೊರೆಯುವುದಿಲ್ಲಎ೦ದು ಸಾಲಿಗ್ರಾಮದ ಮಾಲೆ ಒಂದನ್ನು ತೋಡಿಸುತ್ತಿದ್ದಾರೆ ಎಂದು ಈ ಮುನ್ನ 
ಹೇಳಿದ್ದಾಗಿದೆ. ತಿರುಪತಿಯ ಬೆಟ್ಟಿದಮೇಲೆ ಹೂವಿನ ತೋಟಕ್ಕೆ ಬೇಕಾದಷ್ಟು ನೆಲ ಇದೆ. ಅದರಲ್ಲಿ 
ಬೇಕಾದಷ್ಟು ಹೂವನ್ನು ಬೆಳೆಯಬಹುದು. ಇದಕ್ಕೆ ಮನಸ್ಸು ಬೇಕು. ಶ್ರದ್ಧೆ ಬೇಕು. ಈ ಮನಸ್ಸು ಶ್ರದ್ದೆ 
ಬರಬೇಕಾದರೆ ಆಲಯದಲ್ಲಿ ಇರುವುದು ಬರಿಯ ವಿಗ್ರಹ ಅಲ್ವ ಪ್ರತ್ಯಕ್ಷ ದೈವ ಎಂಬ ಪ್ರಜ್ಞೆ ಬೇಕು. 
ಹಿಂದೆ ಬಣ್ಣ ಬಣ್ಣದ ಹೂವಿನ ಆ ಮಾಲೆಯನ್ನು ನೋಡಿ ಎಷ್ಟು ಸಾವಿರ ಕಣ್ಣು ಎಷ್ಟು 
ಆನ೦ದಪಟ್ಟಿವೋ, ಇಂದಿನ ಜನರಿಗೆ ಆ ಆನಂದ ಬೇಡವೇ? ಅದನ್ನು ಒದಗಿಸುವುದು 
ಅಸಾಧ್ಯವೆ? ಆಲಯವನ್ನು ನಡೆಸುವ ಸಂಸ್ಥೆಗಳು ಭಕ್ತರಾದ ಜನರ ಸಂಸ್ಥೆಗಳಾಗಬೇಕು. 
ಶ್ರೀನಿವಾಸನ ವಿಗ್ರಹ ಒಂದು ಕಲ್ಲು ಎಂದು ತಿಳಿಯುವ ಅವಿಶ್ವಾಸಿ ಅಧಿಕಾರಿ ಪೂಜೆಯ 
ವಿವರಗಳಲ್ಲಿ ಆಸಕ್ತಿಯನ್ನು ಅನುಭವಿಸಿಯಾನು ಎಂದು ನಿರೀಕ್ಷಿಸಬಾರದು. ದೇವರೇ ಇಲ್ಲ 
ಎನ್ನುವುದಾದರೂ ಎಷ್ಟೋ ಜನರಲ್ಲಿ ಒಬ್ಬ ತನ್ನ ಕರ್ತವ್ಯ ಎ೦ಬ ದೃಷ್ಟಿಯಿ೦ದ ಪೂಜೆಯ 
ವಿವರದಲ್ಲಿ ಶ್ರದ್ಧೆಯಿ೦ದ ನಡೆಯುವುದು ಸಾಧ್ಯ ಎ೦ದರೂ ಇ೦ಥ ಜನ ಅಪರೂಪ. ದೇವರನ್ನು 
ಮೆಚ್ಚಿನೋಣ ಎಂಬ ಪ್ರೀತಿಯಿಂದ, ತಪ್ಪಿಯೇನು ಎ೦ಬ ಭಯದಿಂದ, ನಡೆಯುವ ಜನರಿಂದ 
ಮಾತ್ರ ನಾವು ಸಹಜವಾದ ಶ್ರದ್ಧೆಯನ್ನು ನಿರೀಕ್ಷಿಸಬಹುದು. 


ಕ್ಷೇತ್ರಯಾತ್ರೆಗಳು ಅವಶ್ಯಕವೇ ಎಂಬ ವಿಷಯದಲ್ಲಿ ಎರಡು ಅಭಿಪ್ರಾಯ ಎಲ್ಲ 
ಕಾಲದಿ೦ದಲೂ ಇದ್ದಿವೆ. ದೇವರು ಸರ್ವವ್ಯಾಪಿ, ಅವನು ಇಲ್ಲದ ಎಡೆ ಇಲ್ಲ ಇದು ಹೊಸಕಾಲದ 
ಜಾಣರ ಮಾತೇನೂ ಅಲ್ಲಉಪನಿಷತ್ತುಗಳ ಕಾಲದಿಂದ ನಮ್ಮಜನತೆ ನಂಬಿಕೊಂಡು ಬಂದಿರುವ 


ಸತ್ಯ ಹೀಗಿದ್ದೂಆಲಯಗಳ ನಿರ್ಮಾಣ ಆದ ಕಾಲದಿಂದಲೂ ಯಾತ್ರೆ ಎ೦ಬ ಒಂದು ಕ್ರಮ ನಮ್ಮ 
ಜೀವನದಲ್ಲಿವಾಡಿಕೆ ಆಗಿ ಬೆಳೆದಿದೆ. ಯೋಚಿಸಿ ನೋಡಿದರೆ, ಕ್ಷೇತ್ರಗಳು ಇರಬೇಕು, ಕ್ಷೇತ್ರಯಾತ್ರೆ 
ಒ೦ದು ಮಿತದಲ್ಲಿ ಅವಶ್ಯ ಎನ್ನುವುದು ಸರಿ ಎ೦ದು ಕಾಣುತ್ತದೆ. ನಾನು ನನ್ನ ದೇವರು ಎ೦ದು 
ಒಬ್ಬೊಬ್ಬನೂ ತನ್ನ ದೈವದೊ೦ದಿಗೆ ಸಂಬಂಧವನ್ನು ಬೆಳೆಸುವಂತೆ ನಾವು ನಮ್ಮದೇವರು ಎಂದು 
ಸಮುದಾಯ ತನ್ನ ದೈವ ತಮ್ಮ ದೈವ ಒಂದೇ ಎಂದು ಸಂಬಂಧವನ್ನು ಬೆಳೆಸಿಕೊಳ್ಳುವುದೂ 
ಅವಶ್ಯಕ ಇದಕ್ಕಾಗಿ ಗ್ರಾಮಗಳಲ್ಲಿದೇವಾಲಯಗಳಿರಬೇಕು, ಪ್ರದೇಶ ಪ್ರದೇಶದಲ್ಲೂಯಾತ್ರಾಸ್ಥಾನ 
ಇರಬೇಕು. ಇ೦ಥ ಸ್ಥಾನಗಳಲ್ಲಿ ಭಕ್ತರು ಗುಂಪಾಗಿ ನೆರೆದು ನಾವೆಲ್ಲ ದೇವರ ಮಕ್ಕಳು ಎನ್ನುವ 
ಭಾವವನ್ನು ಅನುಭವಿಸುವ, ಸ೦ತೋಷ ಸ೦ದರ್ಭವನ್ನು ಒದಗಿಸುವ ಉತ್ಸವಗಳಿರಬೇಕು. 


ಅಲ್ಲದೆ ಕ್ಷೇತ್ರಯಾತ್ರೆಗಳು ನಾವು ಒಬ್ಬ ದೇವರ ಮಕ್ಕಳು ಎ೦ಬ ಭಾವವನ್ನು 
ಬೆಳೆಸುವಂತೆ ಒ೦ದು ದೇಶದ ಮಕ್ಕಳು ಎ೦ಬ ಭಾವವನ್ನೂ ಬೆಳೆಸುತ್ತವೆ. ಹಿಮಗಿರಿಯಿ೦ದ 
ರಾಮಸೇತುವಿನವರೆಗಿನ, ಕಾಮರೂಪದಿ೦ದ ಗಾಂಧಾರದವರೆಗಿನ ನೆಲ ಒಂದು ನೆಲ. ಇದು 
ಭಾರತ ಭೂಮಿ. ಉತ್ತರದಿಂದ ದಕ್ಷಿಣಕ್ಕೆ ದಕ್ಷಿಣದಿಂದ ಉತ್ತರಕ್ಕೆ ಪೂರ್ವದಿಂದ ಪಶ್ಚಿಮ, 
ಪಶ್ಚಿಮದಿಂದ ಪೂರ್ವಕ್ಕೆ ಪುಣ್ಯಕ್ಷೇತ್ರಗಳನ್ನು ನೋಡಹೋಗಿ ನಮ್ಮ ಜನತೆ ತಾನು ಭಾರತೀಯ 
ಎನ್ನುವ ಭಾವವನ್ನು ಬೆಳೆಸಿಕೊಂಡಿತು. ಬೆಳ್ಳನೆಯ ವಸ್ತ್ರದಂತೆ ಮಂಜನ್ನು ಹೊದೆದು, ಎಡ ಬಲಕ್ಕೆ 
ಕಣ್ಣು ಹರಿಯುವಷ್ಟು ದೂರವೂ ಹರಿದು, ನಭವನ್ನು ಮುಟ್ಟುವವರೆಗೆ ಮೇಲಕ್ಕೆ ಏರಿ, ಅನಂತ 
ಎಂದರೆ ಇದು ಎ೦ದು ತೋರಿಸುವ ಎತ್ತರ ಬಿತ್ತರದ ಹಿಮಾಲಯದ ಪರ್ವತಸ್ತೋಮ, ಗಂಗೆ 
ಸಿಂಧು ನದಿಗಳ ಹರಿವು, ವಿಂಧ್ಯಗಿರಿ ಸಹ್ಯಾದ್ರಿ ಪೂರ್ವಶೈಲದ ನಡುವಣ ಭೂಮಿ, ದಕ್ಷಿಣದ 
ಗೋದಾವರಿ ಕೃಷ್ಣಾ ಕಾವೇರಿ ನದಿಗಳ ಪ್ರವಾಹ, ಈ ವಿಸ್ತಾರದಲ್ಲಿ ಅಲ್ಲಲ್ಲಿ ಚೆಲ್ಲಿರುವ ಸೌಂದರ್ಯ 
ಸ್ಥಾನಗಳ ಕ್ಷೇತ್ರಗಳು, ತುಟ್ಟಿತುದಿಯಲ್ಲಿ ಕನ್ಯಾಕುಮಾರಿ, ರಾಮಸೇತುವೆ, ಪೂರ್ವ ಪಶ್ಚಿಮ ದಕ್ಷಿಣಕ್ಕೆ 
ನೆಲಕಾಣದಷ್ಟು ದೂರ ಹರಡಿರುವ ಜಲರಾಶಿ, ಇವುಗಳ ವೈಭವವನ್ನು ಹೊರಕಣ್ಣಿನಿ೦ದಲೇ 
ನೋಡಿ, ಇವನ್ನು ನೋಡಿದಲ್ಲದೆ ಸಾಧ್ಯವಲ್ಲದ ಒಂದು ಆನಂದವನ್ನು ಅನುಭವಿಸಿತು. ಈ ನೆಲ 
ಬರಿಯ ನೆಲವಲ್ವ ತನ್ನ ತಾಯಿ ಆಗಿರುವ ಒಬ್ಬ ದೇವಿ ಎನ್ನುವುದನ್ನು ತಿಳಿಯಿತು. ಇದೇನು 
ಕೊ೦ಚದ ಭಾಗ್ಯ ಅಲ್ಲ ಭಾರತಮಾತೆ ಎ೦ಬ ಶಬ್ದ ಬರಿಯ ಮಾತಲ್ವ ಆಳದ ನಂಬಿಕೆಗೆ ಹೆಸರು 
ಕೊಟ್ಟಿರುವ ಒಂದು ಪದ, ಎಂದು ಕಂಡಿತು. 


ಕ್ಷೇತ್ರಗಳಿಗೆ ಏಕೆ ಹೋಗಬೇಕು, ನೀನು ಇರುವಲ್ಲೇ ದೇವರು ಇದ್ದಾನೆ ಎಂದು ನಮ್ಮ 
ಸುಧಾರಕ ಪಂಥಗಳಿಲ್ಲಉಪದೇಶ ಮಾಡಿವೆ. ಕ್ಷೇತ್ರ ಯಾತ್ರೆ ಬೇಡ ಎನ್ನುತ್ತಿರುವಂತೆ ಕಾಣುವ ಈ 


ಉಪದೇಶದ ಅರ್ಥ ಹೊರಕ್ಕೆ ಕಾಣುವ ಈ ಅರ್ಥ ಅಲ್ಲ ಕ್ಷೇತ್ರಯಾತ್ರೆ ಎ೦ಬ ಪದ್ಧತಿಯನ್ನು 
ಅತಿಯಾಗಿ ಬೆಳಸಬೇಡಿ ಎ೦ದು ಎಚ್ಚರಿಕೆ ಹೇಳುವುದು ಅದರ ಉದ್ದೇಶ ತಿರುಪತಿಗೆ 
ಹೋಗಬೇಕು, ಆದರೆ ಲಕ್ಷಲಕ್ಷದಲ್ಲಿ ಗು೦ಪುಗು೦ಪು ಹೋಗಿ ಅಲ್ಲಿ ಅನವಶ್ಯಕವಾದ ಕ್ಲೇಶಗಳನ್ನು 
ಅನುಭವಿಸಿ ಒಬ್ಬರ ಮೇಲೊಬ್ಬರು ಬಿದ್ದುನೆಜ್ಜುಗುಜ್ಜಾಗಿ ದೇವರ ದರ್ಶನ ಆಯಿತು, ಇಲ್ಲ ಚೆನ್ನಾಗಿ 
ಆಗಲಿಲ್ಲ ಎ೦ದುಕೊ೦ಡುಬರುವುದು ಕ್ಷೇತ್ರ ಯಾತ್ರೆ ಅಲ್ಲ ಅನವಶ್ಯಕ ವ್ಯಾಪಾರ ಎಂದು ಬುದ್ದಿ 
ಹೇಳುವುದು ಲಕ್ಷಲಕ್ಷದಲ್ಲಿ ಪ್ರಯಾಗಕ್ಕೆ ಹರಿದ್ದಾರಕ್ಕೆ ಹೋಗಿ ಗಂಗೆಯ ನೀರಿನಲ್ಲಿ 
ಮುಳುಗುಹಾಕಿದರೆ ಏನೋ ಪುಣ್ಯ ಬರುತ್ತದೆ, ಎಂಥದೋ ಶುಭ ಆಗುತ್ತದೆ, ಎಂದು 
ತಿಳಿಯುವುದೂ ತಪ್ಪು. ಮೇಲಾಗಿ ತಿರುಪತಿಯಂಥ ಸ್ಥಳಕ್ಕೆ ಯಾತ್ರೆ ಹೋಗುವುದರಲ್ಲಿ ಭಕ್ತರು 
ಹಿಂದೆ ಶ್ರಮದಿಂದ ಬಂದು ಬೆಟ್ಟವನ್ನು ಏರಿ ಪ್ರಯಾಸದಿಂದ ದೇವರ ದರ್ಶನವನ್ನು ಪಡೆದು 
ಕಷ್ಟದಿಂದ ದೇವನನ್ನು ಕಂಡೆವು ಎ೦ಬ ಭಾವವನ್ನು ಅನುಭವಿಸುತ್ತಿದ್ದರು ಈಗ ಈ ಭಾವ 
ಸಾಧ್ಯವಾಗದೆ ಹೋಗಿದೆ. ನಡೆಯುವ ಮಾತು, ಬೆಟ್ಟವನ್ನೇರುವ ಮಾತು, ಹಿ೦ದಿನ ಕಥೆ. ಈಗ 
ಎಲ್ಲರೂ ಕಾಸುಕೊಟ್ಟು ಬಸ್ಸಿನಲ್ಲಿ ಕುಳಿತು ತಮ್ಮ ಊರಿನ ದೇವಾಲಯಕ್ಕೆ ಹೋಗುವಂತೆ ತಮ್ಮ 
ಊರಿನಿಂದ ತಿರುಪತಿಗೂ ಅಷ್ಟೇ ಶ್ರಮದಲ್ಲಿ ಹೋಗುತ್ತಾರೆ. ಹಿಂದೆ ಯಾತ್ರಿಕರು ಬೆಟ್ಟಿವನ್ನುಏರುತ್ತ 
ಅಂದವಾದ ಒಂದು ಮಲೆಯ ದಾರಿಯಲ್ಲಿ ನಡೆಯುವ ಸುಖವನ್ನು ಅನುಭವಿಸುತ್ತಿದ್ದರು. 
ಮಲೆಯನ್ನು ಏರುವ ಸುಖ ಈಗ ಬಸ್ಸಿನ ಪಾಲಾಗಿದೆ. ಆ ಸುಖದಿಂದ ತಣಿಯಿತ್ತಿದ್ದ ಭಕ್ತರ ಜೀವಕ್ಕೆ 
ಈಗ ಆ ಸುಖ ಲಭ್ಯ ಇಲ್ಲ. 


ರೈಲಿನಲ್ಲಿ ಬಸ್ಸಿನಲ್ಲಿ ಕುಳಿತು ಹರಿದ್ದಾರಕ್ಕೆ ಹೋಗುವುದರಲ್ಲಿ ಕೂಡ ನಮಗೆ ಹಿಂದೆ ನಮ್ಮ 
ತಾತ ಮುತ್ತಾತಂದಿರಿಗೆ ದೊರಕಿದ ದೇಶಪರಿಚಯ ಜನ ಪರಿಚಯದ ಭಾಗ್ಯ ಇಲ್ಲವಾಗಿದೆ. 


ಹೀಗಿದ್ದೂ ಕ್ಷೇತ್ರ ಯಾತ್ರೆಯನ್ನು ತೀರ ಬಿಟ್ಟು ಬಿಡಿ ಎ೦ದು ಹೇಳುವುದು ಯುಕ್ತ 
ಆಗಲಾರದು. ಆಧುನಿಕರಲ್ಲಿ ಆಧುನಿಕರಾಗಿ ದೈವವನ್ನು ಕುರಿತು ತೀರಾ ಅನಾಸಕ್ತಿಯನ್ನು 
ಬೆಳಸಿಕೊಂಡಿದ್ದ ನಮ್ಮ ಜನನಾಯಕ ಜವಹರಲಾಲ್‌ ನೆಹರೂರವರು ಕೂಡ ಒಂದು 
ಸಂದರ್ಭದಲ್ಲಿ ಕ್ಷೇತ್ರಯಾತ್ರೆಯ ಸಂಪ್ರದಾಯದಿಂದ ಒಳ್ಳೆಯದಾಯಿತು ಎಂದು ಹೇಳಿದರು. 


೧) 


ದೈವವನ್ನು ಕುರಿತು ಸ್ಪಷ್ಟವಾದ ಒ೦ದು ಭಾವಕ್ಕೆ ಎಡೆಕೊಡದ ಬೌದ್ಧ ಮತದಲ್ಲಿಯೂ 
ಕ್ಷೇತ್ರಗಳ ದರ್ಶನದಿಂದ ಪ್ರಯೋಜನ ಇದೆ ಎ೦ಬ ಭಾವನೆ ಪುರ್ವದಿಂದಲೂ ನಡೆದುಬಂದಿದೆ. 
ಬುದ್ಧ ಗುರುವಿನ ಚರಿತೆಗೆ ಸಂಬಂಧಿಸಿದ ಸ್ಥಳಗಳನ್ನು ನೋಡಲು ಚೀನಾ ದೇಶದ 
ಭಕ್ತಮಹನೀಯರು ಎರಡು ಸಾವಿರ ವರ್ಷಗಳ ಹಿಂದೆಯೇ ನಮ್ಮದೇಶಕ್ಕೆ ಬಂದದ್ದನ್ನು ನಾವೆಲ್ಲ 


ಬಲ್ಲೆವು. ಯಾತ್ರೆಗಳು ಅವಶ್ಯಕವಲ್ಲಎಂದು ನಾನಕ್‌ ಗುರು ಊಪದೇಶಿಸಿದ್ದರೂ ನಮ್ಮಸೋದರ 
ಸಿಖ್‌ ಜನರು ಆ ಪುಣ್ಯಾತ್ಮನ ಚರಿತೆಗೆ ಸಂಬಂಧಿಸಿದ ಸ್ಥಳಗಳನ್ನೂ ಅವನ ಆನಂತರದ ಗುರುಗಳ 
ಚರಿತೆಗೆ ಸಂಬಂಧಿಸಿದ ಸ್ಥಳಗಳನ್ನೂ ಯಾತ್ರಾ ಸ್ಥಾನಗಳಾಗಿ ನಡೆಸಿಕೊಳ್ಳುತ್ತಿದ್ದಾರೆ. ಈ ನಡತೆ 
ಮನುಷ್ಯನ ಸ್ವಭಾವಕ್ಕೆ ಸಹಜವಾಗಿದ್ದುಸ೦ತೋಷ ತರತಕ್ಕದ್ದು ಈ ಅರ್ಥದಲ್ಲಿ ಶುಭಕರ ಇದನ್ನು 
ತೀರಾ ತೊರೆಯಬಾರದು ; ಅಷ್ಟೇ ದಿಟವಾಗಿ ಅತಿ ಮಾಡಲೂ ಬಾರದು. 


ಈ ಕ್ಷೇತ್ರಗಳನ್ನು ಕುರಿತ ಈ ಮಾತುಗಳಲ್ಲಿ ತೀರ್ಥಗಳನ್ನು ಕುರಿತ ಮಾತೂ ಸೇರಿದೆ. 


ವೇದದ ಕಾಲದ ಯಜ್ಞಗಳು ನಿಜದಲ್ಲಿ ನಿ೦ತುಹೋಗಿವೆ ಎಂದೇ ಹೇಳಬಹುದು. 
ಒಮ್ಮೊಮ್ಮೆ ಅಲ್ಲಲ್ಲಿ ಗುರುಪೀಠಗಳ ಹಿರಿಯರು ಇ೦ಥ ಅ೦ಥ ಯಾಗ ನಡೆಸುತ್ತಾರೆ ಎ೦ದು ಸುದ್ದಿ 
ಕೇಳುತ್ತದೆ. ದೇವರನ್ನುಉದ್ದೇಶಿಸಿ ಇಂಥ ಕರ್ಮಗಳನ್ನುನಡೆಸುವುದು ಶುಭಕರ. ಈ ವಿಷಯದಲ್ಲಿ 
ಸ೦ದೇಹವಿಲ್ವ ಆದರೆ ಇವು ಎಷ್ಟು ಕ್ರಮವಾಗಿ ನಡೆಯುತ್ತವೆ ಎ೦ಬುದನ್ನು ಮಾತ್ರ ಇದಕ್ಕೆ 
ಸಂಬಂಧಿಸಿದ ಜನ ಎಚ್ಚರದಿಂದ ನೋಡಿಕೂಳ್ಳಬೇಕು. ಬೆಲೆಯ ವಸ್ತುಗಳನ್ನು ಆಗ್ಗಿಗೆ 
ಸಮರ್ಪಿಸುತ್ತೇವೆ, ದೇವರನ್ನು ತೃಪ್ತಿಗೊಳಿಸುತ್ತೇವೆ, ಎ೦ಬ ತಿಳುವಳಿಕೆಯಲ್ಲಿ ಪಟ್ಟು ವಸ್ತ್ರಗಳನ್ನು 
ಸರ್ಕಾರದ ನೋಟುಗಳನ್ನು ಹೋಮಕುಂಡದಲ್ಲಿ ಹಾಕುವುದು ವಿವೇಕವಲ್ಲ ಎನ್ನುವುದನ್ನು 
ಪ್ರವರ್ತಕರು ನೆನಪಿನಲ್ಲಿಡಬೇಕು. ವಸ್ತ್ರಗಳನ್ನು ಬಟ್ಟೇ ಇಲ್ಲದ ಜನಕ್ಕೆ ನೋಟುಗಳನ್ನು ಕಾಸಿಲ್ಲದ 
ಜನಕ್ಕೆ ದಾನ ಮಾಡಿದರೆ ದೇವರಿಗೆ ಹೆಚ್ಚು ಪ್ರೀತಿ ಆಗುತ್ತದೆ. ಭಕ್ತಿ ಅತಿಯಾದರೆ 
ಹುಚ್ಚಿನಂತಾಗುತ್ತದೆ ಎಂದು ವೂರ್ವದಿ೦ದ ನಮಗೆ ಬಂದಿರುವ ನಂಬಿಕೆ. ಇದರಿಂದಲೇ 
ಹನುಮಂತ ದೇವರ ಹೆಸರಿನಲ್ಲಿ ಶಾಂತೇಶ ಕಾ೦ತೇಶರ ಜೊತೆಗೆ ಭ್ರಾಂತೇಶ ಎ೦ದು ಒ೦ದು 
ಹೆಸರಾಗಿರುವುದು. ಭಕ್ತ ಹುಚ್ಚನಂತೆ ಆಗಬಹುದು; ಭಕ್ತಿ ಹಚ್ಚುಆಗಬಾರದು. 


ಜ್ಯೋತಿಃಶಾಸ್ತ್ರದ ಪ್ರಭಾವದಿಂದ ನಮ್ಮಲ್ಲಿ ಬೆಳೆದು ಬಂದಿರುವ ಕೆಲವು ವಾಡಿಕೆಗಳನ್ನು 
ಸರಿಪಡಿಸಿಕೊಳ್ಳುವುದು ಸದ್ಯದಲ್ಲಿ ತೀರ ಅವಶ್ಯಕ ಎನ್ನುವುದನ್ನು ನಮ್ಮ ಜನ ತಿಳಿಯ ಬೇಕಾಗಿದೆ. 
ಯಾವ ಕೆಲಸಕ್ಕೂ ಒಳ್ಳೆಯ ದಿನ ಕೆಟ್ಟ ದಿನ ಎ೦ದು ನಮ್ಮಜನ ಹಿಂದೆಯೂ ತುಂಬಾ ಕಷ್ಟಪಟ್ಟರು, 
ಈಗಲೂ ಪಡುತ್ತಿದ್ದಾರೆ. ಮನಸ್ಸಿನ ಸಮಾಧಾನಕ್ಕೆ ಸಾಧಕವಾಗಿ ಇಂಥ ಭಾವನೆಗಳಿಗೆ ಜೀವನದಲ್ಲಿ 
ಸ್ಥಾನ ಇದೆ. ಇರುತ್ತ ಇವು ಅತಿಯಾಗಬಾರದು. ನಮ್ಮ ಪಂಚಾಂಗದಲ್ಲಿ ಒಂದೊಂದು ದಿನವೂ 
ವರ್ಷದ ಒಂದು ತಿಂಗಳ ಒಂದು ಪಕ್ಷದ ಒಂದು ವಾರದ ಏಳು ದಿನಗಳಲ್ಲಿ ಒಂದಾಗಿರುತ್ತದೆ. 
ದಿನಗಳು ತಿಥಿಗಳು ಲಗ್ನಗಳು ಶುಭ ಅಶುಭ ಎನ್ನುವ ಭಾವಕ್ಕೆ ಮೂಲ ಜ್ಯೋತಿಶ್ಯಾಸ್ತ್ರ. 
ಜ್ಯೋತಿಃಶಾಸ್ತ್ರ ಒ೦ದು ಶಾಸ್ತ್ರ ಎನ್ನುವ ವಿಷಯದಲ್ಲಿ ಸಂದೇಹವಿಲ್ಲ ನಮ್ಮ ಪಂಚಾಂಗವನ್ನು 


ರೂಪಿಸಿದ ಹಿರಿಯರು ಸೂರ್ಯಚಂದ್ರರ ಗ್ರಹಣಗಳನ್ನು ಎಷ್ಟೋ ಮುಂದಾಗಿ ನಿರ್ಧರಿಸುತ್ತಿದ್ದರು 
ಎನ್ನುವ ಒಂದು ಮಾತು ಸಾಕು ಈ ಶಾಸ್ತ್ರ ನಿಷ್ಕರ್ಜ್ಷೆಯ ಶಾಸ್ತ್ರ ಎನ್ನುವುದಕ್ಕೆ ಪ್ರಮಾಣ. 
ಇದರಮೇಲೆ ಯಾವಯಾವವೋ ದಿನಗಳಲ್ಲಿ ತಿಥಿಗಳ ಲಗ್ನ್ಗಗಳಲ್ಲಿಯಾವಯಾವವೋ ಶುಭಗಳು 
ನಡೆಯಬಾರದು ಎನ್ನುವುದು ಜೊತೆಯ ವಾಡಿಕೆಯಾಯಿತು. ಇಂಥ ದಿವಸಗಳಲ್ಲಿ ಕ್ಷೌರ 
ಮಾಡಿಸಿಕೊಳ್ಳಕೂಡದು, ಇಂಥ ದಿನಗಳಲ್ಲಿ ಮದುವೆ ಉಪನಯನ ಮಾಡಕೂಡದು ಇಂಥ 
ದಿವಸಗಳಲ್ಲಿ ಲಗ್ನದಲ್ಲಿ ಹುಟ್ಟಿದ ಮಗುವಿನ ಅದೃಷ್ಟ ಹೀಗಿರುತ್ತದೆ. ಇತ್ಯಾದಿ ಇತ್ಯಾದಿ ಈ 
ನಿಯಮಗಳಿಗೆ ಒ೦ದು ಮಿತಿಯೇ ಇಲ್ಲ ಜ್ಯೋತಿಃಶಾಸ್ತ್ರ ದಕ್ಷ ಗಣಕರ ಕೈಯಲ್ಲಿ ಭವಿಷ್ಯವನ್ನು 
ಗ್ರಹಿಸಬಲ್ಲದು ಎನ್ನುವುದಕ್ಕೆ ತಕ್ಕ ಕರಣ ಇದೆ. ಇವನ್ನು ನಾನು ಈ ಮುನ್ನ ಹೇಳಿದ್ದೇನೆ. ಜೊತೆಗೆ 
ಇದೂ ಸತ್ಯ ಜಾತಕಗಳು ಎಲ್ಲ ಹೊತ್ತಿನಲ್ಲೂ ಸರಿಯಾಗಿ ಬರೆದಮಾಗಿ ಇರುವುದಿಲ್ಲ ಅವನ್ನು 
ಹಿಡಿದು ಫಲ ಹೇಳುವವರು ಬಹುವೇಳೆ ಶಾಸ್ತ್ರಜ್ಞಾನ ಸಾಲದ್ದರಿ೦ದಲೋ ಅವಶ್ಯಕವಾದ 
ಶ್ರಮವನ್ನು ವಹಿಸದ ಕಾರಣದಿ೦ದಲೋ ಫಲಗಳನ್ನು ಗುಣಿಸುವುದರಲ್ಲಿ ತಪ್ಪು ಮಾಡುತ್ತಾರೆ. 
ಅದಕ್ಕೆ ಸಾಕ್ಷಿ ಶುಭಸಾಧಕವಾದ ಲಕ್ಷಣಗಳಿವೆ ಎಂದು ಜ್ಯೋತಿಷ ಹೇಳಿದ ಎಂಬ ಕಾರಣದಿಂದ 
ನಡೆದ ಎಷ್ಟೋ ಸಂಬಂಧಗಳು ದುರಂತದಲ್ಲಿ ಕೊನೆಯಾಗಿರುವುದು. ಈ ಕಾರಣದಿಂದ 
ಜಾತಕಗಳಿಗೆ, ಅವುಗಳ ಪರಿಣಾಮ ಎ೦ದು ಹೇಳುವ ಫಲಗಳಿಗೆ ಬೆಲೆ ಕೊಡುವುದು ಸರಿ ಅಲ್ಲ 
ಎ೦ದು ಹೇಳಬಹುದಾಗಿದೆ. 


ಒಳ್ಳೆಯ ಹೊತ್ತು ಗಳಿಗೆ ಎನ್ನುವ ಮಾತಿಗೆ ಸಂಪ್ರದಾಯದಲ್ಲಿಯೇ ತು೦ಬ ಯುಕ್ತ ಆದ 
ಒಂದು ಭಾವ ಬೆಳೆದುಬಂದಿದೆ. ಒಳ್ಳೆಯ ದಿನ ನಕ್ಷತ್ರವನ್ನು ನೋಡಿ ಅಡ್ಡಿ ಇಲ್ಲ ಆದರೆ, 
ತದೇವಲಗ್ಗಂ ಸುದಿನಂ ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ದೈವಬಲಂ ಯದೇವ 
ಲಕ್ಷ್ಮೀಪತೇಃ ಅಂಪ್ರಿಯುಗಂಸ್ಕರಾಮಿ. ಲಕ್ಷ್ಮೀಪತಿಯ ಪಾದಗಳನ್ನು ನೆನೆಯುವ ವೇಳೆಯೇ 
ಸರಿಯಾದ ವೇಳೆ ಸರಿಯಾದ ದಿನ. ನಕ್ಷತ್ರಗಳ ಬಲ ಚಂದ್ರಬಲ ವಿದ್ಯಾಬಲ ದೈವಬಲ ಎಲ್ಲ 
ಇದರಲ್ಲಿದೆ. ಎಲ್ಲ ಸಂದರ್ಭದಲ್ಲೂ ಹಿರಿಯರು ಈ ಶ್ಲೋಕವನ್ನು ಹೇಳಿ ಗಳಿಗೆಯ ದೋಷ 
ಏನಿದ್ದರೂ ಅದು ಶಮನವಾಯಿತು ಎನ್ನುತ್ತಿದ್ದರು. ಲಕ್ಷ್ಮೀಪತಿಯನ್ನುನಂಬಿ ನೆನೆದರೆ ಹೊತ್ತಿನ ಎಲ್ಲ 
ದೋಷವೂ ನಿವಾರಣೆ ಆಯಿತು. ಲಕ್ಷ್ಮೀಪತಿ ಎಂದಮೇಲೆ ಗೌರೀಪತಿಯನ್ನು ಹೇಳಿದಂತೆಯೇ. 
ದೇವರ ಅಡಿಯನ್ನು ನೆನೆಯಿರಿ, ಗಳಿಗೆ ಒಳ್ಳೆಯದೆ ಕೆಟ್ಟಿದೆ ಎಂಬ ಭಯವನ್ನು ಬಿಡಿರಿ. ಇದೇ 
ಅರ್ಥದಲ್ಲಿ 'ಸಕಲ ಗ್ರಹಬಲ ನೀನೆ ಸರಸಿಜಾಕ್ಷ' ಎ೦ಬ ದೇವರ ನಾಮ ಕೀರ್ತನೆಯಲ್ಲಿ ದಾಸರ 
ಉಪದೇಶವೂ ಇದೆ. 


ಒಟ್ಟಿನಲ್ಲಿ ಶಾಸ್ತ್ರಜ್ಞರಾದ ನಮ್ಮ ಸಮಾಜದ ಹಿರಿಯರು ಜೀವನದಲ್ಲಿ ಜೋತಿಷ್ಯವನ್ನು 
ಬಳಸುವ ವಿಷಯದಲ್ಲಿ ಈ ಮು೦ದಿನ ಮಾರ್ಪಾಡುಗಳನ್ನು ನಿಯಮಿಸುವುದು ಯುಕ್ತ ಎಂದು 
ಕಾಣುತ್ತದೆ. ತಿಥಿ ವಾರ ನಕ್ಷತ್ರಗಳನ್ನು ನಿಯಮಿಸುವುದು ಯುಕ್ತ ತಿಥಿ ವಾರ ನಕ್ಷತ್ರಗಳನ್ನು ಕುರಿತ 
ಭಾವನೆಯಲ್ಲಿ ಶುಭಕಾರ್ಯಗಳಿಗೆ ಒಳ್ಳೆಯದು ಎ೦ಬ ಭಾವನೆ ಯಾವುವು ನಡೆದುಬಂದಿದೆ 
ಅದನ್ನು ಉಳಿಸಿಕೊಂಡು ನಡೆಯಬಹುದು. ಅವಶ್ಯಕ ಕಂಡಾಗ ಇವನ್ನು ನಡೆಸದೆ ಬಿಟ್ಟರೂ 


ದ್‌ 
ತಪ್ಪಲ್ಲ 


ಇದು ತೀರಾ ಹೊಸ ಮಾರ್ಪಾಡು ಏನೂ ಅಲ್ಲ ಹಿ೦ದೂ ಸಾಮಾನ್ಯನಾಗಿ ಮಾಘ ಆದಿ 
ಐದು ತಿಂಗಳಲ್ಲಿ ನಡೆಯಬಹುದು ಎಂದಿದ್ದ ಮದುವೆಗಳು ಈಗ ವರ್ಷದ ಯಾವ 
ತಿ೦ಗಳಲ್ಲಾದರೂ ನಡೆಯುತ್ತಿವೆ. ಇದು ಸಮಾಜ ತಾನೇ ಮಾಡಿಕೊಂಡಿರುವ ಮಾರ್ಪಾಡು. 


ವಾಡಿಕೆಯಂತೆ ಒಳ್ಳೆಯವು ಎನ್ನುವ ದಿನದಲ್ಲಿ ಮದುವೆ ಉಪನಯನ ಮುಂತಾದ 
ಶುಭಕಾರ್ಯಗಳು ನಡೆಯುವುದಾದರೂ ಲಗ್ನಗಳನ್ನು ಆರಿಸುವುದರಲ್ಲಿ ನಿಷ್ಕರ್ಜೆಯನ್ನು 
ಅತಿಮಾಡಬಾರದು. 


ಮದುವೆಗೆ ಮೊದಲಲ್ಲಿ ಜಾತಕಗಳನ್ನು ನೋಡಿಸಿ ಅವು ಹೊಂದಿದರೆ ಮಾತ್ರ ಸಂಬಂಧ 
ನಡೆಯತಕ್ಕದ್ದುಎ೦ಬ ಈಗಿನ ಕಟ್ಟಳೆಯನ್ನು ಬಿಡಬೇಕು. ಮನೋಜಯವೇ ನಿರ್ಣಾಯಕ ಸೂತ್ರ 
ಎಂದು ಮಾಂಡವ್ಯನ ವಾಕ್ಯ ಎನ್ನುವುದು ಒ೦ದು ನಾಣ್ನುಡಿ. ವಧೂವರರು ಅಥವಾ ಅವರಿಗಾಗಿ 
ಅವರ ಹಿರಿಯರು ಒಪ್ಪದ ಸಂಬಂಧನ್ನು ಬೆಳೆಸಬಹುದು ಎನ್ನುವುದು ಈಗ ಇಂಥ 
ಸಂದರ್ಭಗಳಲ್ಲಿ ಮೂಡುವ ಅನೇಕ ಕ್ಲೇಶಗಳಿಗೆ ನಿವಾರಣೆ ಆಗುತ್ತದೆ. ಜಾತಕ ನೋಡಿ 
ಭವಿಷ್ಯವನ್ನು ತಿಳಿದು ವ್ಯವಹಾರದಲ್ಲಿ ತೊಡಗುವ ಕ್ರಮವನ್ನು ಜನ ಸಂಪೂರ್ಣವಾಗಿ 
ತೊರೆಯಬೇಕು. ಇದರಲ್ಲೂ ವಿಶೇಷವಾಗಿ ಒ೦ದು ಒಳ್ಳೆಯ ಅಥವಾ ಅವಶ್ಯಕ ಆದ ಕೆಲಸ 
ಮಾಡುವುದರಲ್ಲಿ ಜನ ಒಳ್ಳೆಯ ಲಗ್ದಕ್ಕೆ೦ದು ಕಾಯ್ದುತಡಮಾಡಕೂಡದು. 


ಜಾತಕವನ್ನು ನೋಡಿಸಿ ಯಾರೂ ತಮ್ಮ ಆಯುಸ್ಸು ಎಷ್ಟು ಎಂದು ತಿಳಿಯುವ 
ಯೋಚನೆಯನ್ನು ಮಾಡಬಾರದು “ದೈವ ಇದೆ, ನಮ್ಮನ್ನು ನೋಡಿಕೊಳ್ಳುತ್ತದೆ. ಆದರ ಇಚ್ಛೆ ಏನು 
ಮಾಡಿದರೆ ಅದೇ ಒಳ್ಳೆಯದು,” ಎ೦ಬ ಸಮಾಧಾನದಲ್ಲಿಬಾಳಬೇಕು. ಈಗ ಪತ್ರಿಕೆಗಳಲ್ಲಿ ವರ್ಷದ 
ಭವಿಷ್ಯ ತಿ೦ಗಳ ಭವಿಷ್ಯ ವಾರದ ಭವಿಷ್ಯ ಎ೦ದು ಪ್ರಕಟವಾಗುತ್ತಿರುವ ಮಾತೆಲ್ಲ ಒ೦ದು 
ಹುಡುಗಾಟ ಅಗಿದೆ. ಜ್ಯೋತಿಷದಲ್ಲಿ ನಮ್ಮಜನ ನಂಬಿದಂತೆ ಈ ಮುನ್ನ ನಂಬದೆ ಇದ್ದವಿದೇಶದ 


ಜನ ಕೂಡ ಈಗ ಇಂಥ ಭವಿಷ್ಯವನ್ನುನ೦ಬುವ ಮನಸ್ಸನ್ನುಬೆಳೆಸಿಕೊಳ್ಳುತ್ತಿದಾರೆ ಒಳ್ಳೆಯ ಸಂಗತಿ 
ಅನುಕರಣಕ್ಕೆ ಅರ್ಹವಾದವು ಎಷ್ಟೋ ಇರುವಲ್ಲಿ ಅವನ್ನೆಲ್ಲ ಬಿಟ್ಟು ಇಂಥ ಅವಿವೇಚನೆಯ 
ಕ್ರಮದಲ್ಲಿ ನಮ್ಮನ್ನು ಮೇಲ್ಪಂಕ್ತಿ ಮಾಡಿಕೊಂಡಿರುವ ಈ ಜನ ಜಾಣರಲ್ಲ. ಇದು ಹೇಗೇ ಆದರೂ, 
ಇವರೂ ನಂಬಿದ್ದಾರಲ್ವ ನಾವು ಏಕೆ ಬಿಡೋಣ, ಎ೦ದು ನಮ್ಮ ಜನ ಈ ತಪ್ಪು ಭಾವನೆಗಳನ್ನು 
ಉಳಿಸಿಕೊಳ್ಳಬಾರದು. 


ಒಂಟಿ ಸೀನು, ಒಂಟಿ ಆದ ಗಂಡು ಅಥವಾ ಹೆಣ್ಣು ಎದುರಿಗೆ ಬರುವುದು, ಬೆಕ್ಕು 
ದಾರಿಯಲ್ಲಿ ಅಡ್ಡವಾಗಿ ಹಾಯುವುದು ಮುಂತಾದ ಅಪಶಕುನಗಳನ್ನು ಕುರಿತ ನಂಬಿಕೆಯನ್ನು 
ಬಿಟ್ಟು ಬಿಡಬೇಕು. ಏಳು ಹನ್ನೊಂದು ಕೆಟ್ಟ ಸಂಖ್ಯೆಗಳು ಎ೦ದು ಮುಂತಾದ ನಂಬಿಕೆಗಳನ್ನು 
ಬಿಡಬೇಕು. 


ಎಲ್ಲವಿವರದಲ್ಲಿಯೂ ದೈವವನ್ನುನೆನೆದು ಅದರ ಸನ್ನಿಧಿಯಲ್ಲಿಪ್ರಾರ್ಥನೆಯನ್ನುಮಾಡಿ 
ಧೈರ್ಯವಾಗಿ ಅಡಿ ಇಡುವುದು ಸ೦ಪೂರ್ಣ ಕ್ಷೇಮಸಾಧಕ ಕ್ರಮ ಎ೦ದು ಜನ ಈ ದಿನವೇ 
ನಿಶ್ಚಯ ಮಾಡಿಕೊಳ್ಳಬೇಕು. 


ನಮ್ಮ ಸಮಾಜದಲ್ಲಿ ತುಂಬಾ ಕಷ್ಟಕ್ಕೆ ಕಾರಣವಾಗಿರುವ ಕ್ರಮ ನಾವು ಗೃಹಸ್ಥ 
ಕರ್ತವ್ಯಗಳಲ್ಲಿ ಬೆಳೆಸಿಕೊಂಡಿರುವ ಕಲಾಪದ ವಿಸ್ತಾರ. ಆಗಮಗಳ ಪ್ರಕಾರ ಆಲಯಗಲಲ್ಲಿ 
ನಡೆಯುವ ಪೂಜೆಯಲ್ಲಿ ಅನೇಕ ವಿವರಗಳಿರುತ್ತವೆ. ಮನೆಯಲ್ಲಿ ಮಾಡುವ ಪೂಜೆಗಳಲ್ಲಿಯೂ 
ಈ ಎಲ್ಲ ವಿವರ ಇಷ್ಟೇ ಚೆನ್ನಾಗಿ ನಡೆಯುವುದು ಸುಲಭವಲ್ಲ. ವೈದಿಕ ಮನೆತನಗಳಲ್ಲಿ ಹೀಗೆ 
ಮಾಡುವುದಕ್ಕೆ ಬಿಡುವು ಇರಬಹುದು. ವ್ಯಾವಹಾರಿಕ ಸಂಸಾರಗಳಲ್ಲಿ ಇದು ಕಷ್ಟವಾಗಿ ಈಗ 
ನಮ್ಮಲ್ಲಿ ಮನೆಯಲ್ಲಿ ದೇವರಪೂಜೆಯ ಕ್ರಮ ನಿಂತೇ ಹೋಗಿದೆ. ಇದು ಒಳಿತಲ್ಲ ಪೂಜೆಯ 
ಕ್ರಮವನ್ನು ಸುಲಭ ಮಾಡಿಕೊ೦ಡು ಎಲ್ಲ ಮನೆಯಲ್ಲೂ ಅದು ನಡೆಯುವಂತೆ ಮಾಡುವುದು 
ಶುಭಕರ. 


ಕರ್ಮಗಳ ಸುಲಭ ರೂಪವನ್ನು ಜಿನಸಂಪ್ರಾದಾಯ ಅಜುವ್ರತ ಎ೦ದು ಕರೆಯುತ್ತದೆ. 
ಹಿಂದೂ ಮತದ ಎಲ್ಲ ಕರ್ಮಕ್ಕೂ ಇಂಥ ಸುಲಭ ರೂಪವನ್ನು ನಿಯಮಿಸಿ ಅಷ್ಟನ್ನಾದರೂ 
ವಾಡಿಕೆಯಲ್ಲಿಉಳಿಸುವುದು ಒಳ್ಳೆಯದು. 


ನಮ್ಮಲ್ಲಿ ದಿನದಲ್ಲಿ ಮೂರು ಬಾರಿ ಸಂಧ್ಯಾವಂದನೆ ಮಾಡುವುದು ನಿಯಮ ಕ್ರಮವಾಗಿ 
ಮಾಡಿದರೆ ಇದು ಎರಡು ಗಳಿಗೆಯಮ್ಟು ಹೊತ್ತು ಹಿಡಿಯುವ ಕ್ರಮ ಹಿಂದಿನ ಕಾಲದ 


ಗ್ರಾಮಜೀವನದಲ್ಲಿ ದಿನವೂ ಮೂರು ಬಾರಿ ಈ ಕರ್ತವ್ಯವನ್ನು ಮಾಡುತ್ತಿದ್ದಿರಬದುದು ನಾನು 
ಕ೦ಡ೦ತೆ ನಮ್ಮಲ್ಲಿ ವೈದಿಕರು ಕೂಡ ಹೀಗೆ ಮಾಡುತ್ತಿರಲಿಲ್ಲ. ಬೆಳಗಿನ ವ೦ದನೆ ಮಧ್ಯಾಹ್ನದ 
ವಂದನೆಯೊಡನೆ ಸೇರುತ್ತಿತ್ತು. ಸಂಜೆಯ ವಂದನೆ ಬೇಗನೆ ಮುಗಿಯುತ್ತಿತ್ತು. ವಂದನೆಯನ್ನು 
ಸರಳಮಾಡಿ ಒಬ್ಬೊಬ್ಬರೂ ತಪ್ಪದೆ ಮೂರು ಬಾರಿ ಅದನ್ನು ಮಾಡಲು ಏರ್ಪಡಿಸುವುದು 


ಒಳ್ಳೆಯದು. 


ದ್ವಿಜನಿಗೆ ಅವಶ್ಯಕನೆ೦ಬ ಕರ್ಮಗಳಲ್ಲಿ ಹಲವು ಈಗಾಗಲೇ ಹೋಗಿ ಬಿಟ್ಟಿವೆ. ಮದುವೆ 
ಐದು ದಿನಗಳ ಕರ್ಮವಾಗಿದ್ದದ್ದು ಈಗ ಬಹುಪಾಲು ಒ೦ದು ದಿನದಲ್ಲಿ ಮುಗಿಯುತ್ತಿದೆ. ಇದನ್ನೇ 
ಕ್ರಮ ಎ೦ದು ಇಟ್ಟುಕೊಳ್ಳುವುದು ಒಳ್ಳೆಯದು. 


ವೈದಿಕ ಉತ್ತರಕ್ರಿಯೆ ಈಗ ತು೦ಬಾ ವಿಸ್ತಾರ ಆದ ಕಲಾಪ ಆಗಿದೆ. ಇದರ ಮೂಲದ 
ಭಾವನೆಗಳೂ ಆದಿಕಾಲದ ಹಲವು ಭಾಗೆಗಳಿ೦ದು ಉದಿಸಿದವಾಗಿವೆ. ಇವುಗಳಲ್ಲಿ ತೀರ 
ಅವಶ್ಯಕವೆ೦ಬ ಕೆಲವು ವಿವರಗಳನ್ನುಉಳಿಸಿಕೊ೦ಡು ಉಳಿದವನ್ನು ಬಿಡುವುದು ಒಳ್ಳೆಯದು. 


ಶ್ರಾದ್ದದ ಮಾತೂ ಹೀಗೆಯೇ. ನಾವು ತಿಥಿ ಮಾಡಿದರೆ ಪಿತೃಗಳಿಗೆ ತೃಪ್ತಿ ಆಗುತ್ತದೆ ಎನ್ನುವ 
ಕಲ್ಪನೆ ಸುಧಾರಕರ ಅಪಹಾಸ್ಯಕ್ಕೆ ಗುರಿಯಾಗಿದೆ. ಹಿರಿಯರನ್ನುನೆನೆಯುವುದು ಶುಭಕರ ; ಇದನ್ನು 
ಮುಖ್ಯವಾಗಿರಿಸಿಕೊ೦ಡು ಶ್ರಾದ್ವಕರ್ಮವನ್ನು ಸರಳಮಾಡುವುದು ಒಳ್ಳೆಯದು. 


ಜೊತೆಗೆ ನಮ್ಮ ಆಚಾರದ ಹಲವು ವಿವರಗಳನ್ನು ನಮ್ಮ ಜನರಿಗೆ ತಿಳಿಯಹೇಳುವುದು 
ಅವಶ್ಯಕ. ಸಂಧ್ಯಾವಂದನೆಯನ್ನು ಮಾಡಬೇಕು ಏಕೆ? ಮಾಡದೇ ಇದ್ದರೆ ಏನು ನಷ್ಟ? 


ದೇಹಕ್ಕೆ ವ್ಯಾಯಾಮ ಇರುವಂತೆ ಮನಸ್ಸಿಗೆ ವ್ಯಾಯಾಮ ಇದೆ. ಪೂಜೆ, ಜಪ, ವ್ರತ, ಇವು 
ಮನಸ್ಸಿಗೆ ಶಕ್ತಿಯನ್ನು ತರುತ್ತವೆ. ಇವನ್ನು ನಿಯಮಿಸಿದವರು ತು೦ಬಾ ಜಾಣ ಜನ. ತಮ್ಮ 
ಅನುಭವದಿ೦ದ ಲಾಭ ಪಡೆದು ಅವರು ನಮಗೂ ಆ ಲಾಭ ದೊರೆಯಲೆಂದು ನೇಮಗಳನ್ನು 
ವಿಧಿಸಿದರು. ಈ ನೇಮ ಬೇಡ, ಬೇರೆ ರೀತಿಯಲ್ಲಿ ನಾನು ಅದೇ ಶಕ್ತಿಯನ್ನು ಪಡೆಯುತ್ತೇನೆ, 
ಎನ್ನುವುದಾದರೆ ಅಡ್ಡಿಯಿಲ್ಲ ಆದರ ಬೇರೆ ಕ್ರಮವನ್ನು ಹಿಡಿಯದೆ ಈ ನೇಮವನ್ನು ಬಿಡುವುದಷ್ಟೆ 
ಆದರೆ ಈ ನೇಮದಿ೦ದ ಬರುವ ಪ್ರಯೋಜನವನ್ನು ಒಲ್ಲೆ ಎಂದಂತಾಗುತ್ತದೆ. ಚೇತನದ 
ಉನ್ನತಿಯನ್ನು ಬಯಸುವವರು ಆಚಾರವನ್ನು ಹೀಗೆ ನಿರಾಕರಿಸಬಾರದು. 


ಸ್ನಾನದ ಬಳಿಕ ಮುಖಕ್ಕೆ ವಿಭೂತಿ ಬಳಿದುಕೊಳ್ಳುವುದು, ನಾಮ ಹಾಕಿಕೊಳ್ಳುವುದು, 
ಮುದ್ರೆ ಹಾಕಿಕೊಳ್ಳುವುದು ಇದರ ಉದ್ದೇಶ ಏನು? ಈ ಕ್ರಿಯೆಗಳ ಉದ್ದೇಶ ಇಷ್ಟು 
ಮರೆತುಹೋಗಿದೆ, ಹೊರಗಿನ ಜನ ಇದನ್ನು ನೋಡಿ ನಕ್ಕಾಗ ನಾವು ನಾಚಿಕೊಳ್ಳುತ್ತೇವೆ. ಸ೦ಗತಿ 
ತಿಳಿಯದ ಪಾಶ್ಚಾತ್ಯ ಜನ ಇವನ್ನು 'ಕ್ಯಾಸ್ಟ್‌ ಮಾರ್ಕ್‌' ಎನ್ನುತ್ತಾರೆ; ಎ೦ದರೆ ಜಾತಿಯ ಲಾ೦ಛನ. 
ವಿಭೂತಿಯಾಗಲಿ ಮೂರು ನಾಮ ಆಗಲಿ ಒಂದು ಜಾತಿಗೆ ಸೇರಿದ ಗುರುತಲ್ಲ ಶೈವರೆಲ್ಲ 
ವಿಭೂತಿಯನ್ನುಧರಿಸುತ್ತಾರೆ. ಈ ವಿಷಯದಲ್ಲಿ ಬ್ರಾಹ್ಮಣ, ಹರಿಜನ, ಒಕ್ಕಲಿಗ, ಬೇಡ ಎ೦ಬ ಭೇದ 
ಇಲ್ಲ ಮೂರು ನಾಮವೂ ಅಷ್ಟೇ, ಶ್ರೀವೈಷ್ಣವರ ಲಾ೦ಛನ. ಬ್ರಾಹ್ಮಣ, ಹರಿಜನ, ಒಕ್ಕಲಿಗ, 
ನಾಯುಡು, ಶ್ರೀವೈಷ್ಣವರೆಲ್ಲ ಈ ಲಾಂಛನವನ್ನು ಧರಿಸುತ್ತಾರೆ. ವಿಭೂತಿ, ಅದನ್ನು ಧರಿಸುವವನು 
ಕಾಮಾದಿ ಅರಿವರ್ಗವನ್ನುಸುಟ್ಟು ಅವುಗಳ ಬೂದಿಯನ್ನುಲಾ೦ಛನಮಾಡಿಕೊಂಡಿದ್ದಾನೆ ಎಂದು 
ಹೇಳುತ್ತದೆ. ನಾನು ಹೀಗೆ೦ದು ಹೇಳಿದಾಗ ನನ್ನ ಸ್ಮಾರ್ತ ಮಿತ್ರರು ವೀರಶೈವ ಮಿತ್ರರು ಇದು ತಮಗೆ 
ತಿಳಿದಿರಲಿಲ್ಲ ಎ೦ದು ಹೇಳಿದ್ದುಂಟು. ಶ್ರೀವೈಷ್ಣವರು ಹಲವರು ಬಿಳಿಯನಾಮ ದೇವರ ಪಾದದ 
ಗುರುತು, ಮಧ್ಯದ ಕೆ೦ಪುನಾಮ ಶ್ರೀದೇವಿಯ ಗುರುತು ಎನ್ನುವುದನ್ನು ಕಾಣರು. ಇದಕ್ಕೆ 
ಸ೦ಪೂರ್ಣ ಪ್ರಮಾಣ ಇವರು ದೇವರ ವಿಗ್ರಹಕ್ಕೆ ನಾಮವನ್ನು ಹಾಕುವುದು. ನಮ್ಮಲ್ಲಿ ಹಿರಿಯರು 
ಬಿಳಿಯನಾಮ ಎರಡರ ಮೇಲುಭಾಗವನ್ನೂ ಅಡಿಯ ಕೊನೆಯ ಬೆರಳಿನಂತೆ 
ಬರೆದುಕೊಳ್ಳುತ್ತಿದ್ದರು. ಈಗ ಈ ವಾಡಿಕೆ ತಪ್ಪಿದಂತೆ ಕಾಣುತ್ತದೆ. ತೆ೦ಗಲೆ ವಡಗಲೆ ಪಂಗಡಗಳ 
ಶ್ರೀವೈಷ್ಣವರು ದೇವರ ಮೂರ್ತಿಯ ಮೇಲೆ ಹಚ್ಚುವ ನಾಮಕ್ಕೆ ಪೀಠ ಇರಬೇಕೇ ಬೇಡವೇ ಎನ್ನುವ 
ವಿಷಯದಲ್ಲಿ ಜಗಳ ಮಾಡುವುದರ ಕಾರಣ ನಾಮ ದೇವರ ಪಾದದ ಲಾ೦ಛನ ಎನ್ನುವುದನ್ನು 
ಕಾಣದೆ ಇರುವುದು. ನನ್ನ ಹಣೆಯಮೇಲೆ ದೇವರ ಪಾದವನ್ನು ಬರೆದುಕೊಂಡು ನಾನು ದೇವರ 
ಸೇವಕ ಎ೦ದು ತೋರಿಸುತ್ತೇನೆ ಎನ್ನುವುದು ಸರಿಯೇ ಮೂರ್ತಿಯ ಹಣೆಯಮೇಲೆ ಅದರ 
ಪಾದದ ಗುರುತನ್ನು ಹಾಕಬೇಕೆ? ಮೂರ್ತಿಯ ಹಣೆಯಮೇಲೆ ಹಾಕುವುದು ಒ೦ದು ತಿಲಕ. 
ಬಿಳಿಯನಾಮ ಅಡಿಯ ಫಲಕ, ಕೆ೦ಪುನಾಮಕ್ಕೆ ಹಿನ್ನೆಲೆ ಇದನ್ನು ಶ್ರೀವೈಷ್ಣವ ಗುರುಗಳೇ ಕಾಣರು, 
ಆಲಯಗಳ ಆಗಮಿಕ ಸ್ಥಾನಿಕರು ಕಾರಣರು, ಇನ್ನು ಸಾಮಾನ್ಯ ಶ್ರೀವೈಷ್ಣವ ಒಬ್ಬ ತಿಳಿಯಬೇಕು 
ಹೇಗೆ? ಮಾಧ್ವರು ಹಚ್ಚಿಕೊಳ್ಳುವ ಮುದ್ರೆಗಳು ದೇವರ ಹೆಸರಿನಲ್ಲಿ ಹಾಕಿಕೊಳ್ಳುವ ಲಾ೦ಛನಗಳು. 
ದೇಹ ದೇವರ ರಥ, ಅವನ ಹೆಸರಿನ ಲಾ೦ಛನದಿ೦ದ ಪಾವನ ಮಾಡುವುದಕ್ಕೆ ಮುದ್ರೆ 
ಹರಿದಾಸರೊಬ್ಬರು ಒ೦ದು ರಥೋತ್ಸವದಲ್ಲಿ ರಥದಲ್ಲಿ ಮಂಡಿಸಿದ್ದ ಸ್ವಾಮಿಯನ್ನು ಕುರಿತು, 
'ರಥದಿಂದ ರಥಕೆ ಬಾರೋ ಹರಿಯೇ, ಎಂದು ಬೇಡಿ ಕೂಡಿದ ಕೀರ್ತನೆ ಒಂದಿದೆ. ನಮ್ಮ 
ಜನವೆಲ್ಲ ಈ ಲಾ೦ಛನಗಳ ಅರ್ಥವನ್ನು ತಿಳಿಯಬೇಕು. ನಮ್ಮ ಹಿರಿಯರು ಅಶೌಚ ದಿನದಲ್ಲಿ 


ಮಾತ್ರ ಬರಿಮುಖವಾಗಿರುತ್ತಿದ್ದರು. ಉಳಿದ೦ತೆ ಅವರ ಮುಖದ ಮೇಲೆ ಈ ಲಾ೦ಛನಗಳು 
ಇರಲೇಬೇಕು. ಇವನ್ನು ಧರಿಸುವುದು ತನ್ನ ಬಾಳಿನಲ್ಲಿ ದೈವಕ್ಕೆ ಎಡೆಕೊಟ್ಟಿದ್ದೇವೆ ಎಂದು 
ವಚನಕೊಡುವ ಕ್ರಮ. ಅರ್ಥವನ್ನುತಿಳಿದು ನಡೆದರೆ ಇವು ಜೀವನವನ್ನು ಪಾವನ ಮಾಡಬಲ್ಲವು. 


ಇವೆಲ್ಲದರ ಭಾವ ನಮ್ಮ ಹಿರಿಯರು ಮನುಷ್ಯನ ದಿನದಿನದ ಬಾಳುವೆಯ ಎಲ್ಲ 
ವಿವರದಲ್ಲಿಯೂ ದೇವರ ನೆನಪು ಇರಬೇಕು ಎಂದು ಬಯಸಿದರು ಎನ್ನುವುದು ದಿನದ 
ಜೀವನವನ್ನ ದೇವರಸೇವೆ 'ಯದ್ಯತ್‌ ಕರ್ಮ ಕರೋಮಿ ತತ್ತದಖಿಲಂ ಶಂಭೋ ತವಾರಾಧನಂ೦.' 
'ಕರ್ಮಣಾ ಮನಸಾ ವಾಚಾ ಯಾ ಚೇಷ್ಟಾ ಮಮ ನಿತ್ಯಶಃ ಕೇಶವಾರಾಧನೇ ಸಾಸ್ಯಾತ್‌ 
ಜನ್ಮಜನ್ಮಾ೦ತರೇಷ್ಟಪಿ.' 'ನಾನು ಮಾಡುವ ಎಲ್ಲ ಕರ್ಮವೂ ನಿನ್ನ ಆರಾಧನೆ. ನನ್ನ ಮನಸ್ಸುನುಡಿ 
ಅವಯವಗಳು ಮಾಡುವ ಚಲನವಲನವೆಲ್ಲ ನಿನ್ನ ಸೇವೆ ಆಗಲಿ' ಎನ್ನುವ ಈ ವರ್ತನೆಗಳು 
ದಿನವೂ ನೆನೆದು ನಡೆಸುವ ವಾಕ್ಯಗಳಾದರೆ ಮನುಷ್ಯಉದ್ಧಾರವಾದ೦ತೆಯೇ. 


ದೇವರ ವಿಗ್ರಹಗಳನ್ನು ಕುರಿತೂ ಜನರಲ್ಲಿ ತಿಳುವಳಿಕೆ ಹರಡಬೇಕು. ಶಾಸ್ತ್ರದಲ್ಲಿ 
ಒಂದೊಂದು ವಿವರಕ್ಕೂ ಅರ್ಥ ಇದೆ. ಒಂದು ಕಾಲದಲ್ಲಿ ಈ ವಿವರಗಳು ಜನರಿಗೆ ತಿಳಿದೂ 
ಇದ್ದಿರಬೇಕು. ದಿನಕಳೆದಂತೆ ರೂಢಿಯಿಂದ ಈ ವಿವರಗಳು ಮರೆ ಆಯಿತು. ವೈಷ್ಣವ 
ಮೂರ್ತಿಯಲ್ಲಿ ಶಂಖ ಚಕ್ರಗಳು ದೇಶಗಳ ಸಂಕೇತಗಳು. ಗದೆ ದೈವ ಶಾಸಕ ಎನ್ನುವುದರ 
ಗುರುತು ಪದ್ಮ ಸೌಂದರ್ಯಸ್ವರೂಪ ಎನ್ನುವುದರ ಗುರುತು. ಮೂರ್ತಿಗೆ ಕೆಲವುವೇಳೆ ಎರಡು 
ತೋಳೇ ಇದ್ದರೂ ಇನ್ನು ಕೆಲವುವೇಳೆ ನಾಲ್ಕು ತೋಳು ಇರುವುದರ ಅರ್ಥ, ರೂಪ ಇಲ್ಲದ ದೈವಕ್ಕೆ 
ರೂಪುಕೊಡುವವೇಳೆ, ಅದಕ್ಕೆ ನನ್ನ ನಿನ್ನ ರೂಪದ ಮಿತಿಯನ್ನು ಅನ್ಹಯಿಸಬೇಡ ಎನ್ನುವುದು. 
ದೇವರು ಧರಿಸುವ ರೂಪ ಪ್ರಾಕೃತ, ದಿವ್ಯ ಸುಂದರ. ಮಹಿಷಾಸುರಮರ್ದಿನಿಯನ್ನು ಹಲವು 
(ಳಿನಮೂರ್ತಿಯಾಗಿ ಪೂಜಿಸುವುದರ ಅರ್ಥ ದೈವದಬಲ ಅಳತೆಗೆ ಮೀರಿದ್ದು ಎಂದು 
ಹೇಳುವುದು. ಶಿವನ ಲಿಂಗವನ್ನು ಮೈ ಕೈಕಾಲು ಮುಖ ಕಣ್ಣು ಇಲ್ಲದೆ ಒಂದು ಲಿಂಗವಾಗಿ 
ಮಾಡುವುದು ದೈವರೂಪರಹಿತ, ನಿರಾಕಾರ ನಿರ್ಗುಣ ಬ್ರಹ್ಮತತ್ವ ಎನ್ನುವುದಕ್ಕಾಗಿ. ಈಶ್ವರ 
ಲಿಂಗವನ್ನು ಐದು ರೂಪದ ಲಿಂಗ ಎನ್ನುವುದು ದೈವ ಪಂಚಭೂತಗಳಲ್ಲಿ ರೂಪು ತಳೆದಿದೆ 
ಎನ್ನುವುದಕ್ಕಾಗಿ ನಮ್ಮಲ್ಲಿ ಚಿದಂಬರದ ದೇವರನ್ನು ಕುರಿತ ರಹಸ್ಯ ಒಂದಿದೆ ಎ೦ದು ನಮ್ಮಲ್ಲಿ 
ನಂಬಿಕೆ. ರಹಸ್ಯ ಏನು? ಉಳಿದ ಕಡೆಗಳಲ್ಲಿ ಮಣ್ಣು ಸುಣ್ಣಕಲ್ಲು ಲೋಹ ಇವುಗಳಿಂದ ಮಾಡಿದ 
ಒ೦ದು ವಸ್ತು ಇರುವಂತೆ ಇಲ್ಲಿ ಒ೦ದು ಲಿ೦ಗ ಅಲ್ಲ ಅದು ಆಕಾಶಲಿಂಗದ ಸ್ಥಾನ. ಲಿಂಗದ 
ಸ್ಥಾನದಲ್ಲಿ ಕಣ್ಣಿಗೆ ಕಾಣುವ ಲಿ೦ಗ ಇಲ್ಲ ಇದೇ ರಹಸ್ಯ ಮಹಾಬಲೇಶ್ಚರದಲ್ಲಿ ಅಪ್‌ಲಿಂಗ. ಅಲ್ಲಿ 


ಈಶ್ವರ _ರಿನ ರೂಪದಲ್ಲಿ ಪ್ರತ್ಯಕ್ಷ. ಕೆಲವರು ಲಿಂಗ ಶಿಶ್ನದ ಲಾ೦ಛನ ಎಂದು ದಿಗಿಲುಬಿದ್ದಂತೆ 
ಕಾಣುತ್ತದೆ. ದೈವವನ್ನು ಹೀಗೆ ಭಾವಿಸಬಹುದೇ ಎ೦ದು ಬೇರೆ ಜನರಿಗೆ ತೋರಿರುವುದು ಸಹಜ. 
ದಿಟಿದಲ್ಲಿ ಈ ಸಂಕೋಚ ನಮ್ಮ ವ್ಯಕ್ತಿ ಜೀವನದ ನಾಚಿಕೆಗಳಿ೦ದ ಮೂಡಿದ್ದು ಮೇಲ್ನೋಟಕ್ಕೆ 
ಸರಿಯಲ್ಲ ಎಂದರೂ ವಾಸ್ತವದಲ್ಲಿ ಶಿಶ್ನವನ್ನು ಒ೦ದು ಹೀನವಸ್ತು ಎಂದು ಭಾವಿಸುವುದು ತಪ್ಪು. 
ಮನುಜಕುಲವನ್ನು ಅಮರಮಾಡಲು ಪ್ರಕೃತಿ ಬಳಸಿರುವ ಸಾಧನ ಅದು. ಈ ಕಾರಣದಿಂದ 
ಅದರಲ್ಲಿ ದೈವೀಸತ್ಯವನ್ನು ಆರೋಪಿಸುವುದು, ಕಾಣುವುದು, ಪೂಜಿಸುವುದು, ತೀರ ಯುಕ್ತ. 
ಇಷ್ಟೇ ಸರಿ, ಯುಕ್ತ ಲೋಕಮಾತೆಯ ಯೋನಿಯನ್ನು ಮೂರ್ತಿಯಾಗಿ ರೂಪಿಸಿ ಅದರಲ್ಲಿದೈವದ 
ಲೋಕಮಾತೃತ್ವವನ್ನು ಕಲ್ಪಿಸಿ ಪೂಜಿಸುವುದು. ಇಷ್ಟೇ ಪೂಜಿಸುವವೇಳೆ ಎದುರಿಗಿರುವುದು ದೈವ 
ಎನ್ನುವ ಎಚ್ಚರ ಸಂಪೂರ್ಣವಾಗಿರಬೇಕು. ನಮ್ಮಜನಕೆ ಬಹುಕಾಲದ ವಾಡಿಕೆಯಿ೦ದ ಈ ಎಚ್ಚರ 
ಬಹುಪಾಲು ಸಿದ್ಧಿಸಿತ್ತು ಎನ್ನುವುದು, ಅವರು ಈ ಆಲಯಗಳಿಗೆ ಹೋಗಿಬರುವುದರಲ್ಲಿ ಎಷ್ಟು 
ನಿಸ್ತ್ಸ೦ಲಕೋಚವಾಗಿ ನಡೆಯುತ್ತಿದ್ದರು ಎನ್ನುವುದರಲ್ಲಿ ಕಾಣುತ್ತದೆ. 


ಶ್ರೀಸಿವಾಸಶಾಸ್ತ್ರಿಗಳವರು ಯೋನಿಮಾತಾ ಕ್ಷೇತ್ರವನ್ನು ಕುರಿತು ಹೇಳಿದ ಕಥೆಯ 
ಸ೦ಗತಿಯನ್ನು ಈ ಮುನ್ನ ತಿಳಿಸಿದ್ದಾಗಿದೆ. ಸರಿಯಾದ ಅರ್ಥದಲ್ಲಿ ತಿಳಿದೆವಾದರೆ ಆ ಕಥೆಯಲ್ಲಿ 
ಶಿವನನ್ನೂ ದೇವಿಯನ್ನೂಕುರಿತ ಮಾತಷ್ಟೇ ದುಷ್ಟವಾಗುತ್ತದೆ, ದೈವವನ್ನುಯೋನಿಮಾತ್ರಾ ಎಂದು 
ಕಲ್ಪಿಸಿದ್ದು ತಪ್ಪಾಗುವುದಿಲ್ಲ. 'ಮಾತ್ರಾ' ಶಬ್ದದ ಅರ್ಥವೂ ಬೇರಯಾಗುತ್ತದೆ. ಆ ಅರ್ಥ 'ಬರಿಯ' 
ಎಂದಲ್ಪ 'ರೂಪ' ಎಂದು. 


ದೈವದ ಕಲ್ಪನೆಗಳೆಲ್ಲಒ೦ದೇ ಆದ ದೇವರನ್ನುಕುರಿತ ಅನೇಕ ಸಂಕೇತಗಳು ಎನ್ನುವುದು 
ನಮ್ಮಧರ್ಮದ ಹೊಸರೂಪದ ಕೇ೦ದ್ರಭಾವ ಆಗಬೇಕು. ಇದು ಮನಮುಟ್ಟುವಂತೆ ಆಲಯಗಳ 
ಪೂಜೆಯ ಕ್ರಮದಲ್ಲಿ ಮಾರ್ಪಾಡು ಆಗಬೇಕು. ಆಲಯ ಯಾವ ಒಂದು ದೇವರ ಹಸರಿನಲ್ಲೇ 
ಇದ್ದರೂ ಆಲಯದಲ್ಲಿ ಪೂಜೆ ಪಡೆಯುತ್ತಿರುವ ದೈವ ಹಲವು ಹೆಸರನ್ನು ಹೊತ್ತ ದೈವವೊ೦ದೇ 
ಎಂದು ಸ್ಪಷ್ಟವಾಗುವುದಕ್ಕಾಗಿ ಒಂದೊಂದು ದೇವಾಲಯದಲ್ಲೂ ಮೂಲಮೂರ್ತಿಯ ಜೊತೆಗೆ 
ಬೇರೆ ಹಲವಾರು ಕಲ್ಪನೆಗಳ ಮೂರ್ತಿಗಳೂ ಇರುವಂತೆ ಏರ್ಸಡಿಸಬೇಕು. ಪೂಜೆಯ ಕ್ರಮದಲ್ಲಿ 
ಒಂದು ಹೆಸರನ್ನಲ್ಪ ಹಲವಾರು ಹೆಸರನ್ನು ಸೇರಿಸಿ ಹೇಳಬೇಕು. 


ಇದು... ಹೊಸಮಾತೇನಲ್ಲ ವೈಷ್ಣವ ದೇವಾಲಯಗಳಲ್ಲಿ ಲೋಕಮಾತೆಯ 
ಅರ್ಚನೆಯವೇಳೆ ಅಷ್ಟೋತ್ತರ ನಾಮಗಳಲ್ಲಿ ಕೊನೆಯ ನಾಮಗಳು ನವದುರ್ಗಾ ಮಹಾಕಾಳೀ 


ಬ್ರಹ್ಮವಿಷ್ಣುಶಿವಾತ್ಮಿಕಾ ತ್ರಿಕಾಲ ಜ್ಞಾನಸ೦ಪನ್ನಾ ಭುವನೇಶ್ವರೀ. ಆಚಾರವಂತ ಶ್ರೀವೈಷ್ಣವರು 


ಶಿವಾಲಯಕ್ಕೆ ಹೋಗುವುದಿಲ್ಲ ಶಿವನನ್ನು ಪೂಜಿಸುವುದಿಲ್ಲ ಇಂಥ ಜನ, ಲಕ್ಷ್ಮೀದೇವಿಯೇ ಕಾಳಿ 
ಎ೦ದು, ಲೋಕಮಾತೆಯಲ್ಲಿಬ್ರಹ್ಮವಿಷ್ಣುಶಿವ ಇದಾರೆ ಎನ್ನುತ್ತ ದೈವಕ್ಕೆ ಅರ್ಚನೆ ಸಲ್ಲಿಸುತ್ತಾರೆ. 


ನಮ್ಮ ಜನವೆಲ್ಲ ದೈವದ ಒಂದೊಂದು ರೂಪದಲ್ಲೂ ಇತರ ಎಲ್ಲ ರೂಪಗಳೂ ಸೇರಿವೆ 
ಎಂಬುದನ್ನು ಮನಗಂಡು ಒಂದು ರೂಪಕ್ಕೆ ಸೇವೆ ಸಲ್ಲಿಸುವಲ್ಲಿ ನಾನು ಎಲ್ಲ ರೂಪಗಳನ್ನೂ 
ತಳೆದಿರುವ ಏಕೈಕ ದೈವವನ್ನು ಪೂಜಿಸುತ್ತಿದ್ದೇನೆ ಎನ್ನುವುದನ್ನುಮನಗಾಣಬೇಕು. 


೧೫ 


ಸಂರಕ್ಷಣ ಕ್ರಮ 


ಹಿ೦ದೂ ಸಮಾಜದ ಜನ ಬೇರೆ ಮತಕ್ಕೆ ಹೋಗದಂತೆ ನೋಡಿಕೊಳ್ಳುವುದಕ್ಕಾಗಿ ವಿಶ್ವ 
ಹಿಂದೂ ಪರಿಷತ್‌ ಸಂಸ್ಥೆ ರೂಪುಗೊ೦ಡದ್ದನ್ನು ಈ ಪ್ರಬಂಧದ ಆರಂಭದಲ್ಲಿ ಹೇಳಿದೆ. ಈ ಸಂಸ್ಥೆ 
ಮಾಡಬೇಕಾದ ಕೆಲಸ ಅದರ ಈ ಕ್ಷಣದ ಗುರಿಯಾದ ಇದು ಒಂದೇ ಅಲ್ವ ಎನ್ನುವುದು 
ಇದುವರೆಗೆ ನಡೆದಿರುವ ಆತ್ಮ ಪರೀಕ್ಷಣದ ವಿನ್ಯಾಸದಿಂದ ಸ್ಪಷ್ಟವಾಗಿರಬೇಕು. ಹಿಂದೂ 
ಧರ್ಮವನ್ನು ಸಂರಕ್ಷಿಸಲು ಬಯಸುವವರ ಎದುರಿಗಿರುವ ಕರ್ತವ್ಯವನ್ನು ಹೀಗೆ 
ಸಂಗ್ರಹಿಸಬಹುದು: 

ಹಿ೦ದುಗಳೆಲ್ಲ ಒ೦ದು ಜಾತಿ, ಎಲ್ಲರಿಗೂ ವೈದಿಕ ಸಂಸ್ಕಾರಗಳ ಅಧಿಕಾರ ಇದೆ, ಎ೦ದು 
ನಿರ್ಣಯ ಆಗಬೇಕು. 


ಒಬ್ಬ ದೇವರನ್ನು ಹಲವು ದೇವರಾಗಿ ಮಾಡದೆ, ದೇವರುಗಳಲ್ಲಿ ಶ್ರೇಷ್ಠ ಕನಿಷ್ಠ ಸೌಮ್ಯ 
ಕ್ಷುದ್ರ ಎ೦ದು ಮುಂತಾಗಿ ಭೇದಗಳನ್ನು ಕಲ್ಪಿಸಿ ದೇವರನ್ನು ದೈವದ ಉನ್ನತ ಪದವಿಯಿಂದ ಕೆಳಕ್ಕೆ 
ಇಳಿಸಿರುವ ಕ್ರಮವನ್ನು ಕೊನೆಗಾಣಿಸಿ, ನಮ್ಮಧರ್ಮ ದೇವರನ್ನು ರಕ್ಷಿಸಬೇಕು. 


ದೇವರು ಎಂದು ಭಾವಿಸಿದ ತತ್ವಗಳ ವಿಷಯದ ಅಸಾಧು ದುಷ್ಟ ಆದ ಕಥೆಗಳನ್ನು 
ತೊರೆದು ಈ ದೈವೀ ತತ್ವಗಳನ್ನು ಮರಳಿ ಉನ್ನತ ಸ್ಥಾನದಲ್ಲಿರಿಸಿ ಸಂರಕ್ಷಿಸಬೇಕು. 


ಎಷ್ಟು ಒಳ್ಳೆಯ ಉದ್ದೇಶದಿಂದಲೇ ಆದರೂ ವಾಲ್ಮೀಕಿಯ ರಾಮನನ್ನುಉತ್ತರಕಾಂಡದ 
ಆಭಾಸ ರಾಮನಾಗಿ ಮಾರ್ಪಡಿಸಿದ ಆಭಾಸ ವಾಲ್ಮೀಕಿಯ ಕಾವ್ಯವನ್ನು ಮತಗ್ರಂಥದ ಸ್ಥಾನದಿ೦ದ 
ಇಳಿಸಿ ರಾಮಸ್ಥಾಮಿನಾಯಕರ೦ಥ ಜನರ, ಅವರ ಅನುಯಾಯಿಗಳ, ಕೈಯಿಂದ | ಕೆರಗಳ 
ಮಾಲೆಯನ್ನು ಹಾಕಿಸಿಕೊಳ್ಳುವ ಪಾಡಿನಿಂದ ಶ್ರೀರಾಮನನ್ನು ರಕ್ಷಿಸಬೇಕು. 


ದ್ರಾವಿಡ ಕಳಗಂ ಮುಂತಾದ ಸಂಸ್ಥೆಗಳು ತಮ್ಮದೇ ಆದ ಹಿ೦ದೂ ಸಮಾಜದ ಬೇರೆ 
ಸಮುದಾಯದ ಜನವನ್ನು ಹಗೆಗಳಂತೆ ಕಂಡು ಹಿಂಸಿಸುವ ಕ್ರಮ ಆತ್ಮಹನನ ಎಂದು ಪ್ರಚಾರ 
ನಡೆಸಿ, ಈ ದುಷ್ಟಪ್ರವ್ಯತ್ತಿ ಮತ್ತೆ ತಲೆ ಎತ್ತದ೦ತೆ ಮಾಡಿ ನಮ್ಮ ಸಮಾಜವನ್ನು ಒಂದಾಗಿ ಉಳಿಸಿ 
ರಕ್ಷಿಸಬೇಕು. 

ಹಿಂದೂ ಸಮಾಜ ಉಚ್ಚ ನೀಚ ಎ೦ಬ ಭಾವನೆಗಳಿಂದ ಛಿದ್ರವಾಗದ ಒಂದೇ ಆದ 
ಸಮಾಜ ಎ೦ಬ ತತ್ವ್ವವನ್ನುನಮ್ಮಸಮಾಜದ ಎಲ್ಲಜನರಿಗೂ ಮನದಟ್ಟಾಗುವಂತೆ ಮಾಡಬೇಕು. 


ಸನಾತನ ಧರ್ಮದ ಮೂಲಸೂತ್ರಗಳನ್ನು ಸಂಗ್ರಹಿಸಿ ಒಂದು ಕೈಪಿಡಿಯನ್ನು ಪ್ರಕಟಿಸಿ 
ನಮ್ಮಧರ್ಮದ ಉನ್ನತ ಭಾವಗಳು ಜನಸಾಮಾನ್ಯರಲ್ಲಿ ಎಲ್ಲರಿಗೂ ತಿಳಿಯುವಂತೆ ಮಾಡಬೇಕು. 
ಉದ್ಧಾರಕ್ಕೆ ಸಾಧಕವಾದ ಯಾವ ಸಂಗತಿಯೂ ರಹಸ್ಯವಾಗಿ ಉಳಿಯಬಾರದು. ಕರ್ಮದಲ್ಲಿ 
ಗುಟ್ಟುಗಳು ಬೇಡ, ಎಲ್ಲವೂ ರಟ್ಟಾಗಿರಲಿ. 


ಕ್ಷೇತ್ರಗಳನ್ನು ತೀರ್ಥಗಳನ್ನು ಕುರಿತು ಅತಿರೇಕದ ನಂಬಿಕೆಯಿಂದ ನಡೆಯುತ್ತಿರುವ 
ಇಂದಿನ ನಮ್ಮಕ್ರಮವನ್ನುತಿದ್ದಿ ತಪ್ಪುತಿಳುವಳಿಕೆ, ಕುರುಡು ನಂಬಿಕೆ, ಮೂಢಭಕ್ತಿ ಭೀತಿ, ಎಂದು 
ಮುಂತಾಗಿ ಈ ಮುನ್ನ ವಿವರಿಸಿರುವ ಭಾಗಗಳು ಅಸಾಧು ಎಂದು ಸ್ಪಷ್ಟವಾಗಿ ಸಾರಿ ನಮ್ಮ 
ಜನವನ್ನು ಈ ತಪ್ಪುಗಳ ಮುಷ್ಟಿಯಿಂದ ಬಿಡಿಸಿ ಸಂರಕ್ಷಿಸಬೇಕು. 


ಗುರುಪೀಠಗಳಲ್ಲಿ ಬಾಲಸಂನ್ಯಾಸಿಗಳನ್ನು ನಿಯಮಿಸುವುದು ಸಂನ್ಯಾಸ ಸಿದ್ದಿಸದಂತೆ 
ಮಾಡಿದೆ ಎನ್ನುವುದನ್ನು ಮನಗಂಡು, ಸಂನ್ಯಾಸ ಗೃಹಸ್ಥಾಶ್ರಮದ ಅನಂತರ ವಾವಪ್ರಸ್ಥದಲ್ಲಿ 
ಕೆಲವುಕಾಲ ನಡೆದಮೇಲೆ ಮಾತ್ರ ಗ್ರಹಿಸಬಹುದಾದ ಆಶ್ರಮ ಎಂದು ನಿಯಮಮಾಡಿ 
ಗುರುಪೀಠಗಳ ಪಾವಿತ್ರ್ಯವನ್ನು ಸಂರಕ್ಷಿಸಬೇಕು. 


ಪವಾಡಗಳನ್ನು ಮಾಡಿ ವಿಚಿತ್ರ ಶಕ್ತಿಗಳನ್ನು ಪ್ರಕಟಿಸಿ ಜನರನ್ನು ಆಕರ್ಷಿಸುವ ಚತುರ 
ಜನರು ಶುದ್ಧ ಧರ್ಮದ ಪ್ರವರ್ತಕರಲ್ಲ ಈ ಸತ್ಯವನ್ನು ಪ್ರಕಟಿಸಿ ಧರ್ಮದ ಆಚಾರ್ಯ ಸ್ಥಾನಗಳ 
ಮರ್ಯಾದೆಯನ್ನು ಸಂರಕ್ಷಿಸಬೇಕು. 


ವಿಶ್ವ ಹಿಂದೂ ಪರಿಷತ್ತು ಇದನ್ನೆಲ್ಲ ಮಾಡಬೇಕು, ಮಾಡಬಲ್ಲದು. ಲೋಕಹಿತೈಷಿಗಳಾದ 
ಬಲ್ಲ ಜನರು ಸಮಿತಿಯೊಂದನ್ನು ರಚಿಸಿ ಮಾಡಬೇಕಾದ ಬೇರೆ ಕೆಲಸ ಏನಿದೆ ಅದನ್ನು 
ನಿರ್ಧರಿಸಬೇಕು. ಹೀಗೆ ಮಾಡುವಲ್ಲಿ ಮುಖ್ಯವಾಗಿ ನಮ್ಮಧರ್ಮದ ಸುಧಾರಕ ಪಂಥಗಳೆಲ್ಲವುಗಳ 
ಪ್ರಮುಖರ ಸಲಹೆಗಳನ್ನು ಪಡೆಯಬೇಕು. 


ರಾಷ್ಟ್ರದಾದ್ಯಂತ ಈ ಕಾರ್ಯಕ್ರಮವನ್ನು ಕೈಗೊಳ್ಳಬೇಕಾದರೆ ಸಂಸ್ಥೆ ರಾಷ್ಟ್ರದ 
ಒಂದೊಂದು ರಾಜ್ಯದಲ್ಲೂಒ೦ದು ಶಾಖೆಯನ್ನುನಿರ್ಮಿಸಿ ಆಯಾ ಪ್ರಾ೦ತದಲ್ಲಿಕೆಲಸ ನಡೆಯಲು 
ಏರ್ಪಾಡು ಮಾಡಬೇಕು. 


ಈ ಬಗ್ಗೆ ಬೇಕಾಗುವ ಹಣವನ್ನು ಮುಖ್ಯವಾಗಿ ಹಿಂದೂ ಸಮಾಜದಿಂದ ಚಂದಾಹಣ, 
ಪ್ರದಾನ, ಪೋಷಕ ಧನ, ಮುಂತಾದ ರೂಪಗಳಲ್ಲಿ ಪಡೆದು, ಒಂದು ನಿಧಿಯಾಗಿ ಮಾಡಿ, ಈ 
ಶಾಖೆಗಳು ಅದರ ಆಯವ್ಯಯದ ವ್ಯವಹಾರವನ್ನು ಸತ್ಯವಂತ ಸಮರ್ಥ ಆದ ಒಂದು ಸಮಿತಿಗೆ 
ವಹಿಸಬೇಕು. 


ಪ್ರಚಾರ ಕಾರ್ಯದಲ್ಲಿ ಪರಿಷತ್ತು ಶ್ರೀ ರಾಮಕೃಷ್ಣ ವಿವೇಕಾನ೦ದರ ಪ್ರತಿಷ್ಠಾನದ 


ಸಹಾಯವನ್ನು ಪಡೆದು ಅದರ ಶಾಖೆಗಳ ಮೂಲಕ ಪ್ರಚಾರ ನಡೆಸಿದರೆ ಕೆಲಸ ಸ್ವಲ್ಪ ಸುಲಭ 
ಆಗುತ್ತವೆ. 


ಈ ಕೆಲಸದಲ್ಲಿ ಸಹಾಯ ಮಾಡುವುದು ಈ ಪ್ರತಿಷ್ಠಾನದ ಕಾರ್ಯಕ್ರಮದ ಒಂದು 
ಅಂಗವೇ ಆಗುತ್ತದೆ. ಸ್ವಾಮಿ ವಿವೇಕಾನಂದರು ತಮ್ಮ ಗುರು ಪರಮಹಂಸರ ಶಿಷ್ಯರು ಈ 
ಕೆಲಸವನ್ನು ಮಾಡಬೇಕೆಂದು ಬಯಸಿದರು. ಸಂಸ್ಥೆ ಈಗ ಸ್ವಾಮಿಗಳ ನಿರ್ದೇಶದ ಈ ಭಾಗದಲ್ಲಿ 


ಶಕ್ತರೀತಿಯಲ್ಲಿಶ್ರಮಿಸುತ್ತಿಲ್ಲ ಸದ್ಯದ ನಮ್ಮಸ್ಥಿತಿಯಲ್ಲಿ ಇದು ಸಂಸ್ಥೆಯ ಕಾರ್ಯಕ್ರಮದಲ್ಲಿ ಒಂದು 
ಕೊರತೆಯೇ ಆಗಿದೆ. ಈ ಕೊರತೆಯನ್ನು ನೀಗಿ, ಪ್ರಚಾರ ನಡೆಸುವುದರಿಂದ ಸಂಸ್ಥೆ ಸ್ವಾಮಿಯ 
ಅಪ್ಪಣೆಯನ್ನುನಡೆಸಿದಂತಾಗುವುದು. 


ಪ್ರಚಾರಕ್ಕೆ ಅವಶ್ಯಕವಾದ ಸಾಹಿತ್ಯವನ್ನು ಬರೆಯಿಸುವುದು, ರಾಜ್ಯಗಳಾದ್ಯಂತ ಐದು 
ಗ್ರಾಮ ಹತ್ತು ಗ್ರಾಮಕ್ಕೆ ಒ೦ದು ಎಂಬಂತೆ ಉಪಶಾಖೆಗಳನ್ನು ನಿರ್ಮಿಸುವುದು. ಆಯಾ ಗ್ರಾಮ 
ಸಮುದಾಯದಲ್ಲಿ ಪ್ರಚಾರಕ್ಕೆ ಒಬ್ಬ ಪ್ರಚಾರಕರನ್ನು ನೇಮಿಸುವುದು, ಇವರು ಈ ಕೆಲಸಮಾಡಲು 
ಇವರಿಗೆ ತಕ್ಕ ಶಿಕ್ಷಣವನ್ನುಕೊಡುವುದು, ಕಾರ್ಯಕ್ರಮದ ಅವಶ್ಯಭಾಗಗಳು. ಪ್ರಚಾರಕರಿಗೆ ಯುಕ್ತ 
ವೇತನವನ್ನು ಕೂಟ್ಟಿರೆ ತಕ್ಕಷ್ಟು ಸಂಖ್ಯೆಯಲ್ಲಿ ಧರ್ಮದ ಸೇವೆಗೆ ಜನ ದೊರಕಿಯಾರು. 


ಇದಿಷ್ಟು ಕಾರ್ಯವನ್ನೂಹಿಂದೂ ಧರ್ಮವನ್ನು ಸಂರಕ್ಷಿಸುವ ದೃಷ್ಟಿಯಿಂದ ಮಾಡುವಲ್ಲಿ 
ಹಿಂದೂ ಧರ್ಮ ತನ್ನನ್ನು ತಾನು ರಕ್ಷಿಸಿಕೊಳ್ಳುವುದಲ್ಲದೆ, ಸದ್ಯ ಪ್ರಪಂಚದಲ್ಲಿ ಪ್ರಭಾವವನ್ನು 
ಕಳೆದುಕೊಳ್ಳುತ್ತಿರುವ ಇತರ ಧರ್ಮಗಳನ್ನು ರಕ್ಷಿಸುವ ಕಾರ್ಯದ ತಳಹದಿಯನ್ನೂ ಹಾಕುತ್ತದೆ. 


ಹಿಂದೂ ಧರ್ಮ ಬೇರೆ ಮತಗಳನ್ನು ನೀತಿಯಿಂದ ನೋಡುವ ಧರ್ಮ. ಸನಾತನ 
ಧರ್ಮದ ಅನುಯಾಯಿಗೆ ಮನುಜಕುಲವನ್ನು ರಕ್ಷಿಸುವ ಎಲ್ಲ ಮತಗಳೂ ಅಂಗೀಕಾರಾರ್ಹ. 
ವಸುಧೆಯೆಲ್ಲ ಒ೦ದು ಕುಟುಂಬ. 


ವೇದಗಳ ಕಾಲದ ಖಷಿಗಳ ಲೋಕ, ಜಾರತೂಷ್ಪ ಮಹರ್ಷಿಯಲೋಕ, ಯೆಹೂದ್ಯ 
ಪ್ರವಾದಿಗಳ ಲೋಕ, ಬುದ್ದಕ್ರೀಸ್ತ ಮಹಮ್ಮದ್‌ ಗುರುಗಳ ಲೋಕ, ಇವೆಲ್ಲಲೋಕಗಳು ಅವರವರು 
ಕ೦ಡ ಒ೦ದು ಅಳತೆಯ ಲೋಕಗಳು. ಈಗ ನಾವು ಲೋಕ ಎನ್ನುವುದು ಅ೦ದಿನ ಅಳತೆಗಳನ್ನು 
ಮೀರಿದ ವಿಸ್ತಾರವಾದ ಒಂದು ಲೋಕ ವಿಸ್ತಾರದ ಕಾರಣದಿಂದ ಇದು ಬೇರೆ ಲೋಕ ಎಂದೇ 
ಹೇಳಬಹುದು ಸನಾತನ ಧರ್ಮ ಎಲ್ಲಕಾಲ ಎಲ್ಲದೇಶಗಳಿಗೆ ಅನ್ವಯಿಸಬಲ್ಲಧರ್ಮ ಆಗಬೇಕು 
ಎಂದು ಬಯಸಿದ ಧರ್ಮ. ಇತರ ಗುರುಗಳೂ ಇದನ್ನೇ ಬಯಸಿದರು. ಈಗ ಈ ಗುರಿಯನ್ನು 
ಸಾಧಿಸಬೇಕಾದರೆ ಈ ಮತಗಳು ಈ ವಿಸ್ತಾರವಾದ ಲೋಕವನ್ನುಗಣನೆಗೆ ತೆಗೆದುಕೊಳ್ಳಬೇಕು ಈ 
ದೃಷ್ಟಿಯಿಂದ ಧರ್ಮದ ಮೂಲಪ್ರೇರಣೆಗಳನ್ನು ಕುರಿತ ಇದುವರೆಗಿನ ತಿಳುವಳಿಕೆಗಳನ್ನು 
ತಿದ್ದಿಕೊಳ್ಳಬೇಕು. 


ಇತಿಹಾಸದ ಇಂದಿನ ಘಟ್ಟ ಲೋಕವನ್ನೆಲ್ಲ ಸೇರಿಸಿ ನಡೆಸಬಲ್ಲ ಒ೦ದು ಧರ್ಮವನ್ನು 
ಬಯಸುತ್ತಿದೆ. ಈ ಒ೦ದು ಧರ್ಮ ರೂಪುಗೊಳ್ಳುವುದಕ್ಕೆ ಭರತವರ್ಷದಷ್ಟು ಅನುವಾದ ದೇಶ 


ಇನ್ನೊಂದಿಲ್ಲ ಬೇರೆ ಎಲ್ಲ ಎಡೆಯಲ್ಲಿ ಒ೦ದೋ ಎರಡೋ ಧರ್ಮ ಮಾತ್ರ ಪ್ರಚಾರದಲ್ಲಿರುವಲ್ಲಿ 
ಭಾರತ ಲೋಕದ ಸಮಸ್ತ ಮತಗಳ ಅನುಯಾಯಿಗಳ ಸಂಗ್ರಹಮಂದಿರವಾಗಿದೆ. ಇದರಿಂದ ಇಲ್ಲಿ 
ಎಲ್ಲ ಮತಗಳ ಶ್ರದ್ಧಾವಂತ ಪ್ರತಿನಿಧಿಗಳೂ ದೊರಯುತ್ತಾರೆ. ಸ್ವಲ್ಪ ಯೋಚನೆ ಮಾಡಿದರೆ ಇವರೆಲ್ಲ 
ಲೋಕಕ್ಷೇಮಕ್ಕೆ ತಮ್ಮಎಲ್ಲ ಮತಗಳ ಸಮನ್ವಯನ ಒಂದೇ ದಾರಿ ಎ೦ದು ಕಾಣುತ್ತಾರೆ. ಈ ಬಗ್ಗೆ 
ತಕ್ಕ ಪ್ರಚಾರ ನಡೆಯಬೇಕು ಅಷ್ಟೆ. ನಮ್ಮ ದೇಶದ ಇಸ್ಲಾಂ ಕ್ರೈಸ್ತ ಮತಗಳ ಹಿರಿಯರು 
ಸಮನ್ಹಯನ ಲೋಕಕ್ಕೆ ಕ್ಷೇಮವನ್ನು ತರುವುದಲ್ಲದೆ ತಮ್ಮ ಮತವನ್ನೂ ಸಾರ್ಥಕ ಮಾಡುತ್ತದೆ 
ಎನ್ನುವದನ್ನು ಕಾಣಬೇಕು. ಈ ನಮ್ಮ ಸೋದರ ಭಾರತೀಯರ ಮನಸ್ಸು ಈ ದಿಕ್ಕಿನಲ್ಲಿ 
ಹರಿಯುವಂತೆ ಮಾಡುವುದು ಹಿ೦ದೂ ಮತದ ನಾಯಕರ ಕರ್ತವ್ಯ ಇದು ಸಾಧ್ಯವೇ ಎ೦ದು 
ಸಂದೇಹಪಡುವುದು ಬೇಡ. ಆಗಬೇಕಾದ ಕಾರ್ಯ ಸುಲಭ ಅಲ್ಪ ದಿಟ. ಆದರೆ ಅಷ್ಟರಿ೦ದ ಇದು 
ಸಾಧ್ಯ ಅಲ್ಲ ಎಂದು ಕೈಬಿಡುವುದು ಯುಕ್ತವಲ್ಲ ಹೀಗಲ್ಲದೆ ಲೋಕ ಉಳಿಯುವಂತಿಲ್ಲಆದ್ದರಿ೦ದ 
ಇದನ್ನು ಸಾಧಿಸಲೇಬೇಕು. 


ಆಯಿತು, ಈ ದುಸ್ಸಾಧ್ಯವಾದ ಕಾರ್ಯವನ್ನು ಕೈಕೊಳ್ಳಲು ನಾವು ಶಕ್ತರೇ? ನಮಗೆ ತಕ್ಕ 
ತಿಳಿವಳಕೆ ಇದೆಯೇ? 


ಈ ವಿಷಯದಲ್ಲಿ ಶಂಕೆ ಬೇಡ. ಈವರೆಗೆ ಸತ್ಯವ೦ತ ಚೇತನರಿಗೆ ನಿತ್ಯ ಕಲ್ಯಾಣತತ್ವ ತನ್ನ 
ಇಚ್ಛೆಯನ್ನು ತಿಳಿಸುತ್ತ ಬಂದಿದೆ. ಆ ಇಚ್ಛೆಯನ್ನು ತಿಳಿದೇ ಎಲ್ಲ ದೇಶಗಳಲ್ಲಿಯೂ ಇಂಥ 
ಚೇತನಗಳು ಮನುಜಕುಲದ ಕಲ್ಯಾಣಕ್ಕಾಗಿ ತಾವು ಹೀಗೆ ತಿಳಿದ ಸತ್ವವನ್ನು ಪ್ರಕಟಿಸಿದವು. 
ಸ್ವಾರ್ಥವನ್ನು ತೊರೆದು ಲೋಕಕಲ್ಯಾಣ ದೃಷ್ಟಿಯಿಂದ ನಮ್ಮ ದಿನಕ್ಕೆ ತಕ್ಕದಾದ ಧರ್ಮವನ್ನು 
ರೂಪಿಸಬೇಕೆಂದು ಇಂದಿನ ಸತ್ಯವಂತ ಧರ್ಮಿಷ್ಠ ಚೇತನರೆಲ್ಲ ಮನಸ್ಸು ಮಾಡಿದರೆ ಅವರಿಗೆ 
ಅಂತರ್ಯಾಮಿ ದೈವ ಮನುಜಕುಲದ ಕ್ಷೇಮಕ್ಕೆ ದಾರಿ ಯಾವುದು ಎಂಬುದನ್ನು ಸ್ಪಷ್ಟವಾಗಿ 
ಹೇಳುತ್ತದೆ, ಆ ಹೇಳಿದ ಸ೦ಗತಿ ಇವರಿಗೆ ಸ್ಪಷ್ಟವಾಗಿ ಕೇಳುತ್ತದೆ. ಇವರು ಅದನ್ನುಜನಕ್ಕೆ ಸ್ಪಷ್ಟವಾಗಿ 
ತಿಳಿಸಬಹುದು. ಆಗ ಜನತೆ ಅದನ್ನು ಸ೦ತೋಷದಿ೦ದ ಒಪ್ಪಿಕೊಳ್ಳುತ್ತದೆ. ಹೀಗೆ ಶ್ರುತವಾದ 
ಸಂಗತಿ ಹಿಂದೆ ಎಲ್ಲ ಧರ್ಮಗಳಲ್ಲೂ ಬರೆದಿಟ್ಟಿರುವ ಸಂಗತಿಗಳಂತೆ ಲೋಕದ ಹೊಸ ಕಾಲದ 
ಸ್ಮೃತಿ, ಸೂತ್ರ ಆಗುತ್ತದೆ. 


